ಇಸ್ಲಾಮ್‌ ನಿಮ್ಮಿಂದ 
ಏನು ಬಯಸುತ್ತದೆ? 


ಪೆರಮ ದಯಾಮಯನೂ ಕರುಣಾನಿಧಿಯೂ ಆದ ಆಲ್ಲಾಹನ ನಾಮದಿಂದ 


ನಿಮ್ಮ ಕೈಯಲ್ಲಿರುವ ಈ ಪುಸ್ತಕ ಇಸ್ಲಾಮ್‌ ಧರ್ಮದ ಒಂದು ಸಮಗ್ರ ಹಾಗೂ 
ಸಂಕ್ಲಿಪ್ತ ಪರಿಚಯವಾಗಿದೆ. ಇಸ್ಲಾಮ್‌ ಧರ್ಮದ ಚೋಧನೆಗಳನ್ನು ಅರಿಯ 
ಬಯಸುವವರು ಈ ಪುಸ್ತಕದ ಮೂಲಕ ತಮ್ಮ ದಾಹ ತೀರಿಸಿಕೊಳ್ಳಬಹುದು. ಹಾಗೆಯೇ 
ತಾವು ಇನ್ನಷ್ಟು ನಿಷ್ಠಾವಂತ -ಮುಸ್ಲಿಮರಾಗಬೇಕೆಂದು ಅಖೇಕ್ಸಿಸುವ ಮುಸ್ಲಿಮರೂ, 
ಇಸ್ಲಾಮ್‌ ಧರ್ಮದ ಆದೇಶಗಳೇನು ಮತ್ತು ಅಲ್ಲಾಹನ ಧರ್ಮವು ತಮ್ಮಿಂದ ಏನನ್ನು 
ಬಯಸುತ್ತದೆ ಎಂಬುದನ್ನು ಈ ಪುಸ್ತಕದ ಮೂಲಕ ತಿಳಿಯಬಹುದು. نے‎ 

ಲೇಖಕರು ಇಲ್ಲಿ ಪ್ರತಿಯೊಂದು ವಿಷಯವನ್ನೂ ಪವಿತ್ರ ಕುರ್‌ಆನಿನ ಸುಸ್ಪಷ್ಟ 
ಸೂಕ್ತಗಳು ಮತ್ತು ಪ್ರವಾದಿ ಮುಹಮ್ಮದ್‌ರ(ಸ) ವಿವಾದಾತೀತ ಸುನ್ನತ್‌ಗಳ 
ಆಧಾರದಲ್ಲೇ ಪ್ರಸ್ತುತಪಡಿಸಿದ್ದಾರೆ. ಒಂದು ರೀತಿಯಲ್ಲಿ, ಅವರು ಪವಿತ್ರ ಕುರ್‌ಆನಿನ 
ಸೂಕ್ತಗಳು ಮತ್ತು `ಪ್ರವಾದಿವರ್ಯರ(ಸ) ವಚನಗಳನ್ನೇ ಅನುವಾದ ಮತ್ತು ಸಂಕ್ಷಿಪ್ತ 
ವಿವರಣೆಗಳೊಂದಿಗೆ ಒಂದು ನಿರ್ದಿಷ್ಟ ' ಕ್ರಮದಲ್ಲಿ ಕ್ರೋಡೀಕರಿಸಿಬ್ದಾರೆ ಎಂದೇ 
ಹೇಳಬಹುದು. ಇಲ್ಲಿ ಲೇಖಕರು, ಹದೀಸ್‌ ವಿಜ್ಞಾನದ ದೃಷ್ಟಿಯಿಂದ ಎಲ್ಲ ವಿಧದಲ್ಲೂ 
ಅಧಿಕೃತ ಹಾಗೂ ನಂಬಲರ್ಹವಾದ ಹದೀಸ್‌ಗಳನ್ನು ಮಾತ್ರ ಸ್ವೀಕರಿಸಿದ್ದು, ದುರ್ಬಲ 
ಹಾಗೂ ಪ್ರಕ್ನಿಪ್ಟವಾದ ವರದಿಗಳನ್ನು ಸಂಪೂರ್ಣ ದೂರವಿರಿಸಿದ್ದಾರೆ. ಲೇಖಕರು ಹೆಚ್ಚಿನ 
ಹದೀಸ್‌ಗಳನ್ನು ಬುಖಾರಿ ಮತ್ತು ಮುಸ್ಲಿಮ್‌ಗಳೆಂತಹ ಅತ್ಯಂತ ವಿಶ್ವಸನೀಯ 
ಗ್ರಂಥಗಳಿಂದಲೇ ಉಲ್ಲೇಖಿಸಿದ್ದಾರೆ. 'ಸಿಹಾಹುಸಿತ್ತ' ಅಥವಾ ಅತ್ಯಂತ ನಂಬಲರ್ಹವಾದ 
ಆರು ಹದೀಸ್‌ ಗ್ರಂಥಗಳ ಟೈಕಿ ಇತರ ಗ್ರಂಥಗಳಿಂದಲೂ ಹೆದೀಸ್‌ಗಳನ್ನು ಉಲ್ಲೇಖಸ 
ಲಾಗಿದ್ದರೂ, ಸಾಕಷ್ಟು ನಿಷ್ಕರ್ಷೆಯ ಬಳಿಕ ವಿಶ್ವಾಸಾರ್ಹ ಹದೀಸ್‌ಗಳನ್ನು 'ಮಾತ್ರ 
ಆರಿಸಿಕೊಳ್ಳಲಾಗಿದೆ. 'ಸಿಹಾಹುಸಿತ್ತ' ದ ಹೊರಗಿನ ಹದೀಸ್‌ಗಳನ್ನು ತೀರಾ ವಿರಳವಾಗಿ 
ಮಾತ್ರ ಉಲ್ಲೇಖಿಸಲಾಗಿದೆ. ಪವಿತ್ರ ಕುರ್‌ಆನ್‌' ಮತ್ತು ವಿಶ್ವಸನೀಯ ಹದೀಸ್‌ಗಳಿಂದ 
ಸಮರ್ಥಿಸಲ್ಪಡುವ ಹದೀಸ್‌ಗಳನ್ನು ಮಾತ್ರ ಆವರಿಸಿದೆ. ۱ 

ದೇವದತ್ತ ಸೌಭಾಗ್ಯದಿಂದ ಈ ಪುಸ್ತಕವೀಗ .ಇಸ್ಲಾಮಿನ ಬೋಧನೆಗಳ ಒಂದು 
ಅವಲಂಬನೀಯ ಸಂಗ್ರಹವಾಗಿ ರೂಪ ತಾಳಿದೆ. ಇದು ಕೇವಲ ಅಲ್ಲಾಹನ ಅನುಗ್ರಹದ 
ಹಲ. ಮುಸ್ಲಿಮರು ತಮ್ಮ ಬದುಕನ್ನು ಇಸ್ಲಾಮಿಗನುಸಾರವಾಗಿ ರೂಪಿಸುವ ನಿಟ್ಟಿನಲ್ಲಿ 
ಈ ಪುಸ್ತಕದಿಂದ ಪ್ರಯೋಜನ ' ಪಡೆಯುವರೆಂದು ನಿರೀಕ್ಷಿಸುತ್ತೇವೆ. ಹಾಗೆಯೇ 
ಜನಸಾಮಾನ್ಯರಿಗೆ ಇಸ್ಲಾಮಿನ ಸಂದೇಶವನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ಪುಸ್ತಕ 
ಉಪಯುಕ್ತವಾದೀತೆಂದು ಆಶಿಸುತ್ತೇವೆ. .. 


ಇ. ಶಾಂತಿ ಪ್ರಕಾಶನ 


' ಇಸ್ಲಾಮ್‌: ಮಾನವಕುಲದ ಧರ್ಮ ....... 
ಇ ಆ ಇಸ್ಟಾ ಮ್‌ ಧರ್ಮ. ಎಂದರೇನು? 
' 5." ಆಅದ್ದಿತೀಯ ಕೊಡುಗೆಗಳು ಎ 
. ದೇಜೆ.ಮಾನವ ಸಂಬಂಧೆ ಎ... تہ‎ MR 
0 ಅ ಅಲ್ಲಾ ಹ್‌-ಮಾತ್ರ ಆರಾಧನಾರ್ಹ .... 
ಅ ದೇವಸ್ಥರಣೆಯ' ಇತರೆ ರೂಪಗಳು... 
೪ ಅಲ್ಲಾಹನ ಮೆಚ್ಚುಗ'ಸಂಪೂರ್ಣ ನಿಧೇಯತೆಯಲ್ಲಿ.... 2 
, ಮಾನವರ ಹಕ್ಕುಗಳು... RNS SS. 


٠ ಏತ್ವಾಸಾರ್ಕತೆ. ON 
' ಅಸತೃನಿಷ್ಮೆ..... £ 
; کت رات ٭‎ 
صظ0 و‎ 
pS ೪.ಸಹನಶೀಲತೆ 
پا‎ _ಅದಾನಶೀಲತೆ.... ا‎ 
'.- ನಾಲಿಗೆಯ ನಿಯಂತ್ರಣ 1 : en 
“ಮನೆ ಮಂದಿಯ. ಸುಧಾರಣೆ ಸಾ ا میں وت‎ 8 
ಧರ್ಮ لاھاراج‎ ಮಲ کش‎ 
ಒಳಿತನ್ನು CHA ಮತ್ತು ಕೆಡುಕನ್ನು ಶೋಧಿಸುವುದು 
; "ಧರ್ಮದ ಉತ್ಪಾನಕ್ಕಾಗಿ ಹೋರಾಟ... 
.. ಸುಸಂಘಟಿತ ಸಾತ್ವಿಕ ಶ ಸಮಾಜದ ےد‎ 
ಸಂಕಲ್ಪ ಶುದ್ಧಿ....... 
ಧರ್ಮ ಸಂಸ್ಥಾಪನೆ. 


ہیں 


ಇಸ್ಲಾಮ್‌. ಮಾನವಕುಲದ ಧರ್ಮ 


ಕಲ್ಲಾಹನ ಅಪಾರ ಅನುಗ್ರಹಗಳು 


ಅಲ್ಲಾಹನು ನಮಗೆ ಬದುಕನ್ನು ಕೊಟ್ಟನು. ನಮ್ಮನ್ನು ಮನುಷ್ಯರಾಗಿ ಹ. 
ತರ, ಸೃಷ್ಟಿಗಳಿಗಿಂತ ಹೆಚ್ಚಿನ ಶ್ರೇಷ್ಠತೆಯನ್ನು ನಮಗೆ ದೆಯಪಾಲಿಸಿದನು: ಅತ್ಯುತ್ತಮ 
೨ವಯವಗಳನ್ನೂ ಶಕ್ತಿ-ಸಾಮರ್ಥ್ಯಗಳನ್ನೂ; ಕರುಣಿಸಿದನು. ಭೂಮಿಯ ಇತರೆ ಸೃಷ್ಟಿಗಳ 
ಖೀಲೆ ನಮಗೆ ಅಧಿಕಾರವನ್ನು ಕೊಟ್ಟನು: 

"ನಾವು ಆದಮರ ಸಂತತಿಗೆ ಶ್ರೇಷ್ಠತೆಯನ್ನು. ಪ್ರದಾನ ಮಾಡಿದ್ದುದೂ اون‎ : 
ಅ, ಜಲಗಳಲ್ಲಿ ಯಾನಗಳನ್ನು 'ದಯಪಾಲಿಸಿದ್ದುದೂ ಅವರಿಗೆ: ಶುದ್ಧ ವಸ್ತು ಗಳಿಂದ 
ಕೀವನಾಧಾರ ನೀಡಿದ್ದುದೂ ನಮ್ಮ ಅನೇಕ ಸೃಷ್ಟಿಗಳ ಮೇಲೆ 'ಉತ್ಪಷ್ಪತೆ ಕೊಡ 
ಖಾಡಿದುದೂ ನಮ್ಮ ಅನುಗ್ರಹವಾಗಿದೆ.” 


(ಪವಿತ್ರ ಕುರ್‌ಆನ್‌, 17:70) 

"ಅವನು ಭೂಮಿಯಲ್ಲಿನ ಎಲ್ಲ ವಸ್ತುಗಳನ್ನೂ ಎಲ್ಲ ಸುಪ್ತ ಖಜಾನೆಗಳನ್ನೂ 
ತಿಮಗಾಗಿಯೇ ಸೃಷ್ಟಿಸಿದನು: ' 

"ಭೂಮಿಯಲ್ಲಿ ರುವುದನ್ನೆಲ್ಲ ನಿಮಗಾಗಿ ಸೃಷ್ಟಿಸಿದವನು ಆತನೇ." ۰ 
(ಪವಿತ್ರ ಕುರ್‌ಆನ್‌, 2:29) 
ಅವನು ಭೂಮಿಯನ್ನು ಮಾತ್ರವಲ್ಲ ವಿಶ್ವದ ಇನ್ನೂ ಅನೇಕ ವಸ್ತುಗಳನ್ನು ನಮ್ಮ 
ಸೇವೆಗಾಗಿ ನೇಮಿಸಿದನು: 

' ದ್ದೂಮಿ- ಆಕಾಶಗಳನ್ನು ಸೃಷ್ಟಿಸಿದವನೂ ಆಕಾಶದಿಂದ ಮಳೆ ಸುರಿಸಿದವನೂ 
ಅದರ ಮೂಲಕ ನಿಮಗೆ ಆಹಾರವನ್ನೊದಗಿಸಲಿಕ್ಕಾಗಿ ತರತರದ ಫಲಗಳನ್ನು ಉತ್ಪಾದಿಸಿ 
ನವನೂ ಅಲ್ಲಾಹನೇ ಆಗಿರುತ್ತಾನೆ. ಅವನು ತನ್ನ ಆಜ್ಞೆ ಪ್ರಕಾರ ಸಮುದ್ರದಲ್ಲಿ 
ಕಂಚರಿಸುವಂತೆ ಹಡಗನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟನು ಮತ್ತು ನಿಮಗಾಗಿ 
ನದಿಗಳನ್ನೂ ನಿಯಂತ್ರಿಸಿದನು. ಅವನು, ನಿರಂತರವಾಗಿ ಚಲಿಸುತ್ತಿರುವ ಸೂರ್ಯ 
ಚಂದ್ರ. ರನ್ನು ನಿಮಗಾಗಿ: ನಿಯಂತ್ರಿಸಿದನು ಮತ್ತು ರಾತ್ರೆ ಹಗಲುಗಳನ್ನು ನಿಮಗಾಗಿ 
ನಿಯಂತ್ರಿಸಿದನು. ಅವನು ನೀವು ಬೇಡಿದುದನ್ನೆಲ್ಲ ನಿಮಗೆ ಕೊಟ್ಟನು. ನೀವು ಅಲ್ಲಾಹನ 


6 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ" 
EEE ےش رش کہہے‎ 


'ಕೊಡುಗೆ'ಗಳನ್ನು ಎಣಿಕೆ ಮಾಡಲಿಚ್ಛಿಸಿದರೆ ಮಾಡಲಾರಿರಿ. ವಾಸ್ತವದಲ್ಲಿ ಮಾನವನ 
ಮಹಾ ಅನ್ಯಾಯಿಯೂ ಕೃತಪ್ನೌನೂ ಆಗಿರುತ್ತಾನೆ.” (ಪವಿತ್ರ ಕುರ್‌ಆನ್‌, 14:32-34 
ನಾವು ಸ್ವತಃ ನಮ್ಮ ಶರೀರದ ರಚನೆಯ ಮೇಲೆಯೇ ದೃಷ್ಟಿ ಹಾಯಿಸಿದರೆ ಅದಃ 
ಒಂದೊಂದು ಅಂಗವೂ ಅತ್ಯಂತ ಸಂಕೀರ್ಣ, ವಿವಿಧೋದ್ದೇಶಿ (Multipurpose) ಹಾಗ 
ಅತ್ಯುಪಯುಕ್ತವಾಗಿರುವುದನ್ನು_ ಕಾಣುತ್ತೇವೆ. ಅವುಗಳನ್ನು ಅಸಾಮಾನ್ಯ ಜಾಣ್ಮೆಯಿಂರ 
ಮತ್ತು ಅದ್ಭುತ ಸಾಮರ್ಥ್ಯದಿಂದ ಸೃಷ್ಟಿಸಿ ನಮ್ಮ ಸೇವೆಗಾಗಿ ನಮ್ಮ ವಶಕ್ಕೆ ಕೊಡಲಾಗಿದೆ 
ಮನುಷ್ಕನ ಒಂದೊಂದು ಅಂಗವೂ ಎಷ್ಟು ಸಂಕೀರ್ಣವಾಗಿದೆ ಮತ್ತು ಎಷ್ಟು ಸೂಕ್ಟವಾ? 
ಅವುಗಳನ್ನು ರಚಿಸಲಾಗಿದೆಯೆಂದರೆ, ವಿಜ್ಞಾನವು ಅಪೂರ್ವ ಪ್ರಗತಿ ಸಾಧಿಸಿರುವ ಈ 
ಯುಗದಲ್ಲೂ ಯಾರಿಗೂ ತಾನು ಮನುಷ್ಯನ "ಯಾವುದಾದರೂ ಒಂದು ಅಂಗದ ಬಗ್ಗ 
ಸಂಪೂರ್ಣ ಮಾಹಿತಿ ಪಡೆದಿರುವೆನೆಂದು ವಾದಿಸಲು ಸಾಧ್ಯವಾಗಿಲ್ಲ. ಮನುಷ್ಕನ ಬುದ್ದಿಯ 
ಇನ್ನೂ ಗ್ರಹಿಸಲಾಗದ ಅನೇಕ .ಯುಕ್ತಿಗಳು ಅವುಗಳಲ್ಲಿ ಸುಪ್ತವಾಗಿವೆ. ಸ್ಫತಃ ಮನುಷ್ಯಃ 
ಮಿದುಳೇ ಒಂದು ಅದ್ಭುತ ಸೃಷ್ಟಿ! ವಿವಿಧ ಕ್ಲೇತ್ರಗಳಲ್ಲಿ ಮಾನವನು ಸಾಧಿಸಿರುೂ 
ಪ್ರಗತಿಯಲ್ಲಿ ಈ' ಸಣ್ಣ ಮಿದುಳು ಪ್ರಮುಖ ಪಾತ್ರ ವಹಿಸಿದೆ. ಇದನ್ನು ಬಳಸಿಯೆ 
ಮನುಷ್ಯನು ನೆಲ, ಜಲ, ವಾಯುಗಳಲ್ಲಿ ಸಂಚರಿಸುತ್ತಾ ಸಕ್ರಿಯನಾಗಿದ್ದಾನೆ. ಮಾತ್ರ ತ್ರವಲ್ಲ 
ಅಂತರಿಕ್ಸವನ್ನೂ ಹಾದು ಏವಿಧ ಗ್ರಹಗಳಿಗೆ ಪ್ರವೇಶಿಸುವ ಸನ್ನಾಹದಲ್ಲಿದ್ದಾನೆ. ಈ ನಮ್ಮ 
ಅದ್ಭುತ ಶರೀರದ ಸುತ್ತಮುತ್ತ ನಮ್ಮ ಸೇವೆಗಾಗಿ ಮತ್ತು ನಮ್ಮ ಚಿಂತನೆಗೆ ವಸ್ತುವಾಗಲು 
ಭಾರೀ ಸಂಪನ್ನವಾದ ಒಂದು ವಿಶ್ವವನ್ನೇ ಸಜ್ಜುಗೊಳಿಸಿ ಇಡಲಾಗಿದೆ. ಸ್ವತಃ ನಮ್ಮ 
ಶರೀರದಲ್ಲೂ ಸುತ್ತಮುತ್ತಲಿನ ಭೂಮಿ, ಆಕಾಶ, ಅಂತರಿಕ್ಷ ಮತ್ತು ಈ ವಿಶಾಲ ವಿಶ್ವ 
ಕಣಕಣಗಳಲ್ಲೂ ಅಲ್ಲಾಹನ ಮಹಿಮೆ, ಸಾಮರ್ಥ್ಯ ಮತ್ತು ಅಪಾರ ಯುಕ್ತಿಯ ನಿದರ್ಶನಗಳೆ: 
ತುಂಬಿವೆ. ಮಾನವನು ತೆರೆದ ಕಣ್ಣುಗಳಿಂದ ಇವುಗಳ ಮೇಲೆಲ್ಲಾ ದೃಷ್ಟಿ ಹಾಯಿಸಿದಾಗ 
ಅವನ ಮನಸ್ಸು, ಅಲ್ಲಾಹನ ಮಹಾನತೆಯ ಪ್ರಜ್ಞೆ ಮತ್ತು ಅವನ ಬಗ್ಗೆ ಕೃತಜ್ಞತೆ ಹಾಗೂ 
ಪ್ರೀತಿಯ ಭಾವದಿಂದ ತುಂಬುತ್ತದೆ ಮತ್ತು ಅವನು ಕೃತಾರ್ಥನಾಗಿ ಉದ್ಧರಿಸುತ್ತಾನೆ: 
"'ಅಲ್ಲಾಹನಿಗೇ ಸರ್ವಸ್ತುತಿ. ಅವನು ಸಕಲ ವಶ್ವದ ಪ್ರಭು. ಪರಮ ದಯಾಳು 
ಕರುಣಾನಿಧಿ." (ಪವಿತ್ರ ಕುರ್‌ಆನ್‌, 1:2-3) 
“ನಾವು ಎಲ್ಲೆಡೆಯೂ ರಾರಾಜಿಸುತ್ತಿರುವ ನಮ್ಮ ಸೃಷ್ಟಿಕರ್ತ ಮತ್ತು ಒಡೆರ್ಯ£ 
: ನಿದರ್ಶನಗಳಲ್ಲೇ ಅವನ ಮಹಿಮೆಯನ್ನು' ಗುರುತಿಸಿ ಚಕ್ತಿಭಾವದಿಂದ ತಲೆಟಾ? 
ಬಿಡುತ್ತೇವೆ.” , , نٹ‎ ಕುರ್‌ಆನ್‌, 1:5) 
ಯಾವ ಶಕ್ತಿಯ ಅಪಾರ ಕರುಣೆ, ಅನುಗ್ರಹಗಳನ್ನು ನಾವು ನಿತ್ಯ ಅನುಭವಿಸುತ್ತಿ 
ರುವೆವೋ ನಮ್ಮ ಇಹ-ಪರಗಳನ್ನೂ'ಜೀವನ್ಮರಣಗ್ಗಳನ್ನೂ ಯಾರು ನಿಯಂತ್ರಿಸುತ್ತಿರುವನೋ 
ನಮ್ಮ ಸೋಲು-ಗೆಲುವುಗಳೆಲ್ಲವೂ ಯಾರ ಇಚ್ಛೆಯನ್ನು ಅವಲಂಬಿಸಿವೆಯೋ ಆ ಮಹಾನ್‌ 
ಶಕ್ತಿಯನ್ನು ಮಾತ್ರ ನಾವು ದಾಸ್ಯ-ಆರಾಧನೆಗೆ ಯೋಗ್ಯನೆಂದು ಭಾವಿಸಬೇಕಾದುದು ಸತ್ಯ, 
ಬುದ್ದಿ, ವಿವೇಕ, ನ್ಯಾಯ, ಸೌಜನ್ಮ ಎಲ್ಲ ದೃಷ್ಟಿಯಿರದಲೂ ನಮ್ಮ ಕರ್ತವ್ಯವಾಗಿದೆ: 


ಸ್ಲಾಮ್‌: ಮಾನವಕುಲದ ಧರ್ಮ 7 
جچش شش تس ہہ‎ SSIES SEEN SEES EE 


ಹೇ ಜನರೇ, ನಿಮ್ಮನ್ನೂ ನಿಮ್ಮ ಪೂರ್ವಿಕರನ್ನೂ ಸೃಷ್ಟಿಸಿದ ನಿಮ್ಮ ಪ್ರಭುವಿನ 
ಸೈ-ಆರಾಧನೆ ಮಾಡಿರಿ. (ಹೀಗೆ ಮಾಡಿದರೆ) ನೀವು ರಕ್ಷಣೆ ಹೊಂದಬಹುದು. ಅವನೇ 
ೂಮಿಯನ್ನು ನಿಮಗೆ ಹಾಸನ್ನಾಗಿ ಹಾಸಿದನು; ಆಕಾಶದ ಮೇಲ್ಸಾವಣಿ ಮಾಡಿದನು; 
*ಲ್ಫಾಗದಿಂದ ಮಳೆ ಸುರಿಸಿದನು. ಅದರ ಮೂಲಕ ತರತರದ ಬೆಳೆಗಳನ್ನು ಉತ್ಪಾದಿಸಿ 
ಸುಗೆ ಆಹಾರ ಒದಗಿಸಿದನು. ಇದನ್ನು ನೀವು ಅರಿತಿರುತ್ತ ಇತರರನ್ನು ಅಲ್ಲಾಹನಿಗೆ 
ತಿಸ್ಪರ್ಧಿಗಳನ್ನಾಗಿ ಮಾಡದಿರಿ.'' (ಪವಿತ್ರ ಕುರ್‌ಆನ್‌, 2:21-22) 


ಸ್ಲಾಮ್‌ ಧರ್ಮ ಎಂದರೇನು? 
ಅಲ್ಲಾಹನ ದಾಸ್ಯ-ಆರಾಧನೆ ಮತ್ತು ಅವನ ಆಜ್ಞಾನುಸರಣೆಗೆ ಇರುವ 
ನ್ನೊಂದು ಹೆಸರೇ ಇಸ್ಲಾಮ್‌. ಇಸ್ಲಾಮ್‌ ಎಂದರೆ ತನ್ನನ್ನು ಸಂಪೂರ್ಣವಾಗಿ 
ಲ್ಲಾಹನ ವಶಕ್ಕೆ ಒಪ್ಪಿಸಿ ಬಿಡುವುದು ಹಾಗೂ ಸಂಪೂರ್ಣ ಬದುಕನ್ನು ಅವನ 
೨ಸ್ಕ-ಅನುಸರಣೆಗೆ ಅರ್ಪಿಸುವುದು ಎಂದರ್ಥ. 
"ಅಲ್ಲಾಹನಿಗೆ ಆತ್ಮಾರ್ಪಣೆಗೈಯುವ ಮತ್ತು ಸತ್ಸಂಪ್ರದಾಯದಲ್ಲಿ ನಡೆಯು 
ಇತನು ಯಾರೇ ಇರಲಿ, ಅವನಿಗೆ ಅವನ ಪ್ರಭುವಿನ ಬಳಿ ಅವನ ಪ್ರತಿಫಲವಿದೆ.'' 
(ಪವಿತ್ರ ಕುರ್‌ಆನ್‌, 2:112) 
ತಮ್ಮನ್ನು ಸಂಪೂರ್ಣವಾಗಿ ಅಲ್ಲಾಹನ ದಾಸ್ಯ-ಆರಾಧನೆ ಮತ್ತು ಅವನ ಆಜ್ಞಾ 
ಇಲನೆಗೆ ಅರ್ಪಿಸಿಕೊಂಡವರೇ ನಿಜವಾಗಿ 'ಮುಸ್ಲಿಮ್‌' ಎಂದು ಕರೆಸಿಕೊಳ್ಳುತ್ತಾರೆ. 
"ನಾವು ಕೇವಲ ಅಲ್ಲಾಹನ ಮುಸ್ಲಿಮ(ಆಜ್ಞಾನುಸಾರಿ)ರಾಗಿದ್ದೇವೆ.'' 
(ಪವಿತ್ರ ಕುರ್‌ಆನ್‌, 2:136) 
ಅಲ್ಲಾಹನ ದಾಸ್ಯ-ಅನುಸರಣೆ ಮಾಡಬೇಕೆಂದು ಮತ್ತು ಅವನಿಗೆ ಸಂಪೂರ್ಣ 
ರಣಾಗಬೇಕೆಂಬುದು ನಮ್ಮ ಪ್ರಕೃತಿಯ ಸ್ವಾಭಾವಿಕ ಬೇಡಿಕೆಯಾಗಿದೆ. ನಮಗೆ ಈ 
ಸ್ಲಿತ್ತವನ್ನೂ ಅತ್ಯುತ್ತಮ ದೇಹ ಪ್ರಕೃತಿಯನ್ನೂ ಶ್ರೇಷ್ಠ ಶಕ್ತಿ-ಸಾಮರ್ಥ್ಯಗಳನ್ನೂ 
ೂಟ್ಟಿವನು, ನಮ್ಮನ್ನು ಅನುಕ್ಷಣವೂ ಪೋಷಿಸುತ್ತಿರುವವನು ಮತ್ತು ಸಂಪೂರ್ಣ 
ಶ್ವೈವನ್ನು ನಮ್ಮ ಸೇವೆಗೆ ನಿಯೋಜಿಸಿದವನು ಅಲ್ಲಾಹನೇ ಎಂದ ಮೇಲೆ ನಾವೇಕೆ ಅವನ 
ಇಸರಾಗಬಾರದು? ನಾವೇಕೆ ಅವನಿಗೆ ಕೃತಜ್ಞರಾಗಬಾರದು? ಅವನ ಪ್ರೇಮದಲ್ಲಿ ಮುಳುಗಿ, 
'ವನ ಮೆಚ್ಚುಗೆಗಾಗಿ ನಮ್ಮನ್ನೇಕೆ ಕರಗಿಸಿಕೊಳ್ಳಬಾರದು? 
“ನೀವು ಏಕನಿಷ್ಠೆಯಿಂದ ನಿಮ್ಮ ಮುಖವನ್ನು ಈ ಧರ್ಮದ ಕಡೆಗೆ ಕೇಂದ್ರೀಕರಿಸಿರಿ. 
وت‎ ಮಾನವನನ್ನು ಸೃಷ್ಟಿಸಿದ ಪ್ರಕೃತಿಯಲ್ಲೇ ಸ್ಥಿರವಾಗಿರಿ.'' 
(ಪವಿತ್ರ ಕುರ್‌ಆನ್‌, 30:30) 
ಇಸ್ಲಾಮ್‌ ಪ್ರಕೃತಿ ಧರ್ಮ ಮಾತ್ರವಲ್ಲದೆ ವಿಶ್ವ ಧರ್ಮವೂ ಆಗಿದೆ. ಯಾವ 
'ಶ್ವದೊಳಗೆ ನಾವು ಬದುಕುತ್ತಿರುವೆವೋ ಯಾವ ವಿಶ್ವದ ನಿಯಮಗಳಿಗೆ ನಾವು ಬದ್ಧ 
ಗಿರುವೆವೋ ನಮ್ಮೆಲ್ಲ ಚಟುವಟಿಕೆಗಳನ್ನು ಯಾವ ವಿಶ್ವದ ನಿಯಮಗಳನುಸಾರ 


8 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ" 


ಮಾಡಲು ನಾವು ನಿರ್ಬಂಧಿತರಾಗಿರುವೆವೋ (ವಿಜ್ಞಾನವೆಂಬುದು ಪ್ರಕೃತಿ ನಿಯಮಗಃ 
ತಿಳುವಳಿಕೆಯ ಇನ್ನೊಂದು ಹೆಸರಾಗಿರುವುದರಿಂದ) ನಮ್ಮ ಭೌತಿಕ ವಿಕಾಸಕ್ಕೆ ಯಾಃ 
ವಿಶ್ವದ ನಿಯಮಗಳ ಪರಿಜ್ಞಾನ ಮತ್ತು ಸೂಕ್ತ ಬಳಕೆ ಅನಿವಾರ್ಯವೋ ಅಂತಹ > 
ವಿಶ್ವವೇ ತನ್ನೆಲ್ಲ ಊಹಾತೀತ ವೈಶಾಲ್ಕಗಳ ಸಹಿತ ಅಲ್ಲಾಹನ ನಿರ್ದಿಷ್ಟ ನಿಯಮಗಳನ: 
ಕಟ್ಟುನಿಟ್ಟಾಗಿ ಪಾಲಿಸುತ್ತದೆ. ಅದು ಅವನ ನಿಯಮಗಳ ಬಂದಿ. ಹೀಗಿರುತ್ತಾ ನಾವು ಅವಃ 
ನಿಯಮಗಳ ವಿರುದ್ಧ ಬಂಡೆದ್ದರೆ, ಅದರ ಪರಿಣಾಮವಾಗಿ ಈ ವಿಶ್ವ ವ್ಯವಸ್ಥೆ ಯೊಂದಿ। 
ಸಂಘರ್ಷಕ್ಕಿಳಿದಂತಾಗುವುದು. ಅಂತಹ ಸಂಘರ್ಷ ಯಾವಾಗಲೂ ವಿನಾಶಕಾರಿ. 

"ಇವರೇನು ಅಲ್ಲಾಹನ ಅನುಸರಣಾ ರೀತಿಯನ್ನು (ಧರ್ಮ) ತ್ಯಜಿಸಿ ಬೇಃ 
ಯಾವುದಾದರೂ ರೀತಿಯನ್ನನುಸರಿಸಲು ಇಷ್ಟಪಡುತ್ತಾರೆಯೇ? ವಸ್ತುತಃ ಆಕಾಶಗಃ 
ಮತ್ತು ಭೂಮಿಯ ಸಕಲ ವಸ್ತುಗಳೂ ಬಯಸಿಯೋ ಬಯಸದೆಯೋ ಅಲ್ಲಾಹಃ 
ಆಜ್ಞಾಪಾಲಕಗಳಾಗಿ(ಮುಸ್ಲಿಮ್‌ಗಳಾಗಿ)ಯೇ ಇವೆ ಮತ್ತು ಸರ್ವರಿಗೂ ಅವನ ಕಡೆಗೆ 
ಮರಳಲಿಕ್ಕಿದೆ.'' (ಪವಿತ್ರ ಕುರ್‌ಆನ್‌, 3:83 

ಈಗ ನಾವು ಇನ್ನೊಂದು ಕೋನದಿಂದ ಚಿಂತಿಸಿ ನೋಡೋಣ. ಅಲ್ಲಾಹನು ನಮಃ 
ಅಪಾರ ಶಕ್ತಿ-ಸಾಮರ್ಥ್ಯಗಳನ್ನೂ ಪ್ರತಿಭೆಗಳನ್ನೂ ಸಂಪನ್ಕೂಲಗಳನ್ನೂ ದಯಪಾಲಿಃ 
ರುವನು. ಅವುಗಳನ್ನು ಬಳಸಿ ಒಂದೆಡೆ ನಾವು ಈ ಜಗತ್ತು ಮತ್ತು ಮಾನವ ಕುಲು 
ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಿದರೆ ಇನ್ನೊಂದೆಡೆ ಅವುಗಳನ್ನೇ ಬಳಸಿ ಮಾನಃ 
ಕುಲದ ವಿನಾಶಕ್ಕೆ ಕಾರಣವಾಗುವ ಕಾರ್ಯಗಳನ್ನೂ ಮಾಡುತ್ತೇವೆ. ತನ್ನ ಈ ಸಾಮಥ್ಯಃ 
ಮತ್ತು ತನಗೆ ಪ್ರಾಪ್ತ್ರವಿರುವ ಸೌಲಭ್ಯಗಳನ್ನು ಯಾವ ರೀತಿ ಸರಿಯಾಗಿ ಬಳಸಿಕೊಳ್ಳಬೇಕ 
ಮತ್ತು ಬದುಕು ಸಾಗಿಸಬೇಕಾದ ಸರಿಯಾದ ವಿಧಾನವೇನು ಎಂಬುದನ್ನು ಮಾನವನಿಃ 
ಕಲಿಸಿಕೊಡದಿದ್ದರೆ ಅವನು ಸ್ವತಃ ತನ್ನನ್ನೂ ತನ್ನ ಜೊತೆಗೆ ವಿಶ್ವವನ್ನೂ ನಾಶಗೊಳಿಸ 
ವುದು ಖಂಡಿತ, ಮಾರ್ಗದರ್ಶನವೆಂಬುದು ಮನುಷ್ಯನ ಅತಿ ದೊಡ್ಡ ಅಗತ್ಯ ಹಾಗೂ 
ಅವನ ವಿಜಯ ಮತ್ತು ಶ್ರೇಯಸ್ಸಿಗಿರುವ ಮೊದಲ ಸೋಪಾನವಾಗಿದೆ. ಆದರೆ ಕ 
ಅವಶ್ಯಕತೆಯನ್ನು ಮನುಷ್ಯನು ಸ್ವತಃ ಪೂರೈಸಿಕೊಳ್ಳಬಲ್ಲನೇ? 

ಈ ವರೆಗಿನ ಅನುಭವದಂತೆ, ಈ ಅಗತ್ಯಗಳನ್ನು ಮನುಷ್ಠನು ಸ್ವತ 
ಪೂರೈಸಿಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಕನ ಜ್ಞಾನವು ಅಪೂರ್ಣವಾಗಿದೆ. ಅವನ ಚಿಂತಃ 
ಸೀಮಿತವಾಗಿದೆ. ಅವನ ತೀರ್ಮಾನಗಳು ಯಾವಾಗಲೂ ಗೊಂದಲ ಮತ್ತು ಬಿಕ್ಕಟ್ಟಿನಿಂ 
ಕೂಡಿರುತ್ತವೆ. ಅವನ ಬುದ್ದಿಯು ಸ್ವಾರ್ಥ ಮತ್ತು ಅಭಿಲಾಷೆಗಳ ದಾಸ್ಕಕ್ಕೊಳಗಾಗಿದ್ದು 
ತಾತ್ಕಾಲಿಕ ಘಟನೆಗಳಿಂದ ತೀವ್ರವಾಗಿ ಪ್ರಭಾವಿತಗೊಳ್ಳುತ್ತಿರುತ್ತದೆ. 

ಹೀಗಿರುತ್ತಾ, ಎಲ್ಲ ಸ್ವಾರ್ಥ, ಅಭಿಲಾಷೆ ಮತ್ತು ಹಿತಾಸಕ್ತಿಗಳಿಂದ ಮುಕ 
ವಾಗಿರುವ, ಎಲ್ಲ ಮನುಷ್ಯರ ಸೃಷ್ಟಿಕರ್ತನೇ ಮನುಷ್ಯನಿಗೆ ಸೂಕ್ತ ಮಾರ್ಗದರ್ಶಃ 
ಕೊಡಬಲ್ಲನು. ಆ ಸೃಷ್ಟಿಕರ್ತ-ದೇವನು ಯಾವುದರಿಂದಲೂ ಪ್ರಭಾವಿತನಾಗುವುದ 


ಇಸ್ಲಾಮ್‌: ಮಾನವಕುಲದ ಧರ್ಮ 9 


ಅಸಂಭವ. ಅವನ ಜ್ಞಾನ ನಿಸ್ಟೀಮ ಹಾಗೂ ಪರಿಪೂರ್ಣವಾಗಿದೆ. ಅವನ ಬುದ್ದಿ 
ನಿಷ್ಕಳಂಕವಾಗಿದೆ. ಮನುಷ್ಕನನ್ನೂ ಅವನ ಪ್ರಕೃತಿಯನ್ನೂ ಸೃಷ್ಟಿಸಿದ ದೇವನೇ ಮನುಷ್ಯ 
ಪ್ರಕೃತಿಯ ಅಗತ್ಮಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಅರಿಯಬಲ್ಲನು. ಅವನೇ ಮಾನವನ 
ಸೋಲು-ಗೆಲುವುಗಳ ಎಲ್ಲ ರಹಸ್ಯಗಳನ್ನು ತಿಳಿಯಬಲ್ಲನು. 

ಲೋಕದಲ್ಲಿ ಮನುಷ್ಕನು ಒಬ್ಬಂಟಿಯಾಗಿ ಬದುಕುವುದಿಲ್ಲ. ಅವನ ಜೊತೆ ಅವನ 
ಕುಟುಂಬ, ಬಂಧುಗಳು, ನೆರೆ-ಹೊರೆಯವರು, ಊರವರು, ದೇಶ ಬಾಂಧವರು ಮತ್ತು 
ಒಟ್ಟು ಮಾನವಕುಲ ಇರುತ್ತದೆ. ಅವರೆಲ್ಲರ ಜೊತೆ ಅವನಿಗೆ ಮತ್ತು ಅವನ ಜೊತೆ 
ಅವರೆಲ್ಲರ ಸಂಬಂಧವಿರುತ್ತದೆ. ಅವರೆಲ್ಲರ ಮೇಲೆ ಇವನ ಮತ್ತು ಇವನ ಮೇಲೆ 
ಅವರೆಲ್ಲರ ಬಾಧ್ಯತೆಗಳಿರುತ್ತವೆ. ಕೆಲವು ಕರ್ತವ್ಯ ಮತ್ತು ಹೊಣೆಗಾರಿಕೆಗಳಿರುತ್ತವೆ. 
ಇವರೆಲ್ಲರ ಜೊತೆ ಅವನ ಸಂಬಂಧವು ನ್ಯಾಯಪೂರ್ಣವಾಗಿರಬೇಕಾದುದು, ಇವರೆಲ್ಲರ 
ಜೊತೆ ಅವನ ವರ್ತನೆ-ನಡವಳಿಕೆಯು ನ್ಯಾಯ ಸಮ್ಮತ ಹಾಗೂ ಸಂತುಲಿತವಾಗಿರಬೇಕಾದುದು 
ಮತ್ತು ಅವನೊಬ್ಬನ ಪಾಲಿಗೆ ಮಾತ್ರವಲ್ಲದೆ ಅವನ ಕುಟುಂಬ, ಸಮಾಜ, ದೇಶ ಮತ್ತು 
ಒಟ್ಟು ಮಾನವಕುಲದ ಪಾಲಿಗೆ ನ್ಯಾಯ, ಶಾಂತಿ, ಪ್ರಗತಿ, ಯಶಸ್ಸು ಹಾಗೂ ಸಾರ್ಥಕತೆಯನ್ನು 
ಕೊಡಬಲ್ಲ ಒಂದು ಜೀವನ ಮಾರ್ಗವನ್ನು ಅವನು ಅನುಸರಿಸಬೇಕಾದುದು ಅತ್ಯಗತ್ಯ. 
ಅವನು ಅನುಸರಿಸುವ ಜೀವನ-ಮಾರ್ಗವು, ಅವನ ಮಾತ್ರವಲ್ಲದೆ ಒಟ್ಟು ಮಾನವಕುಲದ 
ಸಮಸ್ಯೆಗಳಿಗೆ ಪರಿಹಾರ ವೊದಗಿಸಲು ಸಮರ್ಥವಾಗಿರಬೇಕು. ಅದು ಮಾನವನ ಅಂತರಂಗ- 
ಬಹಿರಂಗಗಳ ನಡುವೆ, ಶರೀರ-ಆತ್ಮ, ಮನ-ಮಸ್ತಿಷ್ಯ ವ್ಯಕ್ತಿ-ಸಮಾಜ, ಸ್ತ್ರೀ-ಪುರುಷ, 
ಬಡವ-ಬಲ್ಲಿದ, ಕರಿಯ-ಬಿಳಿಯ ಹೀಗೆ ಎಲ್ಲರ ಮಧ್ಯೆ ಭಾವೈಕ್ಕವನ್ನು ಸ್ಥಾಪಿಸಲು ಶಕ್ತ 
ವಾಗಿರಬೇಕು. ಇವೆಲ್ಲವುಗಳಿಗೆ ಮತ್ತು ಇವರೆಲ್ಲರಿಗೆ ಶಾಂತಿ, ಸಂತೃಪ್ತಿ, ಅಭಿವೃದ್ಧಿ ಹಾಗೂ 
ಶ್ರೇಯಸ್ಸನ್ನು ತಂದು ಕೊಡುವ ಸಾಮರ್ಥ್ಯ-ಸಂಪನ್ನತೆ ಅದರೊಳಗಿರಬೇಕು. 

ಇಷ್ಟು ಮಹತ್ವದ ಈ ಅಗತ್ಯವನ್ನು ಪೂರೈಸಲು ಮನುಷ್ಯನ ಬುದ್ಧಿ ಈ ತನಕ 
ಯಶಸ್ವಿಯಾಗಲಿಲ್ಲ. ಮುಂದೆಯೂ ಅದು ಯಶಸ್ವಿಯಾಗಲಾರದು. ಈ ವರೆಗೆ ಮನುಷ್ಕ 
ಬುದ್ದಿಗೆ, ಮನುಷ್ಮನನ್ನು ಮನುಷ್ಯನಾಗಿ ಮಾರ್ಪಡಿಸುವ ಯಾವುದೇ ಸೂತ್ರವನ್ನು ಕಂಡು 
ಹಿಡಿಯಲು ಸಾಧ್ಯವಾಗಿಲ್ಲ. ಮನುಷ್ಯನನ್ನು ಎಲ್ಲ ಸ್ಥಿತಿಯಲ್ಲೂ ಅಪೇಕ್ಷಿತ ಸೀಮೆ 
ಗಳೊಳಗೆ ಬಂಧಿಸಿಡಬಲ್ಲಂತಹ ಹೊಣೆಗಾರಿಕೆಯ ಪ್ರಜ್ಞೆಯನ್ನು ಅವನಲ್ಲಿ ಚಿಗುರಿಸಲು 
ಅದಕ್ಕೆ ಸಾಧ್ಯವಾಗಿಲ್ಲ. ಮನುಷ್ಮ ಬುದ್ದಿಗೆ ಮಾನವನನ್ನು ಚಾರಿತ್ರ್ಯವಂತನಾಗಿ, ಮಾನವ 
ಪ್ರೇಮಿಯಾಗಿ ಬೆಳೆಸಲು ಬೇಕಾದ ತರಬೇತಿ ವ್ಯವಸ್ಥೆಯನ್ನು ಕೊಡಲು ಸಾಧ್ಯವಾಗಿಲ್ಲ. 
ಜಾತಿ-ಮತ, ದೇಶ-ವರ್ಣಗಳ ಭೇದವಿಲ್ಲದೆ ಎಲ್ಲರನ್ನು ಪ್ರೀತಿಸುವುದನ್ನು ನಿಸ್ವಾರ್ಥವಾಗಿ 
ಎಲ್ಲರಿಗೆ ಸೇವೆ ಸಲ್ಲಿಸುವುದನ್ನು ಮನುಷ್ಯನಿಗೆ ಕಲಿಸಲು ಬುದ್ಧಿಗೆ ಸಾಧ್ಯವಾಗಿಲ್ಲ. ಈ 
ವೈಫಲ್ಕದ ಪರಿಣಾಮವಾಗಿಯೇ ಅಪಾರ ವೈಜ್ಞಾನಿಕ ಪ್ರಗತಿಯ ಹೊರತಾಗಿಯೂ, ಮಾನವ 
ಸಮಾಜ ವೈಫಲ್ಕ ದುಃಖ ಮತ್ತು ಸಂಕಟಗಳಿಂದ ಗೋಳಿಡುತ್ತದೆ. ಮಾನವನ 
ಅತ್ಯುತ್ತಮ ಪ್ರತಿಭೆ-ಸಾಮರ್ಥ್ಯಗಳು ಮತ್ತು ಅಪಾರ ಸಂಪತ್‌-ಸೌಕರ್ಯಗಳೆಲ್ಲಾ ಯುದ್ಧ 


10 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ? 


ಹಾಗೂ ಸಂಘರ್ಷಗಳಿಗೆ ಆಹುತಿ ಯಾಗುತ್ತಿವೆ. ನಮ್ಮ ಒಟ್ಟು ಪ್ರಪಂಚವನ್ನೇ ವಿನಾಶದ 
ಅಂಚಿಗೆ ತಲುಪಿಸಲಾಗಿದೆ: 

"ಜನರ ಸ್ವಂತ ಕೈಗಳ ದುಡಿಮೆಯಿಂದ ನೆಲ-ಜಲಗಳಲ್ಲಿ ಕ್ಷೋಭೆಯುಂಟಾಗಿ 
ಬಿಟ್ಟಿದೆ. '' (ಪವಿತ್ರ ಕುರ್‌ಆನ್‌, 30:41) 


ಅದ್ವಿತೀಯ ಕೊಡುಗೆಗಳು 

ಅಲ್ಲಾಹನ ಧರ್ಮವಾಗಿರುವ ಇಸ್ಲಾಮ್‌ ಬಂದಿರುವುದೇ ಮನುಷ್ಯನ ಈ ಮೂಲಭೂತ 
ಅಗತ್ಯಗಳನ್ನು ಪೂರೈಸಲಿಕ್ಕಾಗಿ. ಅದು ಮನುಷ್ಯನಿಗೆ ಸರಿಯಾದ, ಅವನ ಸಂಪೂರ್ಣ ಬದುಕನ್ನು 
ಯಶಸ್ವಿಗೊಳಿಸುವ, ಅವನೆಲ್ಲ ಸಾಮರ್ಥ್ಯಗಳನ್ನು ಅಪೇಕ್ಸಿತ ದಿಕ್ಕಿನಲ್ಲಿ ಪ್ರೋತ್ಸಾಹಿಸಿ ಬೆಳೆಸುವ 
ಮತ್ತು ಅವನೊಬ್ಬನ ಪಾಲಿಗೆ ಮಾತ್ರವಲ್ಲದೆ ಅವನಿಗಿರುವ ಈ ವಿಶ್ವದ ಪಾಲಿಗೂ 
ಅನುಗ್ರಹವಾಗಬಲ್ಲ, ಒಂದು ಸಮಗ್ರ ಜೀವನ ವಿಧಾನವನ್ನು ಕೊಡುತ್ತದೆ. 

ದೇವನ ಧರ್ಮವಾಗಿರುವ ಇಸ್ಲಾಮ್‌ ಮನುಷ್ಯನಿಗೆ ಅವನ ಕುಟುಂಬ, ಬಂಧು- 
ಬಳಗ, ಸಮಾಜ, ದೇಶಬಾಂಧವರು, ವಿಶ್ವಬಾಂಧವರು ಮತ್ತಿತರ ಎಲ್ಲರ ಹಕ್ಕು- ಬಾಧ್ಯತೆ 
ಗಳನ್ನು ನ್ಯಾಯಪೂರ್ಣವಾಗಿ ನಿಶ್ಚಯಿಸುವ, ನ್ಯಾಯ ಹಾಗೂ ಸಮತೋಲನದೊಂದಿಗೆ 
ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ, ಮನುಷ್ಯ ಬದುಕಿನ ವಿವಿಧ ರಂಗಗಳಲ್ಲದೆ ಮಾನವ 
ಕುಲದ ವಿವಿಧ ವರ್ಗಗಳಿಗೆ ಅಭಿವೃದ್ಧಿ ಮತ್ತು ವಿಕಾಸದ ದಾರಿ ತೋರುವ, ಮಾನವನ 
ಅಂತರಂಗ-ಬಹಿರಂಗ, ಆತ್ಮ-ಶರೀರ, ಮನ-ಮಸ್ತಿಷ್ಯ ಹೀಗೆ ಎಲ್ಲದಕ್ಕೂ ಸಂತೃಪ್ತಿ ಮತ್ತು 
ಕೃತಾರ್ಥತೆಯನ್ನು ತಂದು ಕೊಡಬಲ್ಲ ಮತ್ತು ಇಹ-ಪರಗಳಲ್ಲಿ ಅವನ ಪಾಲಿಗೆ ವಿಜಯದ 
ದಾರಿ ತೆರೆಯುವ ಒಂದು ಸಮಗ್ರ ವ್ಯವಸ್ಥೆಯನ್ನು ಕೊಡುತ್ತದೆ. 

ಸೃಷ್ಟಿಕರ್ತನ ಧರ್ಮವಾಗಿರುವ ಇಸ್ಲಾಮ್‌ ಮಾನವನನ್ನು ಮಾನವನಾಗಿ ಮಾಡುತ್ತದೆ. 
ಅದು ಮಾನವ ಮನಸ್ಸಿನಲ್ಲಿ ಅಲ್ಲಾಹನ ಭಯ ಮತ್ತು ಭಕ್ತಿಯನ್ನು ನೆಲೆಗೊಳಿಸುತ್ತದೆ. 
ಅವನಲ್ಲಿ ದೇವದಾಸ್ಕದ, ದೇವ ಪ್ರೇಮದ, ವಿಧೇಯತೆ ಮತ್ತು ಕೃತಜ್ಞತೆಯ ಭಾವವನ್ನು 
ಬೆಳೆಸುತ್ತದೆ. ದೇವನು ಎಲ್ಲೆಡೆ, ಎಲ್ಲ ಸಂದರ್ಭ, ಎಲ್ಲ ಕಾಲ ಮತ್ತು ಎಲ್ಲ ಸ್ಥಳಗಳಲ್ಲಿ 
ನಿನ್ನ ಜೊತೆಗಿರುತ್ತಾನೆ. ನಿನ್ನ ಒಂದೊಂದು ಕೃತ್ಯ, ಚಲನವಲನ ಮತ್ತು ಆಲೋಚನೆಯನ್ನೂ 
ತಿಳಿದಿರುತ್ತಾನೆ ಎಂದು ಅದು ಮನುಷ್ಯನಿಗೆ ಮನವರಿಕೆ ಮಾಡಿಸುತ್ತದೆ. ಅವನ ಮಲಕ್‌ 
(ದೇವಚರ)ಗಳು ಅನುಕ್ಷಣವೂ ಎಲ್ಲೆಡೆಯೂ ಮನುಷ್ಯನ ನಿಕಟವಿದ್ದು ಅವನ ಸಂಪೂರ್ಣ 
ಬದುಕಿನ ದಾಖಲೆಯನ್ನು ರಚಿಸುವುದರಲ್ಲಿ ನಿರತರಾಗಿದ್ದಾರೆ. ಮರಣಾನಂತರ ಪುನರುತ್ನಾನದ 
ವೇಳೆ ಪ್ರತಿಯೊಬ್ಬ ಮನುಷ್ಠನೂ ಈ ದಾಖಲೆಯೊಂದಿಗೆ ಅಲ್ಲಾಹನ ನ್ಯಾಯಾಲಯದಲ್ಲಿ 
ಹಾಜರುಗೊಳಿಸಲ್ಪಡುವನು. ಮನುಷ್ಯನು ತನ್ನ ಇಹದ ಬದುಕಿನಲ್ಲಿ ಸತ್ಯಧರ್ಮವನ್ನನು 
ಸರಿಸುತ್ತಾ ಸತ್ಕರ್ಮ ಮಾಡಿದ್ದರೆ ಅದರ ಫಲವಾಗಿ ಅಲ್ಲಿ ಆತನಿಗೆ ಸ್ವರ್ಗದ ಶಾಶ್ವತ ಸುಖ 
ಮತ್ತು ಅಪಾರ ಸತ್ಸಲಗಳನ್ನು ಕೊಡುವ ತೀರ್ಮಾನವಾಗುವುದು ಇನ್ನು ಇಹದ ಬದುಕಿನಲ್ಲಿ 
ಮಾನವನು ಸತ್ಯ ಮತ್ತು ಸಜ್ಜನಿಕೆಯನ್ನು ತಿರಸ್ಕರಿಸಿ ಬದುಕಿದ್ದರೆ, ಅಲ್ಲಿ ಅವನಿಗೆ ನರಕದ 


ಪ್ಲಾಮ್‌: ಮಾನವಕುಲದ ಧರ್ಮ mm 


ಾಶ್ವತ್ರ ಅಪಮಾನಕಾರಿ ಹಾಗೂ ಯಾತನಾಮಯ ಶಿಕ್ಷೆಯನ್ನು ವಿಧಿಸಲಾಗುವುದು ಎಂಬ 
ಕ್ರಜ್ನೆಯನ್ನು ಅದು ಮಾನವನಲ್ಲಿ ಮೂಡಿಸುತ್ತದೆ. ತನ್ನ ಪ್ರತಿಯೊಂದು ಚಟುವಟಿಕೆಯ" 
مکہاد‎ ಪರಲೋಕದಲ್ಲಿ 'ಏಚಾರಣೆ "ಎದುರಿಸಬೇಕಾಗುವುದು ಎಂಬ ಈ ಪ್ರಜ್ಞೆ ಹಾಗೂ 
ಸ್ವರ್ಗದ ಸುಖ ಮತ್ತು ನರಕದ ಸಂಕಟಗಳ ಕಲ್ಪನೆಯು ಮನುಷ್ಯನನ್ನು ಅತ್ಯಂತ ಹೊಣೆಗಾರ 
ಕಾಗೂ ಚಾರಿತ್ರ್ಯಶೀಲ ವ್ಯಕ್ತಿಯಾಗಿ ಮಾರ್ಪಡಿಸುವ ಪರಿಣಾಮಕಾರೀ ಸಾಧನವಾಗಿದೆ. 

ಇಸ್ಲಾಮ್‌ ಮಾನವನಿಗೆ ಒಂದು ಆರಾಧನಾ ವ್ಯವಸ್ಥೆಯನ್ನು ಪರಿಚಯಸುತ್ತದೆ. ಈ' 
ತೈವಸ್ಥೆಯು ದೇವನ ಜೊತೆ ಮನುಷ್ಯನ ಸಂಬಂಧವನ್ನು ಬಲಪಡಿಸಿ, ವೃದ್ಧಿಸುವಲ್ಲಿ ಮತ್ತು 
ಶುನುಷ್ಕನನ್ನು ಮಾನವೀಯತೆ ಹಾಗೂ ಚಾರಿತ್ರ್ಯದ ಸಾಕಾರ ಮೂರ್ತಿಯಾಗಿ ಬೆಳೆಸುವಲ್ಲಿ 
೨ತ್ಯುತ್ತಮ ಪಾತ್ರ ನಿರ್ವಹಿಸುತ್ತದೆ. f 

ಇಸ್ಲಾಮ್‌, ಮನುಷ್ಯನಿಗೆ ಅತ್ಕುನ್ನತ ನೈತಿಕ ಮೌಲ್ಮ್ಕಗಳನ್ನು ಕೊಡುತ್ತದೆ. 
ಕ್ರತಿಯೊಂದು ಸದ್ದುಣವನ್ನು ಭಾರೀ ಫಲಪ್ರದವೆಂದು ವರ್ಣಿಸಿ ಪ್ರೋತ್ಸಾಹಿಸುತ್ತದೆ. 
ಕ್ರತಿಯೊಂದು ದುರ್ಗುಣದ ಇಹ-ಪರ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಿ ಅವುಗಳನ್ನು 
ಸರುತ್ತೇಜಿಸುತ್ತದೆ. ಅದು ರಾಜಕೀಯ ಮತ್ತು ಆರ್ಥಿಕತೆಯ ಸಹಿತ ಜೀವನದ ಎಲ್ಲ 
ಸಂಗಗಳಲ್ಲಿ 'ನೈತಿಕ ಮೌಲ್ಯಗಳು .ರಾರಾಜಿಸುತ್ತಿರುವುದನ್ನು ನೋಡಬಯಸುತ್ತದೆ. ನೈತಿಕ 
ಸೌಲ್ಯಗಳನ್ನು ಜಾತಿ, ಕುಲ್ಲ ದೇಶ, ಭಾಷೆ, ವರ್ಣ ಮುಂತಾದ ಎಲ್ಲ ತಾರತಮ್ಮ 
ಳಿಂದ ಮುಕ್ತವಾಗಿ ಎಲ್ಲಕ್ಕಿಂತ ಉನ್ನತವೆಂದು ಪರಿಗಣಿಸುವ ಇಸ್ಲಾಮ್‌ ಧರ್ಮ, 
»ಳಿತುಗಳನ್ನು ಉತ್ತೇಜಿಸುವುದು ಮತ್ತು ಕೆಡುಕುಗಳನ್ನು ತಡೆಯುವುದೇ ಒಂದು سو‎ 
ಸರಕಾರದ ಅಸ್ಲಿತ್ವದ ಪ್ರಮುಖ ಉದ್ದೇಶವೆಂದು ಘೋಷಿಸುತ್ತದೆ. . | 

ಇವರು ಎಂಥವರೆಂದರೆ, ನಾವು. ಇವರಿಗೆ ಭೂಮಿಯಲ್ಲಿ ಅಧಿಕಾರ ಪ್ರದಾನ: 
ಸಾಡಿದರೆ ಇವರು ನಮಾರುಖ್‌ ಸಂಸ್ಥಾಪಿಸುವರು, ರುಕಾತ್‌ ಕೊಡುವರು, ಒಳಿತಿನ 
ಅಜ್ಜಿ ಕೊಡುವರು ಮತ್ತು -ಕೆಡುಕಿನಿಂದ ತಡೆಯುವರು. ಸಕಲ ವ್ಯವಹಾರಗಳ ಅಂತಿಮ 
ಸರಿಣಾಮವು ಅಲ್ಲಾಹನ ಕೈಯಲ್ಲಿದೆ." ' (ಪವಿತ್ರ ಕುರ್‌ಆನ್‌, 22:41) 

"ಇಸ್ಲಾಮ್‌, ಸಂಪೂರ್ಣ ಮಾನವಕುಲವನ್ನು ಒಬ್ಬ ದೇವನ ಸೃಷ್ಟಿ ಒಂದೇ 
ನಸಂಪತಿಯ ಮಕ್ಕಳು ಮತ್ತು ಒಂದೇ. ಕುಟುಂಬವೆಂದು ಪರಿಗಣಿಸುತ್ತದೆ. ಎಲ್ಲರ 
ಸ್ರಾಣ, ಸೊತ್ತು ಮತ್ತು ಮಾನವು ಗೌರವಾರ್ಹವೆಂದೂ ಎಲ್ಲರೂ ಸಮಾನ ನ್ಯಾಯಕ್ಕೆ: 
ಅರ್ಹರೆಂದೂ ಅದು ಘೋಷಿಸುತ್ತದೆ. ಎಲ್ಲರ ಸೇವೆ ಮಾಡಲು ವಾಸ್ತು ಎಲ್ಲರ 
ಸೊತೆ ಸೌಜನ್ಯದಿಂದ ವರ್ತಿಸಲು ಅದು ಆದೇಶಿಸುತ್ತದೆ. 

ಇಸ್ಲಾಮ್‌, ಮನುಷ್ಯರ ಹಕ್ಕುಗಳಿಗೆ ಮತ್ತು ಒಬ್ಬನಿಗೆ ಇನ್ನೊಬ್ಬನ ಬಗ್ಗೆ ಇರುವ 
ಬಾಧ್ಯತೆಗಳಿಗೆ ಅಸಾಮಾನ್ಯ ಮಹತ್ವ ಕೊಟ್ಟಿದೆ. ಅದು ತಂದೆ, ತಾಯಿ, ಸಂಬಂಧಿಕರು, 
ಸೆರೆಯವರು, ಬಡವರು, ಅನಾಥರು, ನಿರಾಶ್ರಿತರು, ವಿಧವೆಯರು, ಪ್ರಯಾಣಿಕರು, 
ಸುಲಾಮರು, ಮುಸ್ಲಿಮರು, ಮುಸ್ಲಿಮೇತರರು ಹೀಗೆ ಜಾತಿ-ಭೇದ ತೋರದೆ ಪ್ರತಿಯೊಬ್ಬರ 
ಬಗ್ಗೆಯೂ ಒಬ್ಬ ಮನುಷ್ಯನಿಗಿರುವ ಬಾಧ್ಯತೆಗಳೇನೆಂಬುದನ್ನು ವ್ಯಕ್ತವಾಗಿ ತಿಳಿಸುತ್ತದೆ ಮತ್ತು 


12 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ? 


ಈ ಬಾಧ್ಯತೆಗಳ ಈಡೇರಿಕೆಯನ್ನು ಕಡ್ಡಾಯಗೊಳಿಸಿದೆ. ಮನುಷ್ಯರಿಗೆ ಸಂಬಂಧಿಸಿದ ಈ 
ಬಾಧ್ಯತೆಗಳನ್ನು ಒಬ್ಬ ವ್ಯಕ್ತಿಯು ಪೂರ್ತಿಗೊಳಿಸದೆ ಬಿಟ್ಟರೆ, ಅವನು ದೇವನಿಗೆ ಸಂಬಂಧಿಸಿ 
ದಂತೆ ಮಾಡಿರುವ ಎಲ್ಲ ಆರಾಧನಾ ಕರ್ಮಗಳೂ ನಿರರ್ಥಕವಾಗುವುವು ಎಂದು ಅದು 
ಎಚ್ಚರಿಸುತ್ತದೆ. ಒಬ್ಬ ವ್ಯಕ್ತಿಯು ಇತರ ಮನುಷ್ಯರ ಹಕ್ಕುಗಳಿಗೆ ಚ್ಕುತಿಯುಂಟು ಮಾಡಿದರೆ, 
ಸ್ವತಃ ಆ ಜನರು ಅವನನ್ನು ಕ್ಷಮಿಸುವ ತನಕ ಅಲ್ಲಾಹನು ಕೂಡಾ ಅವನನ್ನು ಕ್ಷಮಿಸುವುದಿಲ್ಲ. 

ಇದುವೇ ಇಸ್ಲಾಮ್‌. ನಿಜವಾಗಿ ಇದು ಮನುಷ್ಕ್ಮನ ಅತಿ ದೊಡ್ಡ ಅಗತ್ಯವಾಗಿರುವ 
ಜೊತೆಗೇ ಇದು ಮಾನವನ ಪಾಲಿಗೆ ಅಲ್ಲಾಹನ ಅತಿ ದೊಡ್ಡ ಅನುಗ್ರಹವೂ ಹೌದು. ಸ್ವತಃ 
ಅಲ್ಲಾಹನೇ ಇದನ್ನು ತನ್ನ ಅನುಗ್ರಹಗಳ ಸಂಪೂರ್ಣತೆ ಎಂದು ವರ್ಣಿಸಿರುವನು. ಏಕೆಂದರೆ 
ಈ ಧರ್ಮವು ಅಲ್ಲಾಹನ ಇತರೆಲ್ಲಾ ಅನುಗ್ರಹಗಳ ಸೂಕ್ತ ಬಳಕೆಯನ್ನು ಕಲಿಸುತ್ತದೆ. 
ಮನುಷ್ಯನು ಅಲ್ಲಾಹನ ಅನುಗ್ರಹಗಳನ್ನು ಅಪೇಕ್ಸಿತ ರೀತಿಯಲ್ಲಿ ಬಳಸಿದಾಗ ಮಾತ್ರವೇ 
ಅವು ಅವನ ಪಾಲಿಗೆ ನಿಜವಾದ ಅನುಗ್ರಹಗಳಾಗಿ,: ಅವನ ಇಹ-ಪರ ಯಶಸ್ಸಿನ 
ಸಾಧನಗಳಾಗುತ್ತವೆ. ಇದಕ್ಕೆ ತದ್ವಿರುದ್ಧವಾಗಿ, ಅಲ್ಲಾಹನ ಅನುಗ್ರಹಗಳನ್ನು ಯದ್ವಾತದ್ವಾ 
ಬಳಸಿಕೊಂಡರೆ ಈ ಅನುಗ್ರಹಗಳೇ ಶಾಪವಾಗಿ ಮಾರ್ಪಡುತ್ತವೆ. 

"ಇಂದು ಸತ್ಯನಿಷೇಧಿಗಳಿಗೆ ನಿಮ್ಮ ಧರ್ಮದ ಬಗ್ಗೆ ಸಂಪೂರ್ಣ ನಿರಾಶೆಯುಂಟಾ 
ಗಿರುತ್ತದೆ. ಆದುದರಿಂದ ನೀವು ಅವರನ್ನು ಭಯ ಪಡಬೇಡಿರಿ; ನನ್ನನ್ನು ಭಯಪಡಿರಿ. 
ಇಂದು ನಾನು ನಿಮ್ಮ ಧರ್ಮವನ್ನು ನಿಮಗಾಗಿ ಪರಿಪೂರ್ಣಗೊಳಿಸಿದ್ದೇನೆ. ನನ್ನ 
ಕೊಡುಗೆಯನ್ನು ನಿಮ್ಮ ಮೇಲೆ ಪರಿಪೂರ್ಣಗೊಳಿಸಿದ್ದೇನೆ ಮತ್ತು ಇಸ್ಲಾಮನ್ನು ನಿಮ್ಮ 
ಧರ್ಮವೆಂಬ ನೆಲೆಯಲ್ಲಿ ಅಂಗೀಕರಿಸಿದ್ದೇನೆ.'' (ಪವಿತ್ರ ಕುರ್‌ಆನ್‌, 5:3) 

"ನೀವು ಕೃತಜ್ಞರಾಗಿದ್ದರೆ ನಾನು ನಿಮಗೆ ಇನ್ನೂ ಹೆಚ್ಚು ಪ್ರದಾನ ಮಾಡುವೆನೆಂದೂ 
ನೀವು و وو‎ ತೋರಿದರೆ ನನ್ನ ಶಿಕ್ಷೆಯು ಅತ್ಯಂತ ಕಠಿಣವಾಗಿದೆಯೆಂದೂ ನಿಮ್ಮ ಪ್ರಭು 
ಎಚ್ಚರಿಕೆ ಕೊಟ್ಟಿದ್ದುದನ್ನೂ ಸ್ಮರಿಸಿರಿ.'' (ಪವಿತ್ರ ಕುರ್‌ಆನ್‌, 14:7) 

ಅಲ್ಲಾಹನು ಮನುಷ್ಯನ ಪಾಲಿಗೆ ಇಸ್ಲಾಮಿನ ಹೊರತು ಬೇರಾವುದೇ ಧರ್ಮವನ್ನು 
ಮೆಚ್ಚಿಲ್ಲ -ಅಂಗೀಕರಿಸಿಲ್ಲ. ಆದ್ದರಿಂದ ಇಸ್ಲಾಮಿನ ಹೊರತು ಬೇರಾವುದೇ ಜೀವನ ವಿಧಾನ 
ವನ್ನು ಅನುಸರಿಸುವವನು ಅಲ್ಲಾಹನ ಕ್ರೋಧಕ್ಕೆ ಪಾತ್ರನಾಗುವನಲ್ಲದೆ, ತನ್ನ ಇಹ-ಪರಗಳನ್ನು 
ನಾಶಪಡಿಸಿಕೊಳ್ಳುವನು. ಅವನ ಎಲ್ಲ ಕರ್ಮಗಳೂ ಅಲ್ಲಾಹನ ಬಳಿ ತಿರಸ್ಕರಿಸಲ್ಪಡುವವು. 

"ಯಾರಾದರೂ ಈ ವಿಧೇಯತೆಯ (ಇಸ್ಲಾಮ್‌) ಹೊರತು ಯಾವುದಾದರೂ ಇತರ 
ಪದ್ಧತಿಯನ್ನು ಸ್ವೀಕರಿಸಲಿಚ್ಛಿಸಿದರೆ, ಅವನ ಆ ಪದ್ಧತಿಯನ್ನು ಎಷ್ಟು ಮಾತ್ರಕ್ಕೂ ಮಾನ್ಯ 
ಮಾಡಲಾಗದು ಮತ್ತು ಪರಲೋಕದಲ್ಲಿ ಅವನು ವಿಫಲನೂ ಹತಾಶನೂ ಆಗಿ ತೀರುವನು.'' 

(ಪವಿತ್ರ ಕುರ್‌ಆನ್‌, 3:85) 
ಇಸ್ಲಾಮ್‌, ಮನುಷ್ಯನಿಗೆ ಪರಲೋಕದಲ್ಲಿ ಮಾತ್ರವಲ್ಲದೆ ಇಹಲೋಕದಲ್ಲಿ ವಿಜಯ 
ಮತ್ತು ಶ್ರೇಯಸ್ಸನ್ನು ತಂದುಕೊಡುತ್ತದೆ. 


ಇಸ್ಲಾಮ್‌: ಮಾನವಕುಲದ ಧರ್ಮ 13 


"ನೀವು ಧೈರ್ಯಗುಂದಬೇಡಿರಿ, ವ್ಯಥೆಪಡಲೂಬೇಡಿರಿ, ನೀವು ವಶ್ವಾಸಿಗಳಾಗಿದ್ದರೆ 
ನೀವೇ ವಿಜಯಿಗಳಾಗುವಿರಿ.'' (ಪವಿತ್ರ ಕುರ್‌ಆನ್‌, 3:139) 

ಸ್ವತಃ ಚರಿತ್ರೆ ಕೂಡಾ ಈ ಸತ್ಕಕ್ಕೆ ಸಾಕ್ಷಿಯಾಗಿದೆ. ಪ್ರವಾದಿವರ್ಯರ(ಸ) ಮೇಲೆ 
ವಿಶ್ವಾಸವಿಟ್ಟ ಸಹಾಬಿಗಳು ಇಸ್ಲಾಮಿನ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಾಗ, 
ಜಗತ್ತಿನಲ್ಲಿ ಅಪರಿಚಿತರಾಗಿದ್ದ ಆ ಜನರು ಅತಿ ಶೀಘ್ರದಲ್ಲಿ ನಾಗರಿಕ ಜಗತ್ತಿನ ಒಂದು 
ದೊಡ್ಡ ಭಾಗದ ನಿಯಂತ್ರಕರಾಗಿ ಬೆಳೆದರು. ಈ ಲೋಕದಲ್ಲಿ ಯಾರಿಗಾದರೂ ಸಿಗಬಹುದಾದ 
ಅತಿ ಹೆಚ್ಚಿನ ವಿಜಯ, ಪ್ರಸಿದ್ಧಿ ಮತ್ತು ಜನಪ್ರಿಯತೆ ಅವರಿಗೆ ಪ್ರಾಪ್ತವಾಯಿತು. ಅವರ 
ಬಗ್ಗೆ ಅಲ್ಲಾಹನು ಮಾಡಿದ್ದ ಈ وھ‎ ಬಹುಶೀಘ್ರ ಪೂರ್ತಿಗೊಂಡಿತು: 

"ನಿಮ್ಮ ಪೈಕಿ ಸತ್ಯವಿಶ್ವಾಸವಿರಿಸಿ ಸತ್ಯರ್ಮವೆಸಗಿದವರೊಡನೆ, ಅಲ್ಲಾಹನು 
ಅವರಿಗಿಂತ ಮುಂಚಿನವರನ್ನು ಭೂಮಿಯಲ್ಲಿ ಪ್ರತಿನಿಧಿಗಳಾಗಿ ಮಾಡಿದಂತೆಯೇ 
ಅವರನ್ನೂ ಮಾಡುವನೆಂದು ವಾಗ್ದಾನ ಮಾಡಿರುವನು. ತಾನು ಅವರಿಗಾಗಿ ಮೆಚ್ಚಿರುವ 
ಅವರ ಧರ್ಮವನ್ನು ಸುಭದ್ರ ಬುನಾದಿಗಳಲ್ಲಿ ಸ್ಥಾಪಿಸುವನು ಮತ್ತು ಅವರ (ಪ್ರಚಲಿತ) 
ಭಯಾವಸ್ಥೆಯನ್ನು ಶಾಂತಿಯಾಗಿ ಮಾರ್ಪಡಿಸಿ ಬಿಡುವನು. ಅವರು ನನ್ನ ದಾಸ್ಯ-ಆರಾಧನೆ 
ಮಾತ್ರ ಮಾಡಲಿ ಮತ್ತು ನನ್ನೊಂದಿಗೆ ಯಾರನ್ನೂ ಸಹಭಾಗಿಗಳಾಗಿ ಮಾಡದಿರಲಿ, 
ಇದಾದ ಬಳಿಕ ಯಾರು 'ದೇವಸಹಭಾಗಿತ್ವ' ಮಾಡುವರೋ ಅವರೇ ಕರ್ಮಬ್ರಷ್ಟರು.'' 

(ಪವಿತ್ರ ಕುರ್‌ಆನ್‌, 24:55) 
ತನ್ನ ಮೆಚ್ಚುಗೆ ಮತ್ತು ಪರಲೋಕದ ವಿಜಯದ ಬಗ್ಗೆ ಅಲ್ಲಾಹನು ಮುಂಗಡ 
ವಾಗಿಯೇ ಮಾತು ಕೊಟ್ಟಿರುವನು: 

"ಸತ್ಯವಿಶ್ವಾಸ ಸ್ವೀಕರಿಸಿದವರೂ ಸತ್ಯರ್ಮ ಮಾಡಿದವರೂ ಅತ್ಯುತ್ತಮ ಸೃಷ್ಟಿಗಳು. 
ಅವರ ಪ್ರತಿಫಲ ಅವರ ಪ್ರಭುವಿನ ಬಳಿ ಶಾಶ್ವತ ನಿವಾಸದ ಸ್ವರ್ಗೋದ್ಯಾನಗಳಾಗಿವೆ. 
ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವುವು. ಅವರು ಅವುಗಳಲ್ಲಿ ಸದಾಕಾಲ 
ವಾಸಿಸುವರು. ಅಲ್ಲಾಹ್‌ ಅವರಿಂದ ಸಂಪ್ರೀತನಾದನು ಮತ್ತು ಅವರು ಅಲ್ಲಾಹನಿಂದ 
ಸಂಪ್ರೀತರಾದರು. ತನ್ನ ಪ್ರಭುವನ್ನು ಭಯಪಟ್ಟವನಿಗೆ ಇದೆಲ್ಲವೂ ಇದೆ." 

(ಪವಿತ್ರ ಕುರ್‌ಆನ್‌, 98:7-8) 
ಎಂತಹ ಮಹಾ ಸೌಭಾಗ್ಮ! "ಅಲ್ಲಾಹನು ಅವರಿಂದ ಮತ್ತು ಅವರು ಅಲ್ಲಾಹನಿಂದ 
ಸಂತೃಪ್ತರಾದರು"! 

ಮೇಲಿನ ವಾಕ್ಕಗಳಿಂದ ಸ್ಪಷ್ಟವಾಗುವಂತೆ, ಇಹ-ಪರಗಳ ವಿಜಯವು ಕೇವಲ 
ಸಹಾಬಿವರ್ಯರಿಗೆ(ರ) ಮಾತ್ರ ಸೀಮಿತವಲ್ಲ. ಅಚಲ ವಿಶ್ವಾಸ ಮತ್ತು ಉನ್ನತ 
ಸತ್ಯರ್ಮಗಳನ್ನು ತಮ್ಮೊಳಗೆ ಬೆಳೆಸಿಕೊಂಡು, ಎಲ್ಲ ಬಗೆಯ ಕೆಡುಕು ಮತ್ತು 
ಆಜ್ಞೋಲ್ಲಂಘನೆಗಳಿಂದ ದೂರವಿದ್ದು, ದೇವದತ್ತ ಇಸ್ಲಾಮ್‌ ಧರ್ಮವನ್ನು ಕಟ್ಟುನಿಟ್ಟಾಗಿ 
ಪಾಲಿಸುವ ಎಲ್ಲರೂ ಈ ವಿಜಯಕ್ಕೆ ಅರ್ಹರಾಗಿರುವರು. 


ಆಂ 


ದೇವ-ಮಾನವ ಸಂಬಂಧ 


ಸ್ಲಾಮ್‌ ಎಂದರೆ ಅಲ್ಲಾಹನ ದಾಸ್ಕ-ಅನುಸರಣೆ ಮತ್ತು ತನ್ನನ್ನು ಸಂಪೂರ್ಣವಾಗಿ 
ಅವನಿಗೆ ಅರ್ಪಿಸಿಕೊಳ್ಳುವುದು ಎಂದರ್ಥ. ಈ ದೃಷ್ಟಿಯಿಂದ ನೋಡಿದರೆ ಅಲ್ಲಾಹನ 
ಜೊತೆ ಸರಿಯಾದ .ಮತ್ತು ಜೀವಂತ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವುದು ಇಸ್ಲಾಮಿನ 
ಒಂದು ಮೂಲಭೂತ ಆಧಾರ ಸ್ಥಂಭವೆಂದು ಮಾತ್ರ ಅಲ್ಲ, ಅದುವೇ ಇಸ್ಲಾಮಿನ 
ಒಂದು ಜೀವಾಳ ಎಂದೂ ಹೇಳಬಹುದು. ಸ್ವತಃ ಪ್ರವಾದಿ ಮುಹಮ್ಮದ್‌ರವರು(ಸ) 
ಕೂಡಾ ಅಲ್ಲಾಹನ ಮೇಲಿನ ವಿಶ್ವಾಸ ಮತ್ತು ಆ ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲುವುದನ್ನೇ 
ಸಾಕ್ಷಾತ್‌ ಇಸ್ಲಾಮ್‌ ಎಂದು ಕರೆದಿರುವರು. 

ಹರ್ರುತ್‌ ಸುಫ್ಯಾನ್‌ ಬಿನ್‌ ಅಬ್ದುಲ್ಲಾ ಸಖಫೀ(ರ) ವರದಿ ಮಾಡಿರುವರು: 
"ಅಲ್ಲಾಹನ ಸಂದೇಶವಾಹಕರೇ! ಇಸ್ಲಾಮಿನ ಬಗ್ಗೆ, ನಿಮ್ಮ ಬಳಿಕ ನಾನು ಬೇರ 
ಯಾರೊಡನೆಯೂ ಏನನ್ನೂ ಕೇಳುವ ಅಗತ್ಯವೇ ಬರದಂತಹ ಒಂದು ಮಾತನ್ನು ನನಗ 
ತಿಳಿಸಿರಿ" ಎಂದು ನಾನು ಒಮ್ಮೆ ಬಿನ್ನವಿಸಿದೆ. ಆಗ ಪ್ರವಾದಿ(ಸ), "ಅಲ್ಲಾಹನ ಮೇಲ 
ನಾನು ವಿಶ್ವಾಸವಿಟ್ಟೆನೆಂದು ನೀನು ಘೋಷಿಸು. ಆ ಬಳಿಕ (ಆ ವಿಶ್ವಾಸದಲ್ಲಿ) ಸ್ಥಿರವಾ? 
ನಿಲ್ಲು" ಎಂದು ಹೇಳಿದರು. (ಬುಖಾರಿ - ಮುಸ್ಲಿಮ್‌) 

ಮನುಷ್ಯನು ಅಲ್ಲಾಹನ ಮೇಲೆ ವಿಶ್ವಾಸವಿಟ್ಟು ಅವನೊಂದಿಗೆ ಸಂಬಂಧ 
ಸ್ಥಾಪಿಸಿಕೊಂಡು, ಕೊನೆ ತನಕ ಅದನ್ನು ಉಳಿಸಿಕೊಂಡರೆ ಅದು ಅವನ ಇಹ-ಪರ 
ವಿಜಯಕ್ಕೆ ಹೇತುವಾಗುತ್ತದೆ. ಪವಿತ್ರ ಕುರ್‌ಆನ್‌ ಈ ಕುರಿತು ಹೀಗೆ ಹೇಳಿದೆ; 

''ನಮ್ಮ ಪ್ರಭು ಅಲ್ಲಾಹನು ಎಂದು ಹೇಳಿ ಆ ಬಳಿಕ ಅದರಲ್ಲೇ ಸ್ಥಿರವಾ? 
ನಿಂತು ಬಿಟ್ಟವರ ಮೇಲೆ ಖಂಡಿತವಾಗಿಯೂ ದೇವಚರರು ಇಳಿಯುತ್ತಾರೆ ಮತ್ತು 
ಹೇಳುತ್ತಾರೆ; ಹೆದರಬೇಡಿರಿ, ಖೇದಿಸಬೇಡಿರಿ ನಿಮಗೆ ವಾಗ್ದಾನ ಮಾಡಲಾಗಿರುವ ಸ್ವರ್ಗದ 
ಸುವಾರ್ತೆಯಿಂದ ಸಂತಸಗೊಳ್ಳಿರಿ. ನಾವು ಈ ಲೋಕದ ಜೀವನದಲ್ಲೂ ಪರಲೋಕದಲ್ಲೂ 
ನಿಮ್ಮ ಸಂಗಾತಿಗಳಾಗಿದ್ದೇವೆ. ಅಲ್ಲಿ ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಗುವುದು. ನೀವ 
ಆಶಿಸಿದ ಪ್ರತಿಯೊಂದು ವಸ್ತುವೂ ನಿಮ್ಮದಾಗುವುದು. ಮಹಾ ಕ್ಲಮಾಶೀಲನೂ 
ಕರುಣಾನಿಧಿಯೂ ಆಗಿರುವವನ ಕಡೆಯಿಂದ ನಿಮಗಿರುವ ಆತಿಥ್ಯವಿದು.'' 

(ಪವಿತ್ರ ಕುರ್‌ಆನ್‌, 41:30-32' 


ದೇವ - ಮಾನವ ಸಂಬಂಧ 15 


ಈಗ ನಾವು ಅಲ್ಲಾಹನೊಂದಿಗೆ ಮನುಷ್ಯನು ಇಟ್ಟುಕೊಳ್ಳಬೇಕಾದ ಸಂಬಂಧದ 
ಕೆಲವು ಮುಖ್ಯ ಮುಖಗಳನ್ನು ನೋಡೋಣ. 


ಅಲ್ಲಾಹ್‌ ಮಾತ್ರ ಆರಾಧನಾರ್ಹ 

"ಲಾ ಇಲಾಹ "ہمہ‎ ಎಂಬುದು ಇಸ್ಲಾಮಿನ ಮೂಲಭೂತ ತತ್ವ. 
ಅಂದರೆ, ಅಲ್ಲಾಹನ ಹೊರತು ಬೇರಾವ ಆರಾಧ್ಮರಿಲ್ಲ. ಅಲ್ಲಾಹನು ಮಾತ್ರ ಆರಾಧನೆಗೆ 
ಅರ್ಹನು. ಮನುಷ್ಯನ ಮತ್ತು ಈ ಒಟ್ಟು ವಿಶ್ವದ ಸೃಷ್ಟಿಕರ್ತ, ಪಾಲಕ, ಮಾಲಕ, 
ಆಡಳಿತಗಾರ ಎಲ್ಲಾ ಆ ದೇವನೊಬ್ಬನೇ. ಅವನ ಹೊರತು ಬೇರೆ ಯಾರೂ 
ದೇವರಾಗಲೀ ಸೃಷ್ಟಿಕರ್ತರಾಗಲೀ ಪಾಲಕ-ಮಾಲಕರಾಗಲೀ ಅಧಿಪತಿಗಳಾಗಲೀ ಇಲ್ಲ. 
ದೇವತ್ವದಲ್ಲಿ ಯಾರೂ ಅವನ ಸಹಭಾಗಿಗಳಲ್ಲ. ವಿಶ್ವದಲ್ಲಿ ಅವನ ಹೊರತು ಯಾರ 
ಅಧಿಕಾರವೂ ನಡೆಯುವುದಿಲ್ಲ. ಎಲ್ಲವೂ ಅವನ ಕೈಯಲ್ಲಿದೆ. ಅವನ ಹೊರತು ಇತರ 
ಯಾರ ಕೈಯಲ್ಲೂ ಏನೂ ಇಲ್ಲ. ರಕ್ಷಕ, ದಾತ, ಕಷ್ಟ ಪರಿಹರಿಸುವವನು, 
ಆಪದ್ಭಾಂಧವ, ಅಗತ್ಯಗಳನ್ನು ಪೂರೈಸುವವನು, ವಿಮೋಚಿಸುವವನು ಎಲ್ಲಾ ಅವನೇ. 
ಮನುಷ್ಕನ ಪೂಜೆ ಮತ್ತು ಆರಾಧನೆಗೆ ಯಾರಾದರೂ ಅರ್ಹರಿದ್ದರೆ ಅದು ಆ 
ಏಕದೇವನು ಮಾತ್ರ. ಅವನು ಮಾತ್ರವೇ ಮನುಷ್ಯನ ವಂದನೆ ಮತ್ತು ಪ್ರಾರ್ಥನೆಗಳನ್ನು 
ಸ್ವೀಕರಿಸಲು ಅರ್ಹನು. ಅವನ ಹೊರತು ಬೇರೆ ಯಾರೂ ಯಾವುದೇ ಬಗೆಯ 
ಪ್ರಾರ್ಥನೆ, ಪೂಜೆ-ಆರಾಧನೆಗೆ ಯೋಗ್ಯರಲ್ಲ. 

ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳೂ ದೇವ ಸಂದೇಶವಾಹಕರೂ ಇದನ್ನೇ 
ಬೋಧಿಸಿದರು. ಇದುವೇ ಅವರೆಲ್ಲರ ಸಮಾನ ಸಂದೇಶವಾಗಿತ್ತು. 

''ನಾವು ನಿಮಗಿಂತ ಮುಂಚೆ ಕಳುಹಿಸಿದ ಪ್ರತಿಯೊಬ್ಬ ಸಂದೇಶವಾಹಕರಿಗೂ, 
''ನನ್ನ ಹೊರತು ಅನ್ಯ ದೇವರಿಲ್ಲ. ಆದ್ದರಿಂದ ನೀವು ನನ್ನ ಮಾತ್ರ ದಾಸ್ಯ-ಆರಾಧನೆಯನ್ನು 
ಮಾಡಿರಿ'' ಎಂದು 'ದಿವ್ಯವಾಣಿ' ಮಾಡಿದ್ದೆವು.'' (ಪವಿತ್ರ ಕುರ್‌ಆನ್‌, 21:25) 

ಅಲ್ಲಾಹನ ಹೊರತು ಇನ್ನಾರನ್ನೇ ಆಗಲಿ ಆರಾಧ್ಯರೆಂದು ಪರಿಗಣಿಸುವುದು, 
ಆರಾಧಿಸುವುದು, ಪ್ರಾರ್ಥಿಸುವುದು ಅಥವಾ ಅವರಿಂದ ಸಹಾಯ ಯಾಚಿಸುವುದು 'ಶಿರ್ಕ್‌' 
ಅಥವಾ ಬಹುದೇವಾರಾಧನೆ ಎನಿಸಿಕೊಳ್ಳುತ್ತದೆ. ಶಿರ್ಕ್‌ ಅದೆಷ್ಟು ದೊಡ್ಡ ಅಪರಾಧ 
ವೆಂದರೆ ಅಲ್ಲಾಹನು ಈ ಅಪರಾಧವನ್ನು ಎಂದೂ ಕ್ಷಮಿಸುವುದಿಲ್ಲ. 

"ಅಲ್ಲಾಹನು ತನ್ನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿ ಮಾಡುವುದನ್ನು ಮಾತ್ರ 
ಎಂದೆಂದಿಗೂ ಕ್ಷಮಿಸುವುದಿಲ್ಲ. ಅದರ ಹೊರತು ಅವನು ಕ್ಷಮಿಸಲಿಚ್ಛಿಸುವ ಇತರ 
ಎಲ್ಲವನ್ನೂ ಕ್ಟಮಿಸುವನು. ಅಲ್ಲಾಹನೊಂದಿಗೆ ಇತರ ಯಾರನ್ನಾದರೂ ಸಹಭಾಗಿಯನ್ನಾಗಿ 
ಮಾಡಿದವನು ಅತಿ ದೊಡ್ಡ ಸುಳ್ಳನ್ನು ಸೃಷ್ಟಿಸಿದನು ಮತ್ತು ಅತ್ಯಂತ ಘೋರ 
ಪಾಪವೆಸಗಿದನು. '' (ಪವಿತ್ರ ಕುರ್‌ಆನ್‌, 4:48) 


16 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ? 


ಅಲ್ಲಾಹನನ್ನು ಆರಾಧಿಸಿರಿ 
ಅಲ್ಲಾಹನೇ ನಮ್ಮನ್ನು ಸೃಷ್ಟಿಸಿದವನು. ಅವನೇ ನಮ್ಮನ್ನು ಪೋಷಿಸುತ್ತಿರುವವನು. 
ಅವನೇ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವವನು. ನಾವು ಅಡಿಯಿಂದ ಮುಡಿ ತನಕ 
ಅವನ ಯಣಗಳಲ್ಲಿ ಮುಳುಗಿದ್ದೇವೆ. ಈ ಯಣ ಮತ್ತು ಉಪಕಾರಗಳ ಪ್ರಜ್ಞೆಯು ನಮ್ಮನ್ನು 
ಕೃತಜ್ಞತೆ, ದೈನ್ಯತೆ ಮತ್ತು ವಿನಯದ ಸಾಕಾರ ಮೂರ್ತಿಗಳಾಗಿ ಅವನೆದುರು ಬಾಗಿ ಬಿಡುವಂತೆ, 
ಭಕ್ತಿ ಮತ್ತು ಶ್ರದ್ಧೆಯಿಂದ ಅವನ ಗುಣಗಾನ ಮಾಡುವಂತೆ ಮತ್ತು ಅವನ ವಿಧೇಯತೆ, 
ದಾಸ್ಮ ಹಾಗೂ ಅನುಸರಣೆಯ ಪಣತೊಟ್ಟು ನಮ್ಮ ಸರ್ವಸ್ವ ವನ್ನೂ ಅವನಿಗೆ ಅರ್ಪಿಸಿ 
ಬಿಡುವಂತೆ ನಿರಂತರ ಪ್ರೇರೇಪಿಸುತ್ತಿರುತ್ತದೆ. ದೇವನನ್ನು ಆರಾಧಿಸುವುದೆಂದರೆ ಇದುವೇ! 
ಆರೋಗ್ಯವಂತ ಪ್ರಕೃತಿಯಿರುವ ಹಾಗೂ ದೇವನನ್ನು ಗುರುತಿಸುವ ಪ್ರತಿಯೊಬ್ಬ 
ಮನುಷ್ಕನೂ ಅವನನ್ನೇ ಆರಾಧಿಸುತ್ತಿರಲು ನಿರ್ಬಂಧಿತನಾಗಿದ್ದಾನೆ. ಮನುಷ್ಠನ ಮೇಲೆ 
ಅಲ್ಲಾಹನ ಒಂದು ದೊಡ್ಡ ಅನುಗ್ರಹವೇನೆಂದರೆ ತನ್ನನ್ನು 'ಹೇಗೆ ಆರಾಧಿಸಬೇಕು: 
ಮತ್ತು ನಮ್ಮ ದಾಸ್ಕದ, ದೈನ್ಮದ ಭಾವನೆಗಳನ್ನು ಹೇಗೆ وت‎ ಎಂಬುದನ್ನೂ 
ಸಾಕ್ಷಾತ್‌ ಅವನೇ ಕಲಿಸಿಕೊಟ್ಟಿರುವನು. 
ಇಸ್ಲಾಮ್‌ 'ನಮಗೆ ಕಲಿಸಿಕೊಡುವ ಆರಾಧನೆಗಳಲ್ಲಿ ನಮ್ಮ ದಾಸ್ಯ ಮತ್ತು ದೈನ್ಯದ 
ಭಾವನೆಗಳ ಪ್ರಕಟನೆಯೂ ಸೇರಿದೆ: ಅಲ್ಲಾಹನ . ದಾಸ್ಕ-ಆರಾಧನೆ ಹಾಗೂ ದಾಸ್ಯ 
ಅನುಸರಣೆ ಮಾಡುತ್ತೇವೆಂಬ ಪ್ರತಿಜ್ಞೆಯೂ ಇದೆ. ಅವುಗಳಲ್ಲಿ ಅಲ್ಲಾಹನ ಸಾಮೂಪ್ಪ 
ಮತ್ತು ಅವನ ಮೆಚ್ಚುಗೆಯನ್ನು ಸಂಪಾದಿಸುವ ಭರವಸೆ ಮಾತ್ರವಲ್ಲ, ಮನುಷ್ಯನನ್ನು 
ಅತ್ಯುತ್ತಮ ಮನುಷ್ಯನಾಗಿಯೂ ಅಲ್ಲಾಹನ ನಿಷ್ಠಾವಂತ ದಾಸನಾಗಿಯೂ ಮಾರ್ಪಡಿಸುವ 
ಸಾಧನಗಳೂ ಅಡಕವಾಗಿವೆ. ಇಸ್ಲಾಮೊ ಜೀವನದಲ್ಲಿ ಈ ಆರಾಧನೆಗಳಿಗೆ ಮೂಲಭೂತ 
. ಸ್ಥಾನಮಾನವಿದೆ. ಸತ್ಯವಿಶ್ವಾಸದ ಬಳಿಕ ಈ “ಆರಾಧನೆಗಳನ್ನೇ ಎಲ್ಲ ಒಳಿತು ಮತ್ತು 
ಸತ್ಯರ್ಮಗಳ ಉಗಮ ಬಿಂದುವೆಂದು ಪರಿಗಣಿಸ ಲಾಗುತ್ತದೆ. ಆದ್ದರಿಂದಲೇ ಸತ್ಯವಿಶ್ವಾಸದ 
ಬಳಿಕ ಈ ಆರಾಧನೆಗಳಿಗೇ ಅತ್ಯುನ್ನತ ಸ್ಥಾನ' ಕಲ್ಪಿಸಿ. ಕೊಡಲಾಗಿದೆ. ಅವುಗಳು: 
ಅಲ್ಲಾಹನಿಗೆ ಅತ್ಯಂತ ಪ್ರಿಯ ಹಾಗೂ ಇಸ್ಲಾಮಿನ ದೃಷ್ಟಿಯಲ್ಲಿ ಅತ್ಯಂತ ಅಪೇಕ್ಷಿತವಾಗಿವೆ. 
ಪ್ರವಾದಿ ಮುಹಮ್ಮದ್‌(ಸ) ಹೇಳುತ್ತಾರೆ: 

" “ಇಸ್ಲಾಮಿನ ತಳಹದಿ ಐದು ವಸ್ತುಗಳಲ್ಲಿದೆ; ಅಲ್ಲಾಹನ ಹೊರತು ಇನ್ನಾರೂ 
ಆರಾಧ್ಯರಿಲ್ಲ ಮತ್ತು ಮುಹಮ್ಮದ್‌(ಸ) ಅಲ್ಲಾಹನ ದಾಸರೂ ಸಂದೇಶವಾಹಕರೂ ಆಗಿರುವರ: 
ಎಂದು ಘೋಷಿಸುವುದು, ನಮಾರುನ್ನು ಸಂಸ್ಥಾಪಿಸುವುದು, ರುಕಾತ್‌ ಕೊಡುವುದು, ಹಜ್ಜ್‌ 

۴ ಮಾಡುವುದು ಮತ್ತು ರಮರುಾನ್‌ ತಿಂಗಳ ಉಪವಾಸಗಳನ್ನಾಚರಿಸುವುದು.” 

ಇವು ಇಸ್ಲಾಮಿನ ಐದು ಆಧಾರ ಸ್ತಂಭಗಳು. ಇಸ್ಲಾಮಿನ ಸಂಪೂರ್ಣ ಕಟ್ಟಡವನ್ನು 
ಇವುಗಳ ಮೇಲೆಯೇ ಕಟ್ಟಲಾಗಿದೆ. ಇಸ್ಲಾಮಿನ ಮಾರ್ಗದಲ್ಲಿ ನಡೆಯಬೇಕಿದ್ದರೆ ಈ ಐದ: 
ಕರ್ತವ್ಯಗಳ ಪಾಲನೆ. ಅನಿವಾರ್ಯ. ಇವುಗಳನ್ನು ಪಾಲಿಸದವನು ಇಸ್ಲಾಮ್‌ ಧರ್ಮವನ್ನು 


7 


ದೇವ - ಮಾನವ ಸಂಬಂಧ 17: 


ಪಾಲಿಸಲಾರ. ಆದ್ದರಿಂದ ಪವಿತ್ರ ಕುರ್‌ಆನಿನಲ್ಲೂ ಪ್ರವಾದಿ ವಚನಗಳಲ್ಲೂ ಈ ಕರ್ತವ್ಯಗಳ 
ಪಾಲನೆ ಮಾಡಬೇಕೆಂದು ಬಹಳ ಒತ್ತು ಕೊಟ್ಟು ಆದೇಶಿಸಲಾಗಿದೆ. ಇವುಗಳನ್ನು ನಿರ್ಲಕ್ಸಿಸು 
ವವರಿಗೆ ಉಗ್ರಶಿಕ್ಷೆಯ ಎಚ್ಚರಿಕೆ ಕೊಡಲಾಗಿದೆ. ಈ ಆರಾಧನೆಗಳಿಗೆ ಇಷ್ಟು ಅಸಾಮಾನ್ಯ 
ಪ್ರಾಮುಖ್ಯತೆ ಇರುವುದರಿಂದಲೇ ಪ್ರಸಿದ್ಧ 'ಹದೀಸ್‌ ಜಿಬ್ರಈಲ್‌'ನಲ್ಲಿ ಪ್ರವಾದಿ ವರ್ಯರು(ಸ) -- 
ಒಂದು ಪ್ರಶ್ನೆಗೆ ಉತ್ತರವಾಗಿ, ಇವುಗಳನ್ನೇ ಸಾಕ್ಷಾತ್‌ ಇಸ್ಲಾಮ್‌ ಎಂದು ಬಣ್ಣಿಸಿರುವರು: 

"ಓ ಮುಹಮ್ಮದ್‌(ಸ)! ಇಸ್ಲಾಮ್‌ ಏನೆಂದು ನನಗೆ ತಿಳಿಸಿರಿ" ಎಂದು ಕೇಳಿದಾಗ, 
ಅವರು ಹೇಳಿದರು: "ಅಲ್ಲಾಹನ ಹೊರತು ಇನ್ನಾರೂ ಆರಾಧನೆ ಅರ್ಹರಿಲ್ಲ ಮತ್ತು 
ಮುಹಮ್ಮದ್‌(ಸ) ಅಲ್ಲಾಹನ ಸಂದೇಶವಾಹಕರು ಎಂದು ಸಾಕ್ಸ್ಯವಹಿಸುವುದು, 
ನಮಾರುನ್ನು ಸಂಸ್ಥಾಪಿಸುವುದು, ರುಕಾತ್‌ ಕೊಡುವುದು, ರಮರುಾನ್‌ ತಿಂಗಳ 
ಉಪವಾಸಗಳನ್ನು ಆಚರಿಸುವುದು, ಅಲ್ಲಾಹನ ಭವನಕ್ಕೆ ತಲುಪಲು ನಿನಗೆ ಸಾಧ್ಯವಿದ್ದರೆ 
ಅಲ್ಲಿಯ ಹಜ್ಜ್‌ ಮಾಡುವುದು. ಇದುವೇ ಇಸ್ಲಾಮ್‌." (ಬುಖಾರಿ, ಮುಸ್ಲಿಮ್‌) 

ಪ್ರಸ್ತುತ ಕರ್ಮಗಳಿಗೆ ಧರ್ಮದಲ್ಲಿ ಎಂಥ ಸ್ಥಾನಮಾನವಿದೆ ಎಂಬುದನ್ನು ಈ 
ವಚನವು ಸ್ಪಷ್ಟಪಡಿಸುತ್ತದೆ. 


ಅಲ್ಲಾಹನನ್ನು ಸ್ಮರಿಸಿರಿ کی‎ 
ಅಲ್ಲಾಹನ ಅಪಾರ ಅನುಗ್ರಹಗಳಿಗೆ ಪ್ರತಿಯಾಗಿ ಮತ್ತು ಅವನ ಮೇಲಿನ 
ಪ್ರೀತಿಯ ದ್ಯೋತಕವಾಗಿ ನಾವು ಅವನನ್ನು ಹೆಚ್ಚುಹೆಚ್ಚು ಸ್ಮರಿಸುತ್ತಿರಬೇಕು. 
ದೇವಸ್ಮರಣೆಯು ದೇವ ಪ್ರೇಮವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಅಲ್ಲಾಹನ ಸ್ಮರಣೆಯಿಂದ 
ನಮ್ಮಲ್ಲಿನ ಕಲ್ಪನೆ ಮತ್ತಷ್ಟು ಸ್ಪಷ್ಟವಾಗುತ್ತದೆ. ನಮ್ಮ ಭಕ್ತಿ, ಶ್ರದ್ಧೆ, ಅರ್ಪಣಾಭಾವ, 
ವಿನಯ ಮತ್ತು ನಮ್ರತೆಯು ವೃದ್ಧಿಗೊಳ್ಳುತ್ತದೆ. ಇದು ನಮಗೆ ಅವನ ಮೆಚ್ಚುಗೆಯ 
ದಿಕ್ಕಿನಲ್ಲಿ, ಅವನ ಧರ್ಮದ ಮಾರ್ಗದಲ್ಲಿ ಹೆಚ್ಚೆಚ್ಚು ಮುಂದೆ ಸಾಗುವ ಸಾಮರ್ಥ್ಯವನ್ನು 
ಕೊಡುತ್ತದೆ. ಇವೆಲ್ಲದರ ಅಂತಿಮ ಪರಿಣಾಮವಾಗಿ ನಾವು ಅವನ ಪ್ರೀತಿಗೆ 
ಪಾತ್ರರಾಗುತ್ತೇವೆ. ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾಹನು ಹೀಗೆ ಹೇಳಿರುವನು.: 
"ಇದರಿಂದಲೇ ನಿಮಗೆ ಸನ್ಮಾರ್ಗ ಪ್ರಾಪ್ತಿಯಾಯಿತು. ಆದುದರಿಂದ ನೀವು ನನ್ನನ್ನು 
ಸ್ಮರಿಸುತ್ತಲಿರಿ, ನಾನು ನಿಮ್ಮನ್ನು ಸ್ಮರಿಸುವೆನು ಮತ್ತು ನನಗೆ ಕೃತಜ್ಞರಾಗಿರಿ, جو‎ 
ರಾಗಬೇಡಿರಿ.'' (2:152) 
ಅಲ್ಲಾಹನು ಒಬ್ಬ ಮನುಷ್ಯನನ್ನು ಸ್ಮರಿಸುತ್ತಾನೆಂದ ಮೇಲೆ ಆ ಮನುಷ್ಮನಿಗೆ 
ಇನ್ನೇನು ಬೇಕು? ಇಹ-ಪರಗಳಲ್ಲಿ ಅವನಿಗೆ ಇನ್ನಾವುದರ ಕೊರತೆ! 
ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಅನೇಕ ಕಂಟಕಗಳು ಎದುರಾಗುವುದು 
ಸಹಜ. ಅಲ್ಲಾಹನೊಂದಿಗೆ ನಮ್ಮ ಸಂಬಂಧವು ಅತ್ಯಂತ ಸುದೃಢವೂ ಜೀವಂತವೂ 
مہات‎ ಆಗಿದ್ದರೆ ಮಾತ್ರ ಎಂತಹ ಕಠಿಣ ಹಾಗೂ ಪ್ರತಿಕೂಲ ಪರಿಸ್ಥಿತಿಯಲ್ಲೂ 


18 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತ 


ಸನ್ಮಾರ್ಗದಲ್ಲಿ ಸ್ಥಿರಚಿತ್ತರಾಗಿ ನಿಲ್ಲಲು ನಮಗೆ ಸಾಧ್ಯವಾಗುತ್ತದೆ. ಇನ್ನು ಈ عفد‎ 
ಪ್ರಾಪ್ತವಾಗುವುದು ಅಲ್ಲಾಹನನ್ನು ಹೆಚ್ಚು ಹೆಚ್ಚು ಸ್ಮರಿಸುತ್ತಿರುವುದರಿಂದ ಮಾತ್ರ. 

"ಓ ಸತ್ಯವಿಶ್ವಾಸಿಗಳೇ, ಯಾವುದಾದರೊಂದು ತಂಡದೊಂದಿಗೆ ನಿಮ್ಮ ಹೋರಾ 
ನಡೆದರೆ ನೀವು ಸುಸ್ಲಿರರಾಗಿರಿ ಮತ್ತು ಅಲ್ಲಾಹನನ್ನು ಅತಿ ಹೆಚ್ಚಾಗಿ ಸ್ಮರಿಸಿರಿ. ನಿವ. 
ವಿಜಯ ಪ್ರಾಪ್ತಿಯಾದೀತೆಂದು ನಿರೀಕ್ಷಿಸಬಹುದು.'' (ಪವಿತ್ರ ಕುರ್‌ಆನ್‌, 8:4 

ಅಲ್ಲಾಹನನ್ನು ಮನಃಪೂರ್ವಕ ಪ್ರೀತಿಸುವ ಮತ್ತು ಯಾವ ಸ್ಥಿತಿಯಲ್ಲೂ دے‎ 
ಮಾರ್ಗದಲ್ಲೇ ನಡೆಯುತ್ತೇವೆಂದು ಸಂಕಲ್ಪ ಮಾಡಿರುವ ನೈಜ ಸತ್ಮವಿಶ್ವಾಸಿಗಳು ತಾ 
ನಿಂತಲ್ಲಿ, ಕುಳಿತಲ್ಲಿ, ಮಲಗಿರುವಲ್ಲಿ ಹೀಗೆ ಎಲ್ಲೆಡೆಯೂ ಅಲ್ಲಾಹನನ್ನು ಸ್ಮರಿಸುತ್ತ 
ಇರುತ್ತಾರೆ. ಪವಿತ್ರ ಕುರ್‌ಆನಿನ ವರ್ಣನೆಯನ್ನು ಗಮನಿಸಿರಿ: 

"'ಅವರು ಎದ್ದಾಗಲೂ ಕುಳಿತಾಗಲೂ ಮಲಗಿದಾಗಲೂ ಎಲ್ಲ ಸ್ಥಿತಿಗಳೆಲ. 
ಅಲ್ಲಾಹನನ್ನು 'ಸ್ಮರಿಸುತ್ತಾರೆ'' (3:19 

ಅಲ್ಲಾಹನನ್ನು ಸ್ಮರಿಸುವುದರ ಅತ್ಯುಚ್ಚ ಹಾಗೂ ಅತಿ ಸುಂದರ ರೂಪವೆಂ೭ 
ನಮಾರು್‌. ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾಹನು ಹೀಗೆ ಹೇಳಿರುವನು: 

"ನನ್ನ ಸ್ಮರಣೆಗಾಗಿ ನಮಾರುನ್ನು ಸಂಸ್ಥಾಪಿಸಿರಿ.'' (20:1 

ಅಲ್ಲಾಹನನ್ನು ಸ್ಮರಿಸುವುದರ ಇನ್ನೊಂದು ರೂಪ, ಶ್ರದ್ಧೆ ಮತ್ತು ತನ್ಮತೆಯೊಂದ 
ಪವಿತ್ರ ಕುರ್‌ಆನಿನಲ್ಲಿ ಪಠಿಸುವುದಾಗಿದೆ. 

"ನಿಮ್ಮ ಕಡೆಗೆ ದಿವ್ಯವಾಣಿಯ ಮೂಲಕ ಕಳುಹಿಸಲ್ಪಟ್ಟಿರುವ ಈ ಗ್ರಂಥವನ್ನು ಪಠಿಃ 
ಮತ್ತು ನಮಾರುನ್ನು ಸಂಸ್ಥಾಪಿಸಿರಿ. ನಿಶ್ಚಯವಾಗಿಯೂ ನಮಾರುಖ್‌ ಅಶ್ಲೀಲ ಹಾಗ 
ದುಷೃತ್ಯಗಳಿಂದ ತಡೆಯುತ್ತದೆ ಮತ್ತು ಅಲ್ಲಾಹನ ಧ್ಯಾನ ಇದಕ್ಕಿಂತಲೂ ದೊಡ್ಡದು. ನೀ 


ಮಾಡುವುದೆಲ್ಲವನ್ನೂ ಅಲ್ಲಾಹನು ಅರಿಯುತ್ತಾನೆ.'' (29:4 
ಈ ಕುರಿತು ಪ್ರವಾದಿ ಮುಹಮ್ಮದ್‌ರ(ಸ) ಒಂದು ವಚನ ಬಹ 
ಗಮನಾರ್ಹವಾಗಿದೆ: 


"ಅಸೂಯೆಗೆ ಅರ್ಹರು ಇಬ್ಬರು ಮಾತ್ರ: ಅಲ್ಲಾಹನು ಪವಿತ್ರ ಕುರ್‌ಆ? 
ಜ್ಞಾನವನ್ನು ಕೊಟ್ಟಿದ್ದು, ಹಗಲಿರುಳೂ ಅದನ್ನು ಪಠಿಸಬೇಕಾದ ರೀತಿಯಲ್ಲಿ ಪಠಿಸ: 
ವ್ಯಕ್ತಿ ಮತ್ತು ಅಲ್ಲಾಹನು ಸಂಪತ್ತನ್ನು ದಯಪಾಲಿಸಿದ್ದು ಅದನ್ನು ಹಗಲಿರುಃ 
(ಅಲ್ಲಾಹನ ಮಾರ್ಗದಲ್ಲಿ) ಖರ್ಚು ಮಾಡುತ್ತಲಿರುವ ವ್ಯಕ್ತಿ." 

(ಬುಖಾರಿ, ಮುಸ್ಲಿಮ 
ಅಲ್ಲಾಹನನ್ನು ಸ್ಮರಿಸುವ ಮತ್ತೊಂದು ಪರಿಣಾಮಕಾರಿ ರೂಪ-ದೈನ್ಮ ಮಃ 
ಅಪಾರ ವಿನಯದೊಂದಿಗೆ ಅಲ್ಲಾಹನನ್ನು ಪ್ರಾರ್ಥಿಸುವುದು (ದು). 

"ನಿಮ್ಮ ಪ್ರಭುವನ್ನು ಭಯ ವಿನಯದೊಂದಿಗೆ ಮತ್ತು ರಹಸ್ಯವಾಗಿ ಪ್ರಾರ್ಥಿಸಿ 
ನಿಶ್ಚಯವಾಗಿಯೂ ಅವನು ಸೀಮೋಲ್ಲಂಘಕರನ್ನು ಮೆಚ್ಚುವುದಿಲ್ಲ.'' 

ನ್‌ (ಪವಿತ್ರ ಕುರ್‌ಆನ್‌, 7:5 


*ವ - ಮಾನವ ಸಂಬಂಧ 19 


ಪವಿತ್ರ ಕುರ್‌ಆನಿನ ಈ ವಾಕ್ಕದಿಂದ ತಿಳಿಯುವಂತೆ, ಅಲ್ಲಾಹನನ್ನು ಪ್ರಾರ್ಥಿಸದೆ 
ರುವುದು ಅಥವಾ ಅಲ್ಲಾಹನ ಹೊರತು ಇನ್ನಾರನ್ನಾದರೂ ಪ್ರಾರ್ಥಿಸುವುದು 
ತಿರೇಕವಾಗಿದೆ. ನಿಜವಾಗಿ ಪ್ರಾರ್ಥನೆಯು ದಾಸ್ಯ ಮತ್ತು ದೈನ್ಯದ ದ್ಯೋತಕವಾಗಿದೆ. 
ಖಂದಿನ ವಾಕ್ಕದಲ್ಲಿ ಅಲ್ಲಾಹನು ಮತ್ತೆ ಹೀಗೆ ಹೇಳಿರುವನು: 

"ಭೂಮಿಯಲ್ಲಿ ಸುಧಾರಣೆಯಾಗಿರುವಾಗ ಕ್ಟೋಭೆಯನ್ನುಂಟು ಮಾಡಬೇಡಿರಿ. 
ಯದೊಂದಿಗೂ ಆಶೆಯೊಂದಿಗೂ ಅಲ್ಲಾಹನನ್ನೇ ಕೂಗಿ ಪ್ರಾರ್ಥಿಸಿರಿ. ನಿಶ್ಚಯವಾಗಿಯೂ 
ಲ್ಲಾಹನ ಕೃಪೆಯು ಸಜ್ಜನರ ಸಮೂಪದಲ್ಲಿದೆ.'' (ಪವಿತ್ರ ಕುರ್‌ಆನ್‌, 7:56) 

ಇದರಿಂದ ತಿಳಿಯುವಂತೆ, ಭಯ ಮತ್ತು ನಿರೀಕ್ಲೆಗಳಿಂದ ಮಿಶ್ರಿತವಾಗಿ 
ಸಾಡಲಾಗುವ ಪ್ರಾರ್ಥನೆ ಅಪೇಕ್ಸಣೀಯ ಮಾತ್ರವಲ್ಲದೆ, ಅದು ಅಲ್ಲಾಹನ 
ನುಗ್ರಹವನ್ನು ಆಕರ್ಷಿಸುವ ಸಾಧನವೂ ಹೌದು. 

ಈ ಬಗ್ಗೆಯೇ ಒಂದು ಹದೀಸ್‌ ಈ ರೀತಿ ಇದೆ: 

ಹರ್ರುತ್‌ ನುಲ್‌ಮಾನ್‌ ಬಿನ್‌ ಬಶೀರ್‌(ರ) ಉಲ್ಲೇಖಿಸಿರುವರು: ಒಮ್ಮೆ 
;ವಾದಿ(ಸ) "ಪ್ರಾರ್ಥನೆ ಸಾಕ್ಷಾತ್‌ ಆರಾಧನೆಯಾಗಿದೆ" ಎಂದು ಹೇಳಿದರು. ಆ ಬಳಿಕ 
ವಿತ್ರ ಕುರ್‌ಆನಿನ "ನಿಮ್ಮ ಒಡೆಯನು ಹೇಳುತ್ತಾನೆ, ನನ್ನಿಂದ(ಅಲ್ಲಾಹನಿಂದ ಮಾತ್ರ) 
ا دہ‎ ನಾನು ನಿಮ್ಮ ಬೇಡಿಕೆಗಳನ್ನು ಪೂರ್ತಿಗೊಳಿಸುವೆನು. ನನ್ನ(ಅಲ್ಲಾಹನ)ದಾಸ್ಯ- 
ರಾಧನೆಯಿಂದ ವಿಮುಖರಾಗಿ ಅಹಂಕರಿಸುವವರು ಅತ್ಯಂತ ಅಪಮಾನಿತರಾಗಿ ನರಕಕ್ಕೆ 
ಳೃಲ್ಪಡುವರು" ಎಂಬ ವಾಕ್ಯವನ್ನು ಓದಿದರು. : 

ಿರ್ಮಿದಿ, ಅಬೂದಾವೂದ್‌, ನಸಾಈ, ಇಬ್ಬುಮಾಜಸಿ ಅಹ್ಮದ್‌) 
ಬೇರೆ ಬೇರೆ ಸಂದರ್ಭಗಳಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಅಲ್ಲಾಹನನ್ನು ಸ್ಮರಿಸುವುದು 
ಡಾ ದೇವಸ್ಮರಣೆಯ ಒಂದು ಉತ್ತಮ ಪ್ರಕಾರವಾಗಿದೆ. ಅಲ್ಲಾಹನ ನಿಷ್ಠಾವಂತ 
ಸರು ಕುಳಿತಲ್ಲಿ, ನಿಂತಲ್ಲಿ, ಮಲಗಿರುವಲ್ಲಿ ಹೀಗೆ ಎಲ್ಲ ಸ್ಥಿತಿಗಳಲ್ಲೂ ಅಲ್ಲಾಹನನ್ನು 
,ರಿಸುತ್ತಾರೆಂದು ಈಗಾಗಲೇ ಹೇಳಿದ್ದಾಯಿತು. ಇದಕ್ಕೆ ಪ್ರವಾದಿ ಮುಹಮ್ಮದ್‌ರ(ಸ) 
ದುಕೇ ಉಜ್ವಲ ಉದಾಹರಣೆಯಾಗಿದೆ. ಪ್ರವಾದಿ ಮುಹಮ್ಮದ್‌(ಸ) ಬೇರೆಬೇರೆ 
೨ದರ್ಭಗಳಲ್ಲಿ(ಮಲಗಲು ಹೋಗುವಾಗ, ನಿದ್ದೆಯಿಂದೇಳುವಾಗ, ಕನ್ನಡಿ ನೋಡುವಾಗ, 
ಹಾರ ಸೇವಿಸುವಾಗ, ಆಹಾರ ಸೇವಿಸಿದ ಬಳಿಕ ಮನೆಯಿಂದ ಹೊರಡುವಾಗ, 
»ನೆಯನ್ನು ಪ್ರವೇಶಿಸುವಾಗ, ವಸ್ತ್ರ ಧರಿಸುವಾಗ, ಶೌಚಾಲಯ ಪ್ರವೇಶಿಸುವಾಗ, 
ನಿಚಾಲಯದಿಂದ ಹೊರ ಬರುವಾಗ, ಮಸೀದಿಯೊಳಗೆ ಹೋಗುವಾಗ, ಮಸೀದಿಯಿಂದ 
ಏರ ಬರುವಾಗ, ಯಾವುದಾದರೂ ಸಭೆ- ಸಮಾರಂಭ ಮುಗಿಯುವಾಗ, ಭಾಷಣ 
ರಂಭಿಸುವಾಗ, ಮುಗಿಸುವಾಗ... ಇತ್ಕಾದಿ) ಅಲ್ಲಾಹನನ್ನು ಯಾವ ರೀತಿ, ಯಾವ 
ದಗಳನ್ನು ಬಳಸಿ ಸ್ಮರಿಸುತ್ತಿದ್ದರು ಎಂಬ ಬಗ್ಗೆ ಹದೀಸ್‌ಗಳ ಒಂದು ಮಹಾ 
'ಡಾರವೇ ಇದೆ. ಈ ಅಮೂಲ್ಯ ಮುತ್ತು-ರತ್ನಗಳಿಂದ ನಾವೂ ನಮ್ಮ ಬದುಕನ್ನು 
ಲಂಕರಿಸಿಕೊಂಡರೆ ಈ ಬದುಕು ಎಷ್ಟು ಸುಂದರವಾದೀತು! 


20 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ? 


ಒಂದು ಕುದ್ದೀ ಹದೀಸ್‌ನಲ್ಲಿ' ಹೀಗೆನ್ನಲಾಗಿದೆ. 

ಅಲ್ಲಾಹನು ಹೇಳುತ್ತಾನೆ, "ನಾನು ನನ್ನ ದಾಸನ ಪಾಲಿಗೆ ಅವನು ನನ್ನ ಬಗ್ಗೆ 
ಎಂಥ ವಿಶ್ವಾಸವಿಟ್ಟಿರುವನೋ ಅಂಥವನೇ ಆಗಿರುತ್ತೇನೆ. ಅವನು ನನ್ನನ್ನು ಸ್ಮರಿಸುವಾಗ 
ನಾನವನ ಜೊತೆಗಿರುತ್ತೇನೆ. ಅವನು ನನ್ನನ್ನು ಮನಸ್ಸಿನೊಳಗೆ ಸ್ಮರಿಸಿದರೆ ನಾನೂ 
ಅವನನ್ನು ಮನದೊಳಗೆ ಸ್ಮರಿಸುತ್ತೇನೆ. ಅವನು ನನ್ನನ್ನು ಸಭೆಯಲ್ಲಿ ಸ್ಮರಿಸಿದರೆ ನಾನು 
ಅವನನ್ನು ಅದಕ್ಕಿಂತ ಉತ್ತಮ ಸಭೆಯಲ್ಲಿ ಸ್ಮರಿಸುತ್ತೇನೆ." (ಬುಖಾರಿ, ಮುಸ್ಲಿಮ್‌) 

ಈ ಹದೀಸ್‌ ಎಷ್ಟೊಂದು ಪ್ರೋತ್ಸಾಹಕರ ಹಾಗೂ ವಿಶ್ವಾಸ ವರ್ಧಕವಾಗಿದೆ! 
ಅಲ್ಲಾಹನನ್ನು ಸ್ಮರಿಸುವವರನ್ನು ಅಲ್ಲಾಹನೂ ಸರಿಸುತ್ತಾನೆ ಮತ್ತು ಅವನು ಅವರ 
ಜೊತೆಗಿರುತ್ತಾನೆ. 


ಪಶ್ಚಾತ್ತಾಪ ಮತ್ತು ಕ್ಷಮಾಯಾಚನೆ 

ಅಲ್ಲಾಹನನ್ನು ಸ್ಮರಿಸುವ ಮತ್ತೊಂದು ಪರಿಣಾಮಕಾರೀ ವಿಧಾನ, ಅವನಿಂದ 
ಕ್ಷಮೆಯನ್ನು ಯಾಚಿಸುವುದು ಮತ್ತು ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪಪಟ್ಟು ಅವನಿಂದ 
ಕ್ಷಮೆ ಬೇಡುವುದಾಗಿದೆ. 

ತಪ್ಪುಗಳು ಯಾರಿಂದಲೂ ಸಂಭವಿಸಬಲ್ಲವು. ನಮ್ಮಿಂದ ಏನಾದರೂ ತಪ್ಪು 
ಸಂಭವಿಸಿದಾಗ, ನಾವು ಆ ತಪ್ಪಿನ ಬಗ್ಗೆ ಪಶ್ಚಾತ್ತಾಪಪಡಬೇಕು. ಮನಃಪೂರ್ವಕವಾಗಿ 
ಅಳುತ್ತಾ ರೋದಿಸುತ್ತಾ ಆ ಪಾಪದ ಕ್ಷಮೆಗಾಗಿ ಅಲ್ಲಾಹನೊಡನೆ ಬೇಡಬೇಕು. ಮುಂದೆ 
ಇಂತಹ ತಪ್ಪನ್ನು ಮಾಡುವುದಿಲ್ಲವೆಂದೂ ವಿಧೇಯ ದಾಸನಂತೆ ನಿನ್ನ ಆದೇಶಗಳನ್ನು 
ಪಾಲಿಸುವೆನೆಂದೂ ಪಣತೊಡಬೇಕು. 

ಪವಿತ್ರ ಕುರ್‌ಆನಿನ ಆದೇಶವನ್ನು ಗಮನಿಸಿರಿ: 

''ಸತ್ಯವಿಶ್ವಾಸಿಗಳೇ, ಅಲ್ಲಾಹನೊಡನೆ ಪಶ್ಚಾತ್ತಾಪಪಡಿರಿ. ನಿಷ್ಕಳಂಕವಾದ 
ಪಶ್ಚಾತ್ತಾಪ. ನಿಮ್ಮ ಪ್ರಭು ನಿಮ್ಮ ದೋಷಗಳನ್ನು ಅಳಿಸಬಹುದು ಮತ್ತು ನಿಮ್ಮನ್ನು 
ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸಲೂ 
ಬಹುದು." (66:8) 

ತೌಬಾ ಅರ್ಥಾತ್‌, ಪಾಪಗಳ ಬಗ್ಗೆ ಪಶ್ಚಾತ್ತಾಪಪಟ್ಟು ಕ್ಷಮೆ ಯಾಚಿಸುವ 
ಗುಣವು ಕೇವಲ ಪಾಪಿಗಳಲ್ಲಿ ಮಾತ್ರ ಇರಬೇಕಾದುದಲ್ಲ. ಅದು ಸಜ್ಜನರಲ್ಲೂ ಇರಬೇಕಾದ 
ಗುಣ. ಪವಿತ್ರ ಕುರ್‌ಆನಿನಲ್ಲಿ ಒಂದೆಡೆ ಉತ್ತಮ ದಾಸರನ್ನು ವರ್ಣಿಸುತ್ತಾ ಹೀಗೆನ್ನಲಾಗಿದೆ. 

"ಇವರು ಸಹನೆಯುಳ್ಳವರೂ ಸತ್ಯಸಂಧರೂ ವಿಧೇಯರೂ ಉದಾರಿಗಳೂ 
ಆಗಿರುತ್ತಾರೆ ಮತ್ತು ರಾತ್ರೆಯ ಕೊನೆಯ ಘಳಿಗೆಗಳಲ್ಲಿ ಅಲ್ಲಾಹನೊಡನೆ ಪಾಪ 
ವಿಮೋಚನೆಗಾಗಿ ಪ್ರಾರ್ಥಿಸುತ್ತಿರುತ್ತಾರೆ.'' ' (3:17) 

ಅಲ್ಲಾಹನ ಅತ್ಯಂತ ನೆಚ್ಚಿನ ದಾಸರಾದ ಪ್ರವಾದಿ ಮುಹಮ್ಮದ್‌(ಸ) ಹೇಳುತ್ತಾರೆ: 

"ಮನುಷ್ಯರೇ! ಅಲ್ಲಾಹನೆದುರು ತೌಬಾ (ಪಶ್ಚಾತ್ತಾಪ) ಮಾಡಿರಿ. ಸ್ವತಃ ನಾನು 
ನಿತ್ಯ ನೂರಾರು ಬಾರಿ ತೌಬಾ ಮಾಡುತ್ತೇನೆ." (ಮುಸ್ಲಿಮ್‌) 


ನ - ಮಾನವ ಸಂಬಂಧ 21 


ತೌಬಾ ಅಲ್ಲಾಹನಿಗೆ ಎಷ್ಟು ಪ್ರಿಯವಾಗಿದೆ ಎಂಬುದನ್ನು ಪ್ರವಾದಿ 
ಹಮ್ಮದ್‌ರ(ಸ) ಈ ವಚನದಿಂದ ಊಹಿಸಬಹುದು. 

"ಅಲ್ಲಾಹನು ನಿತ್ಯವೂ - ಹಗಲಲ್ಲಿ ಪಾಪ ಮಾಡಿದವನು ತೌಬಾ ಮಾಡಲೆಂದು 
ಶ್ರಿಯ ವೇಳೆ ಕೈ ಚಾಚುತ್ತಾನೆ ಮತ್ತು ರಾತ್ರಿಯಲ್ಲಿ ಪಾಪ ಮಾಡಿದವನು ತೌಬಾ 
ಇಡಲೆಂದು ಹಗಲಲ್ಲಿ ಕೈ ಚಾಚುತ್ತಾನೆ. ಸೂರ್ಯನು ಪಶ್ಚಿಮದಿಂದ ಉದಯಿಸುವ 
!ಕವೂ (ಅಂದರೆ ಅಂತ್ಯ ಕಾಲದವರೆಗೂ) ಹೀಗೆಯೇ ನಡೆಯುತ್ತಿರುತ್ತದೆ." (ಮುಸ್ಲಿಮ್‌) 

ವಾಸ್ತವದಲ್ಲಿ ಆತ್ಮವಿಮರ್ಶೆ ಮತ್ತು ಮೋಕ್ಸ ಯಾಚನೆಯು ಮನುಷ್ಠನ ಸಂಸ್ಕರಣೆ 
ತ್ತು ತರಬೇತಿಗೆ ಸಿದ್ದೌಷಧವಾಗಿದೆ. ಸಂಸ್ಕರಣೆ ಅಲ್ಲಾಹನಿಗೆ ಅತ್ಯಂತ ಪ್ರಿಯವಾದ 
ಜ್ತಿ ಆದ್ದರಿಂದಲೇ, ಪಶ್ಚಾತ್ತಾಪದಿಂದ ಮನುಷ್ಕನ ಪಾಪಗಳು ಕ್ಷಮಿಸಲ್ಪಡುವುದು 
ಇತ್ರವಲ್ಲ ದಾಸನು ಅಲ್ಲಾಹನ ಪ್ರೀತಿ, ಅನುಗ್ರಹ ಮತ್ತು ಸಾಮೂಪ್ಯಕ್ಕೆ ಪಾತ್ರನಾಗುತ್ತಾನೆ. 


€ವಸ್ಮರಣೆಯ ಇತರ ರೂಪಗಳು 

ಸತ್ಯವಿಶ್ವಾಸಿಯೊಬ್ಬನು ಅಲ್ಲಾಹನ ಧರ್ಮ ಮತ್ತು ಅವನ ಗ್ರಂಥವನ್ನು, ಅದರ 
ಧನೆಗಳನ್ನು ಕಲಿಯಲು ಮತ್ತು ಇತರರಿಗೆ ಕಲಿಸಲು ಪ್ರಯತ್ನಿಸುವುದು ಕೂಡಾ 
ಲ್ಲಾಹನ ಸ್ಮರಣೆಯ ದ್ಯೋತಕ ಹಾಗೂ ಸ್ಮರಿಸುವ ಒಂದು ಶ್ರೇಷ್ಠ ವಿಧಾನವಾಗಿದೆ. 

ಪ್ರವಾದಿ(ಸ) ಹೇಳುತ್ತಾ: ರೆ 

"ನಿಮ್ಮ ಪೈಕಿ ಪವಿತ್ರ ಕುರ್‌ಆನನ್ನು ಕಲಿಯುತ್ತಿರುವ ಮತ್ತು ಕಲಿಸುತ್ತಿರುವ 
ನರೇ ಶ್ರೇಷ್ಠರು.” (ಬುಖಾರಿ, ಮುಸ್ಲಿಮ್‌) 

ಪವಿತ್ರ ಕುರ್‌ಆನಿನ ಸಾಮೂಹಿಕ ಅಧ್ಯಯನ ನಡೆಸುವ ಮತ್ತು ಅದರ ಬೋಧನೆ 
ಳನ್ನು ಇತರರಿಗೆ ಕಲಿಸುವುದರ ಮಹತ್ವದ ಕುರಿತು ಒಂದು ಹದೀಸ್‌ ಹೀಗಿದೆ: 

"ಅಲ್ಲಾಹನ ಭವನಗಳ ಪೈಕಿ ಯಾವುದಾದರೊಂದರಲ್ಲಿ(ಮಸೀದಿಯಲ್ಲಿ) ಒಟ್ಟು 
ದಿ, ಪವಿತ್ರ ಕುರ್‌ಆನನ್ನು ಪಠಿಸುವ ಮತ್ತು ಪರಸ್ಪರರಿಗೆ ಅದನ್ನು ಬೋಧಿಸುವ 
ನರ ಮೇಲೆ ಅಲ್ಲಾಹನು ಶಾಂತಿ ಮತ್ತು ಸಮಾಧಾನವನ್ನು ವರ್ಷಿಸುವನು. ಅಲ್ಲಾಹನ 
ನುಗ್ರಹವು ಅವರನ್ನು ಆವರಿಸುವುದು, ದೇವಚರರು ಅವರ ಮೇಲೆ ನೆರಳನ್ನು 
ಇಯಿಸುವರು ಮತ್ತು ಅಲ್ಲಾಹನು ತನ್ನ ಸಾನ್ನಿಧ್ಯದಲ್ಲಿರುವವರ ಜೊತೆ ಅಂಥವರ 
ರಿತು ಪ್ರಸ್ತಾಪಿಸುವನು." (ಮುಸ್ಲಿಮ್‌) 

ಎಂತಹ ಸೌಭಾಗ್ಯವಂತ ಜನರ ಗುಂಪದು. ನಾವೂ ಅದೇ ಗುಂಪಿಗೆ ಸೇರಿದ್ದರೆ...! 


ಲ್ಲಾಹನಿಗೆ ಅಂಜುತ್ತಲಿರಿ ಮತ್ತು 


೨ವನ ಮೇಲೆಯೇ ಭರವಸೆ ಇಡಿರಿ. 

ಅಲ್ಲಾಹ್‌ ಈ ವಿಶ್ವದ ಮಾಲಕ ಮತ್ತು ಆಡಳಿತಗಾರ. ಇಲ್ಲಿ ಸಂಭವಿಸುವು 
مد‎ ಅವನ ಇಚ್ಛೆ ಮತ್ತು ಆಜ್ಞೆಯಿಂದಲೇ ಸಂಭವಿಸುತ್ತದೆ. ಪ್ರತಿಯೊಂದಕ್ಕೂ 
ಸೀವ ಮತ್ತು ಅಸ್ತಿತ್ವಗಳನ್ನು ಕೊಡುವವನು ಅವನೇ. ಎಲ್ಲವನ್ನೂ ಪೋಷಿಸುವವನು, 


22 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ? 


ಎಲ್ಲರ ಅಗತ್ಯಗಳನ್ನು ಈಡೇರಿಸುವವನು ಅವನೇ. ಜೀವನ, ಮರಣ, ಲಾಭ, ನಷ್ಟ, 
ರೋಗ, ಉಪಶಮನ, ಗೌರವ, ಅಪಮಾನ, ಸಂಪತ್ತು, ಅಧಿಕಾರ, ಸಂತಾನ, ಆಹಾರ, 
ಜೀವನೋಪಾಯ, ಭಾಗ್ಯ... ಹೀಗೆ ಲೋಕದಲ್ಲಿರುವ ಎಲ್ಲವೂ ಕೇವಲ ಅವನೊಬ್ಬನ 
ಕೈಯಲ್ಲೇ ಇದೆ. ನಮ್ಮ ಶರಣಾಗತಿಗೆ ಅವನೊಬ್ಬನೇ ಅರ್ಹ. ನಮ್ಮ ಭರವಸೆ, 
ವಿಶ್ವಾಸ ಮತ್ತು ನಂಬಿಕೆಗೂ ಅವನೊಬ್ಬನೇ ಅರ್ಹ. ನಮ್ಮ ಭಯ, ವಿಧೇಯತೆಗಳೆಲ್ಲ 
ಅವನೊಬ್ಬನಿಗೇ ಸಲ್ಲಬೇಕು. ನಾವು ಅವನ ಕೋಪ, ತಾಪಗಳಿಗೆ ಮಾತ್ರ ಅಂಜಬೇಕು. 
ಅವನ ಹೊರತು ಯಾರನ್ನೂ ಅಂಜಬಾರದು. ನಮಗೆ ಶುಭವನ್ನಾಗಲೀ ಅಪಾಯವನ್ನಾಗಲೀ 
ಉಂಟು ಮಾಡುವ ಸಾಮರ್ಥ್ಯ ಅವನೊಬ್ಬನ ಹೊರತು ಇನ್ನಾರಲ್ಲೂ ಇಲ್ಲ. ಆದ್ದರಿಂದ 
ನಮ್ಮ ಭಯ, ಭರವಸೆ ಎರಡೂ ಅವನ ಶಕ್ತಿಯ ಮೇಲೆಯೇ ಕೇಂದ್ರೀಕೃತವಾಗಿರಬೇಕು. 
ಪವಿತ್ರ ಕುರ್‌ಆನ್‌ ಹೇಳುತ್ತದೆ. 

"ನೀನು ನಿನ್ನ ತೋಟದೊಳಗೆ ಪ್ರವೇಶಿಸುತ್ತಿರುವಾಗ ನಿನ್ನ ಬಾಯಿಯಿಂದ 'ಮಾಶಾ 
ಅಲ್ಲಾಹು ಲಾಕುವೃತ ಇಲ್ಲಾ ಬಿಲ್ಲಾಹ್‌' (ಎಲ್ಲವೂ ಅಲ್ಲಾಹನಿಚ್ಛಿಸಿದಂತೆಯೇ ಆಗುತ್ತದೆ 
ಅಲ್ಲಾಹನ ಹೊರತು ಇನ್ನಾವ ಶಕ್ತಿಯೂ ಇಲ್ಲ) ಎಂದೇಕೆ ಹೊರಡಲಿಲ್ಲ? ನಿನಗೆ ನಾನು 
ಸೊತ್ತು ಮತ್ತು ಸಂತತಿಗಳಲ್ಲಿ ನಿನಗಿಂತ ಕೀಳಾಗಿ ಕಾಣಿಸುತ್ತಿದ್ದರೆ."' (18:39) 

"ಅವನೇ ಜೀವ ನೀಡುತ್ತಾನೆ ಮತ್ತು ಅವನೇ ಮರಣ ಕೊಡುತ್ತಾನೆ." (23:80) 

"'ಹೇಳಿರಿ- ಓ ಅಲ್ಲಾಹ್‌, ಸಕಲ ವಿಶ್ವಾಧಿಪತ್ಯದ ಒಡೆಯನೇ, ನೀನು ನಿನಗಿಷ್ಟ 
ಬಂದವರಿಗೆ ರಾಜ್ಯಾಧಿಕಾರ ನೀಡುವೆ ಮತ್ತು ನಿನಗಿಷ್ಟ ಬಂದವರಿಂದ ಕಸಿದುಕೊಳ್ಳುವೆ. 
ನಿನಗಿಷ್ಟ ಬಂದವರಿಗೆ ಪ್ರತಿಷ್ಠೆ ಪ್ರದಾನ ಮಾಡುವೆ. ನಿನಗಿಷ್ಟ ಬಂದವರನ್ನು 
ಅವಮಾನಪಡಿಸುವೆ. ಒಳಿತುಗಳು ನಿನ್ನ ಅಧಿಕಾರ ಹಸ್ತದಲ್ಲಿವೆ. ನಿಶ್ಚಯವಾಗಿಯೂ ನೀನು 
ಸರ್ವಶಕ್ತನಾಗಿರುವೆ.'' (3:26) 

ಒಬ್ಬ ಮನುಷ್ಯನಿಗೆ ಅಲ್ಲಾಹನ ಮೇಲೆ ವಿಶ್ವಾಸವಿದ್ದರೆ ಅವನು ಅಲ್ಲಾಹನಿಗೆ 
ಭಯಪಡಬೇಕಾದುದು ಮತ್ತು ಅಲ್ಲಾಹನ ಹೊರತು ಬೇರೆ ಯಾರಿಗೂ ಭಯ 
ಪಡದಿರುವುದು ಅವನ ಪ್ರಥಮ ಕರ್ತವ್ಯ. 

''ಇನ್ನು ಮುಂದೆ ನೀವು ಮಾನವರನ್ನು ಭಯಪಡಬಾರದು. ನೀವು ವಾಸ್ತವದಲ್ಲಿ 
ಸತ್ಯವಿಶ್ವಾಸಿಗಳಾಗಿದ್ದರೆ ನನ್ನನ್ನೇ ಭಯಪಡಬೇಕು." (ಪವಿತ್ರ ಕುರ್‌ಆನ್‌, 3:175) 

"'ಸತ್ಯವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ ಭರವಸೆಯನ್ನಿಡಬೇಕು.'' 

(ಪವಿತ್ರ ಕುರ್‌ಆನ್‌, 3:122) 
ಪವಿತ್ರ ಕುರ್‌ಆನ್‌, ನಿಜವಾದ ಸತ್ಕವಿಶ್ವಾಸಿಗಳೆ ಬದುಕನ್ನು ಈ ರೀತಿ ವರ್ಣಿಸಿದೆ: 
"ನಿಮ್ಮ ವಿರುದ್ಧ ದೊಡ್ಡ ಸೈನ್ಯವೊಂದು ಜಮೆಯಾಗಿದೆ, ಅದನ್ನು ಭಯಪಡಿರಿ 

ಎಂದು ಜನರು ಅವರೊಡನೆ ಹೇಳಿದರು. ಇದನ್ನು ಕೇಳಿದಾಗ ಅವರ ಸತ್ಯವಿಶ್ವಾಸ 
ಇನ್ನಷ್ಟು ವರ್ಧಿಸಿತು. 'ನಮಗೆ ಅಲ್ಲಾಹ್‌ ಸಾಕು ಮತ್ತು ಅವನೇ ಅತ್ಯುತ್ತಮ 
ಕಾರ್ಯಸಾಧಕನು' ಎಂದು ಅವರು ಉತ್ತರವಿತ್ತರು.'' (3:173) 


ಸೀವ - ಮಾನವ ಸಂಬಂಧ 23 
سک‎ ed MENS ESSERE تو‎ 


ಇದು ನೈಜ ಸತ್ಯವಿಶ್ವಾಸಿಯ ಲಕ್ಷಣ. ಅವನು ಅಲ್ಲಾಹನ ಹೊರತು ಬೇರೆ 
ಯಾರಿಗೂ ಎಂದೂ ಅಂಜುವುದಿಲ್ಲ. ಆದರೆ ಅಲ್ಲಾಹನಿಗೆ ಮಾತ್ರ ಯಾವಾಗಲೂ 
ಅಂಜುತ್ತಲಿರುತ್ತಾನೆ. ಅವನು ಅಲ್ಲಾಹನ ಮೇಲೆಯೇ ಭರವಸೆಯನ್ನಿಟ್ಟು ಅವನು ತೋರಿದ 
ಅವನ ಭಕ್ತಿಯ ಮಾರ್ಗದಲ್ಲೇ ಎಚ್ಚರಿಕೆಯಿಂದ ಬಾಳುತ್ತಿರುತ್ತಾನೆ. ಕೊನೆಗೆ ಅವನು 
ಇದೇ ಸ್ಥಿತಿಯಲ್ಲಿ ಮರಣವನ್ನಪ್ಪುತ್ತಾನೆ. 
“ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು وت‎ ರೀತಿಯಲ್ಲೇ ಭಯ 
ಪಡಿರಿ. ನೀವು ಮುಸ್ಲಿಮರಾಗಿರುವ ಸ್ಥಿತಿಯಲ್ಲಿಯೇ ವಿನಾ ನಿಮಗೆ ಮರಣ ಬಾರದಿರಲಿ.” 
(ಪವಿತ್ರ ಕುರ್‌ಆನ್‌, 3:102) 
ಅಲ್ಲಾಹನಿಗೆ ಅಂಜುತ್ತಾ ಅವನ ಅವಿಧೇಯತೆ ಮತ್ತು ಆಜ್ಜೋಲ್ಲಂಘನೆಗಳಿಂದ 
ದೂರವಿರುತ್ತಾ ಅವನ ಮೇಲೆಯೇ ಭರವಸೆಯಿಟ್ಟು ಅವನ ಮಾರ್ಗದಲ್ಲಿ ನಡೆಯು 
ವವರಿಗೆ ಅಲ್ಲಾಹನೇ ಸಹಾಯ ಮಾಡುತ್ತಾನೆ. ಅವನು ಅಂಥವರಿಗೆ, ಅವರು 
ಊಹಿಸಿಯೂ ಇಲ್ಲದಿದ್ದಂತಹ ಮಾರ್ಗಗಳಿಂದ ಸಹಾಯ ಮಾಡುತ್ತಾನೆ. ಅವರ ಸಮಸ್ಯೆ- 
ಸಂಕಷ್ಟಗಳನ್ನು ನಿವಾರಿಸುತ್ತಾನೆ. ಅವರಿಗೆ ಹೊಸ ದಾರಿ, ಅವಕಾಶಗಳನ್ನು ತೋರಿಸುತ್ತಾನೆ. 
"ಅಲ್ಲಾಹನನ್ನು ಭಯಪಡುತ್ತ ಕಾರ್ಯವೆಸಗುವವನಿಗೆ ಅಲ್ಲಾಹನು ಸಂಕಷ್ಟ 
ಗಳಿಂದ ಪಾರಾಗುವ ಯಾವುದಾದರೂ ದಾರಿಯನ್ನು ತೆರೆಯುವನು ಮತ್ತು ಅವನು 
ಊಹಿಸಿಯೂ ಇರದಂತಹ ಕಡೆಗಳಿಂದ ಅವನಿಗೆ ಜೀವನಾಧಾರ ನೀಡುವನು. ಅಲ್ಲಾಹನ 
ಮೇಲೆ ಭರವಸೆ ಇಡುವವನ ಪಾಲಿಗೆ ಅವನೇ ಸಾಕು. ಅಲ್ಲಾಹನು ತನ್ನ ಕಾರ್ಯವನ್ನು 
ಪೂರ್ತಿಗೊಳಿಸಿಯೇ ತೀರುತ್ತಾನೆ. ಅಲ್ಲಾಹನು ಪ್ರತಿಯೊಂದು ವಸ್ತುವಿಗೂ ಒಂದು 
ವಿಧಿಯನ್ನು ನಿಶ್ಚಯಿಸಿಟ್ಟಿರುತ್ತಾನೆ.'' (ಪವಿತ್ರ ಕುರ್‌ಆನ್‌, 65:2,3) 
' ಹರ್ರುತ್‌ ಅಬೂಹುರೈರಾ(ರ) ಉಲ್ಲೇಖಿಸಿರುವಂತೆ, ಒಮ್ಮೆ ಪ್ರವಾದಿ 
ಮುಹಮ್ಮದ್‌(ಸ) ಅವರು, "ಪವಿತ್ರ ಕುರ್‌ಆನಿನಲ್ಲಿ ಇರುವ ಒಂದು ಸೂಕ್ತ ಬಗ್ಗೆ- 
ಕೇವಲ ಆ ಒಂದು 'ವಾಕ್ಕವನ್ನೇ ಜನರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ 
ಅವರ ಪಾಲಿಗೆ ಸಾಕಾಗುತ್ತದೆ- ನನಗೆ ತಿಳಿದಿದೆ" ಎಂದು ಹೇಳಿ ಆ ಬಳಿಕ ಪ್ರಸ್ತುತ 
ಸೂಕ್ತವನ್ನು ಪಠಿಸಿದರು. (ಅಹ್ಮದ್‌, ಇಬ್ಬುಮಾಜಸಿ ದಾರಿಮೊ) 


ಅಲ್ಲಾಹನ ಮೆಚ್ಚುಗೆ - ಸಂಪೂರ್ಣ ವಿಧೇಯತೆಯಲ್ಲಿ 
ಅಲ್ಲಾಹನೇ ಸೃಷ್ಟಿಕರ್ತ. ನಾವೆಲ್ಲ ಅವನ ಸೃಷ್ಟಿಗಳು. ಅಲ್ಲಾಹನೇ ಒಡೆಯ. 
ನಾವೆಲ್ಲ ಅವನ ದಾಸರು. ಅಲ್ಲಾಹನೇ ಸಾಮ್ರಾಟ. ನಾವೆಲ್ಲಾ ಅವನ ಪ್ರಜೆಗಳು. 
ಅಲ್ಲಾಹನೇ ನಮ್ಮ ಆರಾಧ್ಯ. ನಾವೆಲ್ಲಾ ಅವನ ಭಕ್ತರು - ಇದುವೇ ನಮ್ಮ ಮತ್ತು 
ಅಲ್ಲಾಹನ ನಡುವೆ ಇರುವ ಸಂಬಂಧದ ಸ್ವರೂಪ. ಅವನ ಮತ್ತು ನಮ್ಮ ನಡುವಣ 
ಸಂಬಂಧವು ಈ ಸ್ವರೂಪದ್ದಾಗಿರುವುದರಿಂದಲೇ, ಸದಾ ಅವನಿಗೆ ಕೃತಜ್ಞರಾಗಿರ 
ಬೇಕಾದುದು, ಅವನೆದುರು ಬಾಗುತ್ತಾ ಬದುಕಬೇಕಾದುದು, ಅವನ ಮೆಚ್ಚುಗೆ ಪ್ರಾಪ್ತಿ 


24 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತಃ 


ಮಾಡುವುದಕ್ಕಾಗಿಯೇ ನಮ್ಮ ಜೀವನ-ಮರಣವನ್ನು ಮುಡಿಪಾಗಿಡಬೇಕಾದುದು, ಅಃ 
ದಾಸರಾಗಿ, ಅವನಿಗೆ ಮಾತ್ರ ವಿಧೇಯರಾಗಿ ಬದುಕು ಸಾಗಿಸಬೇಕಾದುದು ನ£ 
ಕರ್ತವ್ಯವಾಗಿದೆ. 

ಪವಿತ್ರ ಕುರ್‌ಆನಿನ ಅತ್ಯಂತ ಆರಂಭದಲ್ಲಿರುವ ಸೂಕ್ತಗಳು ಹೀಗಿವೆ. 

"ಅಲ್ಲಾಹನಿಗೇ ಸರ್ವಸ್ತುತಿ ಅವನು ಸಕಲ ವಿಶ್ವದ ಪ್ರಭು. ಪರಮ ದಯಾಃ 
ಕರುಣಾನಿಧಿ- ನಿರ್ಣಾಯಕ ದಿನದ ಅಧಿಪತಿ (ಆದ ಪ್ರಭುವೇ)- ನಾವು ನಿನಗೆ ಮಾ 
ಇಬಾದತ್‌ ಮಾಡುತ್ತೇವೆ ಮತ್ತು ನಿನ್ನಿಂದ ಮಾತ್ರ ಸಹಾಯ ಬೇಡುತ್ತೇವೆ." (1:2- 

ಇದು ಮನುಷ್ಯ ಪ್ರಕೃತಿಯ ಕರೆ ಪ್ರಕೃತಿಯ ಸೃಷ್ಟಿಕರ್ತನು ಮನುಷ್ಠನ ಅಂತರಾ 
ಈ ಕೂಗಿಗೆ ಹೀಗೆ ಧ್ವನಿ ಕೊಟ್ಟಿರುವನು. ನಾವು ನಿತ್ಯವೂ ಪ್ರತಿಯೊಂದು ನಮಾರು 
ನಲ್ಲೂ ಈ ಧ್ವನಿಯನ್ನು ಕೇಳುತ್ತೇವೆ, ಅದಕ್ಕೆ ಓಗೊಡುತ್ತೇವೆ, ಅಲ್ಲಾಹನಿಗೆ ಕೃತಂ 
ಸಲ್ಲಿಸುತ್ತೇವೆ, ಅವನ ನಿಷ್ಠೆ ಮತ್ತು ಆಜ್ಞಾಪಾಲನೆಯ ಕರಾರು ಮಾಡುತ್ತೇವೆ. 
ಕರಾರನ್ನು ಪೂರ್ತಿಗೊಳಿಸಲು ಅವನಿಂದಲೇ ನೆರವನ್ನು ಕೇಳುತ್ತೇವೆ. 

ಪವಿತ್ರ ಕುರ್‌ಆನಿನ 'ಅಲ್‌ ಬಕರಃ' ಅಧ್ಯಾಯದಲ್ಲಿ ಇದೇ ವಾಸ್ತವಿಕತೆಯ: 
ಹೀಗೆ ಹೇಳಲಾಗಿದೆ. 

"ಇನ್ನೊಂದೆಡೆ ಅಲ್ಲಾಹನ ಸಂಪ್ರೀತಿಯ ಆಕಾಂಕ್ಸೆಯಲ್ಲಿ ತನ್ನ ದೇಹವಃ 
ಸವೆಸುವವನೂ ಇದ್ದಾನೆ. ಅಂತಹ ದಾಸನ ಮೇಲೆ ಅಲ್ಲಾಹನು ಅತ್ಯಂತ ಕೃಪಾಳುವ 
ರುತ್ತಾನೆ. ಓ ಸತ್ಯವಿಶ್ವಾಸಿಗಳೇ, ನೀವು ಸರ್ವಸಂಪೂರ್ಣವಾಗಿ ಇಸ್ಲಾಮಿನೊಳಗೆ ಸೆ 
ಕೊಳ್ಳಿರಿ ಮತ್ತು ಶೈತಾನನನ್ನು ಅನುಸರಿಸಬೇಡಿರಿ. ನಿಶ್ಚಯವಾಗಿಯೂ ಅವನು ನಿನ 
ಪ್ರತ್ಯಕ್ಷ ಶತ್ರುವಾಗಿದ್ದಾನೆ.'' (2:207-20 

ಈ ವಾಕ್ಯಗಳಿಂದ ಸ್ಪಷ್ಟವಾಗುವಂತೆ, ಅಲ್ಲಾಹನ ಮೆಚ್ಚುಗೆ ಸಂಪಾದಿಸುವುದ; 
ತಮ್ಮ ಬದುಕಿನ ಪರಮ ಧ್ಯೇಯವಾಗಿ ಪರಿಗಣಿಸಿ, ಈ ಮಹಾನ್‌ ಧೈೇಯವಃ 
ಸಾಧಿಸಲಿಕ್ಕಾಗಿ ತಮ್ಮ ಸರ್ವ ಶಕ್ತಿ ಸಾಮರ್ಥ್ಯಗಳನ್ನೂ ಸರ್ವಸ್ವವನ್ನೂ ಅಲ್ಲಾಹನ 
ಅರ್ಪಿಸಿ ಬಿಡುವ ಅಥವಾ ಅವನಿಗೆ ಮಾರಿಬಿಡುವ ಮತ್ತು ತಮ್ಮ ಬಳಿಯಿರು 
ಯಾವುದನ್ನೂ ತಮ್ಮಿಚ್ಛೆಯಂತೆ ಬಳಸಿಕೊಳ್ಳದೆ ಎಲ್ಲವನ್ನೂ ಅಲ್ಲಾಹನ ಅಪೇಕ್ಲೆಯಃ 
ಬಳಸುವ ದಾಸರನ್ನು ಅಲ್ಲಾಹನು ತನ್ನ ನೆಚ್ಚಿನ ದಾಸರೆಂದು ಪರಿಗಣಿಸುತ್ತಾನೆ. دہ‎ 
ಮೇಲೆ ವಿಶೇಷ ಅನುಗ್ರಹ ತೋರುತ್ತಾನೆ. 

ಪವಿತ್ರ ಕುರ್‌ಆನಿನ 'ತೌಬಾ' ಅಧ್ಯಾಯದಲ್ಲಿ ಹೀಗೆಂದಿದೆ: 

“ವಾಸ್ತವದಲ್ಲಿ ಅಲ್ಲಾಹನು ಸತ್ಯವಿಶ್ವಾಸಿಗಳಿಂದ ಅವರ ತನು-ಧನಗಳನ್ನು ಸ್ವರ್ಗ 
ಬದಲಿಗೆ ಖರೀದಿ ಮಾಡಿರುತ್ತಾನೆ.'' (OL 

ಅಲ್ಲಾಹನ ಮೆಚ್ಚುಗೆ ಮತ್ತು ಸ್ವರ್ಗ ಇವೆರಡೂ ಒಂದೇ ವಾಸ್ತವಿಕತೆಯ ಎರಃ 
ರೂಪಗಳು. ಸ್ವರ್ಗವೆಂಬುದು ಅಲ್ಲಾಹನು ತನ್ನ ದಾಸರ ಬಗ್ಗೆ ಸದಾ ಸಂತುಷ್ಟ ಹಾಗ 


5 ۔ - ۰ تہ - ಸವ‏ 


ಂತೃಪ್ತನಾಗಿರುವ ಮತ್ತು' ಅದರ ದ್ಯೋತಕವಾಗಿ ಅವರಿಗೆ' ಅಪಾರ, ಅನರತ, ಅಸೊಹ್ಮ 
೨ನುಗ್ರಹಗಳನ್ನೂ ' ತನ್ನ ಸಾಮೊಪ್ಯ ಮತ್ತು ದರ್ಶನವನ್ನೂ ದಯಪಾಲಿಸುವ ಒಂದು 
ಉನ್ನತ ಸ್ಥಾನ ಮತ್ತು ಒಂದು ಅತಿಶ್ರೇಷ್ಠ ಅವಸ್ಥೆಯ ಹೆಸರು. 

ಅಲ್‌ ಬಕರಃ ಮತ್ತು ' ಅತ್ತೌಬಃ ಅಧ್ಯಾಯಗಳ "ಪ್ರಸ್ತುತ ವಾಕ್ಕಗಳಿಂದ' 
ತೈಕ್ಷವಾಗುವಂತೆ, ದೇವನ ಮತ್ತು ಅವನ 'ವಿಶ್ವಾಸಿದಾಸರ' ಮಧ್ಯೆ ಒಂದು. ವ್ಯವಹಾರ 
ಸುತ್ತು ಒಪ್ಪಂದ ಏರ್ಪಚ್ಚೆ ರುತ್ತದೆ. ದಾಸನು 'ಅಲ್ಲಾಹನ ಹೊರತು ಬೇರಾವ ' 
ತರಾಧ್ಯರಿಲ್ಲ' ಎಂಬ ಸತ್ಯ ವಚನವನ್ನು" ಘೋಷಿಸಿ, ತನ್ನನ್ನು ಅಲ್ಲಾಹನ ದಾಸ್ಯಕ್ಕೆ 
ಒಪ್ಪಿಸುವ" ಮೂಲಕ ತನ್ನ ಜೀವನ, ತನ್ನ ಸಾಮರ್ಥ್ಯಗಳು ಮತ್ತು ' 'ತನ್ನೆಲ್ಲವನ್ನೂ 
೨ಲ್ಲಾಹನ ಕೈಗೆ ಮಾರಿಬಿಟ್ಟಿಂತಾಗುತ್ತದೆ., 'ಮುಂದೆ ಅವನು ಈ ಕರಾರನ್ನು” ಮುರಿಯದೆ 
ಇದನ್ನು ರಕ್ಟಿಸಿಕೊಂಡು, ನಿಜಕ್ಕೂ ತನ್ನನ್ನು ಅಲ್ಲಾಹನ ಇಚ್ಛೆಯಲ್ಲಿ ವಿಲೀನಗೊಸಿ 
ಅವನ ಆದೇಶಗಳ ಪ್ರಕಾರವೇ ಬದುಕು ಸಾಗಿಸಿದರೆ 'ಅವನು ತನ್ನ ದಾಸರ” ಈ 
ಅರ್ಪಣೆಯನ್ನು ಸ್ವೀಕರಿಸಿಕೊಳ್ಳುತ್ತಾನೆ. ' 'ಅಲ್ಲದೆ ಈ ಅರ್ಪಣೆಯ ಬೆಲೆಯ. ರೂಪದಲ್ಲಿ 
ಸ್ವರ್ಗದ. ಅನಂತ ಸಂಪತ್ತನ್ನು ಅವನಿಗೆ ದಯಪಾಲಿಸುತ್ತಾನೆ ಮತ್ತು' ಅವನ" ಬಗ್ಗೆ 
رھ‎ ತವಾಗಿ ಸಂತೃಪ್ತನಾಗಿರುತ್ತಾನೆ. ' 
" ಮೇಲೆ ಉದ್ಧರಿಸಲಾಗಿರುವ 'ಅಲ್‌ ಬಕ ಅಧ್ಯಾಯದ ಎರಡು' ವಾಕ್ಯಗಳ ಪೈಕಿ 
ಕೊನೆಯ ವಾಕ್ಕ೧0೫ವು -ಈ ಅಂಶವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತದೆ: ಇದರಲ್ಲಿ 
ತಳಿಸಲಾಗಿರುವಂತೆ, ಅಲ್ಲಾಹನ ಮೇಲೆ ವಿಶ್ವಾಸವಿಡುವುದು ಮತ್ತು ಅವನಿಗೆ ತಮ್ಮನ್ನು 
ಮಾರಿಕೊಳ್ಳುವುದೆಂದರೆ, ಸತ್ಯವಿಶ್ವಾಸಿಯು ಅವನ 'ಸಂಪೂರ್ಣ ಅನುಸರಣೆಗೆ ಬದ್ಧನಾಗು 
ವುದೆಂದರ್ಥ. ""ಅಲ್ಲಾಹನ ವಿಧೇಯತೆ "ಮತ್ತು ಶರಣಾಗತಿಯಲ್ಲಿ ಸಂಪೂರ್ಣ ಪ್ರವೇಶಿಸಿರಿ."” 
ಅಂದರೆ ಸತ್ಯವಿಶ್ವಾಸಿ ತನ್ನ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಹಂತಗಳಲ್ಲೂ 
ಅಲ್ಲಾಹನ ಮೆಚ್ಚುಗೆಯ, ಮಾರ್ಗದಲ್ಲೇ ನಡೆಯಬೇಕು. ಅವನ ಆದೇಶ-ಮಾರ್ಗದರ್ಶನ 
ಗಳನ್ನು ಪರಿಪೂರ್ಣವಾಗಿ ಪಾಲಿಸಬೇಕು. ಇದು ವೈಯಕ್ತಿಕವಾಗಿ - ಪ್ರತಿಯೊಬ್ಬ" ಸತ್ಯ 
ವಿಶ್ವಾಸಿಯ ಧೋರಣೆಯಾಗಿರಬೇಕು. ಸಾಮೂಹಿಕವಾಗಿಯೂ ಎಲ್ಲ ಸತ್ಯವಿಶ್ವಾಸಿಗಳೂ 
ಇದೇ ಧೋರಣೆಯನ್ನು ಅನುಸರಿಸಬೇಕು. ಒಟ್ಟು ಬದುಕಿನಲ್ಲಾಗಲೀ ಬದುಕಿನ ಯಾವುದಾದ 
ರೊಂದು ಕ್ಷೇತ್ರ ಅಥವಾ ಹಂತದಲ್ಲಾಗಲೀ ಅಲ್ಲಾಹನ ಆದೇಶಗಳನ್ನು ಉಲ್ಲಂಘಿಸುವುದು 
ಅಥವಾ ನಿರ್ಲಕ್ಷಿಸುವುದು ಸತ್ಯವಿಶ್ವಾಸಕ್ಕೆ ವಿರುದ್ಧವಾಗಿದ್ದು ಅದನ್ನು - ಅಲ್ಲಾಹನ 
ಅನುಸರಣೆಗೆ ವಿರುದ್ಧವಾಗಿ ಶೈತಾನನ ಅನುಸರಣೆ ಎಂದು ಪರಿಗಣಿಸಲಾಗುವುದು. ಶೈತಾನನ 
ಅನುಸರಣೆಯು ' ಇಹದಲ್ಲೂ' ಪರದಲ್ಲೂ ಮನುಷ್ಯನ ಪಾಲಿಗೆ "ವಿನಾಶಕಾರಿ. _ 

ಇದೇ ವಾಸ್ತವಿಕತೆಯನ್ನು "ಅಲ್‌ ಅನ್‌ಆಮ್‌' ಅಧ್ಯಾ ಯದಲ್ಲಿ ಅಲ್ಲಾ ಹನು "ಈ 
ರೀತಿ ಹೇಳಿರುವನು: 

- "ಹ್ನೇಳಿರಿ- ನನ್ನ ನಮಾರು್‌, ನನ್ನ ಸರ್ವ ಉಪಾಸನಾವಿಧಿಗಳು, ನನ್ನ 'ಜೀವನ ಮತ್ತು 
ನನ್ನ "ಮರಣ ಎಲ್ಲವೂ 'ಯಾವ ಸಹಭಾಗಿಯೂ ಇಲ್ಲದ 'ಸರ್ವಲೋಕಹಪಾಲಕನಿಗಾಗಿದೆ- 


26 : میس‎ ನಿಮ್ಮಿಂದ ಏನ್ನು ಬಯಸುತ್ತದೆ? 
ಜದ 


ಇದನ್ನೇ. ನನಗೆ. ಆದೇಶಿಸಲಾಗಿದೆ. ನಾನು ۔‎ ಣೆಯೊಂದಿಗೆ ಶಿರಭಾಗುವವರಲ್ಲಿ 
ಸರ್ವಪ್ರಥಮನಾಗಿರುತ್ತೇನಸ 6162163) 
ಅಂದರೆ 'ನಮಾರ್ಕು್‌ ۔‎ . ಬಲಿದಾನ "ಮುಂತಾದ, ಆರಾಧನಾ ಕರ್ಮಗಳನ್ನು, ಕೇವಲ 
ಅಲ್ಲಾಹನ . ಸಂಪ್ರೀತಿಗಾಗಿ .. ಅವನೊಬ್ಬನೇ , ಮೊಸಲಾಗಿಟ್ಟು 'ನಿರ್ವಹಿಸುವಂತೆಯೇ 
ಸಂಪೂರ್ಣ. ಜೀವನವನ್ನೂ ಅವ; ಎಮೊಸಲಿಟ್ಟು ಅವನ ಅಪೇಕ್ಷೆ ಗಳಿಗೆ. ಬಡ್ಡ: ವಾಗಿ 
ಜೀವಿಸಬೇಕು. -ಮನುಷ್ಯನು, ಜೀವಿಸುವುದು, ಸಾಯುವುದು" ಎಲ್ಲವೂ, ಅಲ್ಲಾ ಉಷೆನಗಾಗಿರಬೇಕು. 
ನಿಜವಾಗಿ ۰+ ಇಂತಹ ಪರಿಪೂರ್ಣ ದಾಸ್ಕ ಮತ್ತು ಅನುಸರಣೆಯೇ' ಇಸ್ಲಾಮ್‌ ಧರ್ಮದ 
ತಿರುಳಾಗಿದೆ. ಅಲ್ಲಾಹನು. ತನ್ನ ದಾಸರಿಂದ'. .ಇಂತಹೆ 'ಇಸ್ಲಾಮೆನ್ನೇ ಬಯಸುತ್ತಾನೆ. : 
..(ಯಂದೇಶವಾಹಕರೇ, ನನ್ನ. ಪರವಾಗು ಹೇಳಿರಿ; ತಮ್ಮ ಮೇಲೆಯೇ ಅತಿರೇಕವೆಸಗಿ 

' ಕೊಂದಿರುವ. ನನ್ನ ದಾಸರೇಳ ಅಲ್ಲಾಹನ ಕರುಣೆಯ ಬಗ್ಗೆ ಸಿರಾಶರಾಗಬೇದಿರಿ. ನಿಶ್ಚಯ. 
ವಾಗಿಯೂ ಅಲ್ಲಾ ಘನ ಸಕಲ ಪಾಪಗಳ ۲ ಕೃಮಿಸಿ.ಬಿಡುತ್ತಾನೆ. ಅವನಂತು. 9ُ ಮಾಶೀಲನೂ 
ಕರುಣಾನಿಧಿಯೂ, ಆಗಿರುತ್ತಾನೆ. ನಿಮ್ಮ 'ಪ್ರಭುವನಡೆಗೆ. ಮರಳಿ "ಬನ್ನಿರಿ ಮತ್ತು. ಅವನ 
ಶರಣಾಗತ ದಾಸರಾಗಿ ಬಿಡಿರಿ. ಮೇಲೆ ಯಾತನೆ ಎರಗಿ ಬಿಡುವ ಹಾಗೂ ಮತ್ತೆಲ್ಲಿಂದಲೂ 
ನಿಮಗೆ ಸೆಹಾಯ ಸಿಗಲಾರದ ۳ ಬರುವುದಕ್ಕೆ ಮುಂಚೆ. ಮತ್ತು ನಿಮ್ಮ ಕಡೆಗೆ ನಿಮ್ಮ 
ಪ್ರಭುವಿನ : “ಕಡೆಯಿಂದ ಕಳುಹಿಸಲಾಗಿರುವು. . ಗ್ರಂಥದ. ಅತ್ಯುತ್ತಮ دم( ا‎ 
- ಅನುಸರಿಸಿರಿ. ನಿಮಗೆ. ಅರಿವೇ ಇಲ್ಲ ದಂತೆ. ನಿಮ್ಮ ವೆ ಮೇಲೆ. ಹಶಾತ್ರ ನೆ. 'ಯಾತನೆಯು ಬಂಜೆರಗು 
ವುದಕ್ಕೆ ಮುಂಚ"! |... ಪವಿತ್ರ. ಕುರ್‌ಆನ್‌, 39:53:55) 
ಸ ಇಲ್ಲಿ ಅಲ್ಲಾಹನು ತನ್ನ. 'ಅನಿಧೇಯ, ಬಹುದೇವಾರಾಧಕ : ಮತ್ತು ಸತ್ಯಧಿಕ್ಕಾರಿ 
ದಾಸರನ್ನು “ಕೊಡಾ ಕರೆದು, . ಅವರಿಗೆ; ಬುದ್ಧಿ. ಹೇಳಿರುವ, ಶೈಲಿ. ಎಷ್ಟೊಂದು ವಾತ್ಸಲ್ಕ 
.ಭರಿತವಾಗಿದೆ!. ದಾಸರೇ! ನೀವು ಮಾಡಿರುವ 'ಅನ್ಯಾಯ ಮತ್ತು, ಪಾಪಗಳು ನಿಜವಾಗಿಯೂ 
ಬಹಳ. ಗಂಭೀರ, ' ಸ್ಪರೂಪದವುಗಳು.. ಈ ಮೂಲಕ್ಷ -ನೀವು, ನಿಜಕ್ಕೂ ಇಹ. ಪರಗಳ 
ಘೋರ: ಶಿಕ್ಷೆಗೆ ಅರ್ಹರಾಗಿ ಬಿಟ್ಟಿರುವರಿ...ಆದ್ದರೆ' ಈಗಲೂ ನಿಮಗೆ ,ಅವಕಾಶವಿದೆ. ಆ 
ಘೋರ ಶಿಕ್ಷೆಯಿಂದ ನೀವು. ಪಾರಾಗಬಹುದು. ನಿಮ್ಮ: ಒಡೆಯನು" ಅತಂತ ಕ್ಷಮಾಶೀಲ 
ಹಾಗೂ ಸರುಣ್ಲಾಮಯಿಯಾಗಿದ್ದಾನೆ. -ಅವನು, ನಿಮ್ಮೆಲ್ವ. ಪಾಪಗಳನ್ನು تا‎ 
ನೀವು ಅವನಿಗೆ. ಶರಣಾಗತರಾಗಿರಿ. ಅವನೆದುರು . ವಿಧೇಯವಾಗಿ. .ಬಾಗ್ದಿರಿ. .ನಿಮ್ಮ 
ಬಹುದೇವಾರಾಧನೆ,. - ದೇವಧಿಕ್ಕಾರ- ಮತ್ತಿತರ ದುಷ್ಪತೆಗಳನ್ನು ತೊರೆದು. ಪಶ್ಚಾತ್ತಾಪ 
ಪಡಿರಿ. ಅವನು ನಿಮಗಾಗಿಯೇ ಕಳುಹಿಸಿರುವ- ಅತ್ಯುತ್ತಮ ಧರ್ಮವನ್ನು: ಅನುಸರಿಸಿ 
ನೀವು ನಿಮ್ಮ ಒಡೆಯನನ್ನು ಗುರುತಿಸಿ, ಆ ಕರುಣಾಸಾಗರನು ನಿಮ್ಮ. ಸರ್ವತೋಮುಖ 
ಅಭ್ಯುದಯಕ್ಕಾಗಿ . ಕಳುಹಿಸಿರುವ ಜೀವನ - ಕ್ರಮವನ್ನು 'ಅಂಗೀಕರಿಸಿಕೊಂಡರೆ. ಅವನು 
ನಿಮ್ಮೆಲ್ಲ ಗತ ಪಾಪಗಳನ್ನು ಕ್ಷಮಸುವನು. ನಿಮ್ಮನ್ನು ಅಪಾರ ಅನುಸ್ರಹಿಗ್ಗಿಗೆ:ಮತ್ತು. 
ಅನಂತ ಸ್ಪರ್ಗಕ್ಕೆ -ಪಾತ್ರಗೊಳಿಸುವನು., ಇನ್ನು -ನೀವು' ನಿಮ್ಮ ಇಂದಿನ, ವಿದ್ರೋಹದಲ್ಲೇ 
ಮುಂದುವರಿಯುವ "ಹಠಮಾರಿತನ - ತೋರಿದರೆ :ಇಹ- ಪರಗಳಲ್ಲಿ ಅವನ್ನ, ಶಾಪಕ್ಕೆ 


وو پر بر رک ہے[ ಹದ: ಮಾನವೆಸಂಬಂಧ ೦‏ 


ರಿತ್ರಾಗುವಿರಿ.` ಅವನ ಶಾಪದಿಂದ ಮತ್ತು ಅವನು ಎರಗಗಿಸುವ ಯಾತನೆಯಿಂದ ನಿಮ್ಮ ನ್ನು 
್ಲಿಸಿಕೊಳ್ಳೆಲು ನಿಮ್ಮ ಬಳಿ ಯಾವ ಮಾರ್ಗವೂ ಉಳಿಯಲಾರದು. ۵ 
ಜನರು ಆಲ್ಲಾ ಹನ" 'ದಾಸ್ಕ ಮತ್ತು ಅನುಸರಣೆ ಸ್ಟೀಕರಿಸ ಚೇಕೆಂಟುದು ಅಲ್ಲಾಹನ 
×3: ವಲ್ಲ. ಅದು ಮನುಷ್ಯನ ಅಗತ್ಯ. "ಮನುಷ್ಯನ ವಿಜಯವು ಅವನು , ಅಲ್ಲಾಹನ 
ಸ್ಥ ಸ್ವೀಕರಿಸಿ ಅವನಿಗೆ ಶರಣಾಗಿ ಬದುಕುಪ್ರಿದನ್ನು ಅವಲಂಬಿಸಿಕೊಂಡಿದೆ. ಇದೇ" ರೇತಿ 
مہوت‎ ಅಲ್ಲಾಹನ ಆಜ್ಞೆಗಳನ್ನು ಉಲ್ಲಂಘಸಿದರೆ ಅದರಿಂದ. ಅಲ್ಲಾಹನಿಗೇನೂ 
ಹ್ಟವಿಲ್ಲ; ಮನುಷ್ಠನೇ ಈ ವದ್ರೋಹನ' ಮೂಲಕ ತನ್ನ ಇಹ ಪರಗಳನ್ನು ಹಾಳು 
!ಡವಿಕೊಂಡಂತಾಗುತ್ತದೆ. \ 
' ಅಲ್ಲಾಹನ ಆರಾಧನೆ, ಉಪಾಸನೆ ಮಾಡುವಂತೆಯೇ عو‎ ಬದುಕಿನಲ್ಲಿ. 
ವನ ಆಜ್ಞಾಪಾಲನೆ ಮತ್ತು ಅವನ ಕಾನೂನಿನ ಅನುಸರಣೆ ಮಾಡಬೇಕಾದುದು' ಕೂಡಾ 
೨ವಶ್ಯಕ, ಇದು ನಮ್ಮ ಈಮಾನ್‌ ಮತ್ತು ಏಕದೇವ ವಿಶ್ವಾಸದ ಬೇಡಿಕೆಯೂ 
وج‎ ನಾವು ಅಲ್ಲಾಹನ ಆಜ್ಞಾನುಸರಣೆಯಿಂದ. ವಿಮುಖರಾಗಿ ಬಿಟ್ಟರೆ ಮತ್ತೆ ನಾವು 
ಮ್ಮ: ನ್ನು ಸತ್ಯವಿಶ್ವಾಸಿಗಳೆಂದೂ ಏಕದೇವ, , ವಿಶ್ವಾಸಿಗಳೆಂದೂ ಹೇಳಿಕೊಳ್ಳುವ ಹಾಗಿಲ್ಲ. 
تار‎ ಅಲ್ಲಾಹ್‌, ವಿಶ್ವದ ಸೃಷ್ಟಿಕರ್ತ, ಮಾಲಕ ಮತ್ತು. ಪಾಲಕ. ಮಾತ್ರವಲ್ಲ 
ವನು ಲೋಕದ' ಆಡಳಿತಗಾರ, ಹಾಗೂ ಪರಮಾಧಿಕಾರಿಯೂ ಆಗಿರುವನು. | 
"ಅವನದೇ ಸೃಷ್ಟಿ. ಅವನದೇ ಅಪ್ಪಣೆ. ಸರ್ವಲೋಕಗಳ ಒಡೆಯನೂ ಪ್ರಭುವೂ 
1ಗಿರುವ ಅಲ್ಲಾಹನು. ಮಹಾ ಸಮೃದ್ಧನು.'" ۱ :(ಹವಿತ್ರ. ಕುರ್‌ಆನ್‌, 7:54) 
' ವಿಶ್ವದ ಏಕಮೇವಾದ್ವಿತೀಯ ಆಡಳಿತಗಾರನಾಗಿರುವ ಆ ಅಲ್ಲಾಫನೇ ಮನುಷ್ಯನ 
3ಡಳಿತಗಾರನೂ: ಆಗಿರುವನು. - 
< "ಹ್ಟೇಳಿರಿ- ನಾನು ಅಭಯ 'ಯಾಚಿಸುತ್ತೀನೆ- ಮನನವರ ಪ್ರಭುವಿನ, ಮಾನವರ 
ಇವ್ರ ಟನ, ಮಾನವರ ನೈಜ "ಆರಾಧ್ಯನ.'' " (ಪವಿತ್ರ ಕುರ್‌ಆನ್‌, 114:1-3) 
ಮನುಷ್ಯರ ಸಾರ್ವಭೌಮ ಆಡಳಿತಗಾರನಾಗಿರುವ ಆ ಪ್ರಭು ಮಾತ್ರ ಮನುಷ್ಯನಿಗೆ 
ದೇಶಗಳನ್ನೂ ಕಾನೂನುಗಳನ್ನೂ "ಕೊಡುವ ಅಧಿಕಾರ. ಹೊಂದಿರುತ್ತಾನೆ. " 
Bike ಅವನ ಹರಕು ಇನ್ನಾರಿಗೂ ಇಲ್ಲ." 
(ಪವಿತ್ರ ಕುರ್‌ಆನ್‌, 12: 6m 
ಅಲ್ಲಾಹನ ಹೊರತು ಬೇರೆ: ಯಾರನ್ನೇ ಆಗಲಿ ಪ್ರಶ್ನಾತೀತವಾಗಿ ಕಾನೂನು ನಿರ್ಮಾಪಕ 
ಸಂದು ಅಂಗೀಕರಿಸಿದರೆ ಅದನ್ನು.'ಶಿರ್ಕ್‌'(ದೇವಸಹಭಾಗಿತ್ವ)ಎಂದು ಪರಿಗಣಿಸಲಾಗುತ್ತದೆ: 
“ಣ್ಲವರ 'ಬಳ್ಳಿ- ಇವರಿಗಾಗಿ ಧರ್ಮದ ' ಸ್ವರೂಪದಲ್ಲಿರುವ: 'ಮತ್ತು : `ಅಲ್ಲಾಹನು 
ನುಮತಿಸಿಲ್ಲದ ಜೀವನ مر‎ ನಿಶ್ವಯಿಸಿಕೊಟ್ಟಂತಹ- ದೇವಸಹಭಾಗಿಗಳು 
ಇದ್ದಾರೆಯೇ?" کن‎ : °° ~(ಹವಿತ್ರ ಕುರ್‌ಆನ್‌, :42:21) 
, ಮನುಷ್ಯನ ಪಾಲಿಗೆ ಅಲ್ಲಾಹನ ಕಾನೂನು ಮಾತ್ರವೇ ಸಮರ್ಪಕ, ಧರ್ಮಸಮ್ಮತ " 
ಸುತ್ತು ಕಡ್ಡಾಯವಾಗಿ -ಅನುಸರಣಾರ್ಹವಾಗಿದೆ. ಅದರ ಹೊರತು ಬೇರಾವುದೇ ಕಾನೂನನ್ನು ' 


28. | ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತ 


ಧರ್ಮಸಮ್ಮತ ಮತ್ತು. ಸಮರ್ಪಕವೆಂದು ಭಾವಿಸಿ ಅನುಸರಿಸುವುದು ಬಹುದೇವಾರಾ 
ಎಂದು ಪರಿಗಣಿಸಲ್ಪಡುತ್ತದೆ. : 

” "ಹೇ ಜನರೇ, ನಿಮ್ಮ ಪ್ರಭುವಿನ ಕಡೆಯಿಂದ ಅವತೀರ್ಣ ಗೊಳಿಸಲ್ಪಟ್ಟಿರುವುದನ್ನೆ 
ಅನುಸರಿಸಿರಿ ಮತ್ತು ನಿಮ್ಮ ಪಾಲಕ ಪ್ರಭುವನ್ನು ಬಿಟ್ಟು ಇತರ ಸಂರಕ್ಸಕರಃ 
ಅನುಸರಿಸಬೇಡಿರಿ. ಆದರೆ ನೀವು: ಉಪಃ ಉಚದೇಶವೆನ್ನು ಅಲ್ಪವೇ ಸ್ವೀಕರಿಸುತ್ತೀರಿ.” ” 

(ಪವತ್ರ ಕುರ್‌ಆನ್‌, 7: 
ಅಂದರೆ ಅಲ್ಲಾಹನ ಕಾನೂನನ್ನು 'ಸಮರ್ಫೆಕವೆಂದೂ ಕಡ್ಡಾಯವಾಗಿ ಅನುಸರಣಾಯ 
ವೆಂದೂ ಅರಿಗೇಕರಿಸಿ ಪ್ರಾಯೋಗಿಕವಾಗಿ ಅದನ್ನು ಅನುಸರಿಸಬೇಕಾದುದು ಅಲ್ಲಾಹನ; 
ರಬ್ಬ್‌(ಪ್ರಭು, ಪಾಲಕ, ಅಧಿಕಾರಿ) ಎಂದು ವಿಶ್ವಾಸವಿಡುವುದರ ಸ್ವಾಭಾವಿಕ ಬೇ 
ಯಾಗಿದೆ: ಇದೇ ಸ್ಥಾನವನ್ನು ಇತರರಿಗೆ ಕೊಟ್ಟುಬಿಟ್ಟರೆ, ಅವರನ್ನು ರಬ್ಸ್‌ನ ಅಥಃ 
ಪ್ರಭುತ್ವದ ಸ್ಥಾನದಲ್ಲಿ ಕುಳ್ಳಿರಿಸಿದಂತಾಗುವುದು. 
ಅಲ್ಲಾಹನ ಕಾನೂನಿನ ಅನುಸರಣೆ ಕಡ್ಡಾಯವಾಗಿಕೆವುದು, ಅದು ವಿಶ್ವದ ಮ: 
ಮನುಷ್ಕರ ನೈಜ ಹಾಗೂ ಕಾನೂನುಬದ್ಧ: ಪಾಲಕ ಪ್ರಭುವಿನ 'ಕಾನೂನು ಎಂಬ ಕಾ 
ದಿಂದ ಮಾತ್ರ ಅಲ್ಲ: ಅದು ನ್ಯಾಯಬದ್ಧ ಕಾನೂನು' ಮತ್ತು ಅನ್ಯಾಯದ ಲವಲೇಶವನ 
ಒಳೆಗೊಂಡಿಲ್ಲದ: ಹಾಗೂ 'ತನ್ನ ದಾಸರ ಮೇಲೆ ಕಿಂಚಿತ್ತೂ ಅನ್ಯಾಯ ಮಾಡಬಯಸ 
ದೇವನಿಂದ ನಿರ್ಮಿತವಾದ ಕಾನೂನು" ವೆಂಬ ہہ‎ ಆ ಕಾನೂನಿನ ಅನುಸರ 
ಅತ್ಯವಶ್ಯಕವಾಗಿದೆ: 
"ನಾವು' ನಿಮಗೆ "ನಿಖರವಾಗಿ 3೮ಸಿ ರುವ" ಅಲ್ಲಾಹನ روج‎ ಆದೇಶಗಳಿಃ 
, ಏಿಕೆಂದರೆ ಅಲ್ಲಾಹನು. "ಲೋಕವಾಸಿಗಳೆ ಮೇಲೆ ಅಕ್ರಮವೆಸಗುವ ಇರಾದೆಯನ್ನೇನ 
ಇಟ್ಟಿರುವುದಿಲ್ಲ."' (ಪವಿತ್ರ ಕುರ್‌ಆನ್‌, -3:10 
ಅಲ್ಲಾಹನೇ: ಎಲ್ಲ' ಮನುಷ್ಕರ ಸೃಷ್ಟಿಕರ್ತ. ಅವನು : ಎಲ್ಲರನ್ನೂ ಪೋಷಿಸುತ್ತಿ 
ವವನು, ಅವನ ಅನುಗ್ರಹ ಎಲ್ಲರಿಗೂ ಅನ್ವಯಿಸುತ್ತದೆ. ಅವನ ದೃಷ್ಟಿಯಲ್ಲಿ ಎಲ್ಲ 
ಸರಿಸಮಾನರ್ದು ಎಲ್ಲರಿಗೂ ನ್ಯಾಯವನ್ನೇ ಮಾಡುವವನು ಮತ್ತು ಯಾರ ಮೇ 
ಅನ್ಯಾಯ ಮಾಡದವನು ಎಂಬುದನ್ನು ಅವನ ಬಗ್ಗೆ ಮಾತ್ರ ನಂಬಲು ಸಾಧ್ಯ. ಇದಃ 
ಅವನಿಂದ ಮಾತ್ರ ನಿರೀಕ್ಷಿಸಲು . ಸಾಧ್ಯ. ಅವನು" ತನ್ನ ಧರ್ಮವನ್ನು: ಈ- ಭೂವಿ 
, ಕಳುಹಿಸಿರುವುದೇ ಮನುಷ್ಯನನ್ನು ಮಾನವ ನಿರ್ಮಿತ, ಅಜ್ಞಾನಜನ್ಯ,, اھ یدب‎ 
,ಮತ್ತು ಅಸಂತುಲಿತ ಕಾನೂನುಗಳಿಂದ ರಕ್ಷಿಸಲಿಕ್ಕಾಗಿ ಮತ್ತು: ದಿವ್ಯ ಯುಕ್ತಿಯಿ 
ಕೂಡಿದ, . ಸಂತುಲಿತ ಮತ್ತು ನ್ಯಾಯ ಪೂರ್ಣ ಕಾನೂನಿನ ಮೂಲಕ ಮಾನವಕುೇ 
. ಎಲ್ಲು ವರ್ಗ, ಸಮೂಹ, ಜನಾಂಗ ಮತ್ತು ರಾಷ್ಟ್ರಗಳಿಗೆ ನ್ಯಾಯ ಸಿಗುವಂತಾಗಲಿಕ್ಕಾ 
"ನಾವು ನಮ್ಮ ಸಂದೇಶವಾಹಕರನ್ನು ಸುವ್ಯಕ್ತ ನಿದರ್ಶನಗಳು ಮತ್ತು ಸನ್ಮಾ! 
ದರ್ಶನದೊಂದಿಗೆ ಕಳುಹಿಸಿಬೆವು. ಜನರು ನ್ಯಾಯದಲ್ಲಿ ಸ್ತಿರವಾಗಿ ನಿಲ್ಲಲೆಂದು ಅಃ 
ಜೊತೆ. ಗ್ರಂಥ ಮತ್ತು ತಕ್ಕಡಿಯನ್ನು ಅವತೀರ್ಣಗೊಳಿಸಿದೆವು. ۰ 
(ಪವಿತ್ರ ಕುರ್‌ಆನ್‌, 2 


ದೇವ - ಮಾನವ ಸಂಬಂಧ 290 


ಅಲ್ಲಾಹನ ಕಾನೂನು ಮತ್ತು ಅವನು ಕೊಟ್ಟಿರುವ ಜೀವನ ಸಂಹಿತೆ ಮಾತ್ರ 
ನ್ಯಾಯಪೂರ್ಣ ಮತ್ತು ಸೆಂತುಲಿತವಾಗಿರುವುದು ಮಾತ್ರವಲ್ಲ ಅದುವೇ ಇಹ-ಪರಗಳಲ್ಲಿ 
ಮನುಷ್ಯನಿಗೆ ಸಾರ್ಥಕತೆ ಮತ್ತು ಸಾಫಲ್ಕ ಗಳಿಸಿಕೊಡುವ ಸಾಧನವಾಗಿದೆ. ಇಂತಹ 
ಜೀವನ ಸಂಹಿತೆಯೊಂದನ್ನು ಕೊಡಲು ದೇವನಿಗೆ ಮಾತ್ರ ಸಾಧ್ಯ ಮತ್ತು ನಿಜಕ್ಕೂ 
ಅವನು ನಿಮಗೆ ಅಂತಹುದೇ ಧರ್ಮವನ್ನು. ಕೊಟ್ಟಿರುವನು. 

, "ಅಂತಹವರು 'ತಮ್ಮ ಪ್ರಭುವಿನ ಸನ್ಮಾರ್ಗದಲ್ಲಿದ್ದಾರೆ ಮತ್ತು ಅವರೇ 
ಯಶಸ್ವಿಯಾಗುವವರು.*” (ಪವಿತ್ರ ಕುರ್‌ಆನ್‌, 2:5) 
| ಅಲ್ಲಾಹನು ಮನುಷ್ಮರನ್ನು ಭೂಮಿಯಲ್ಲಿ ನೆಲೆಗೊಳಿಸುವಾಗಲೇ ಅವರಿಗೆ ಅವರ 
ಇಹ-ಪರ ವಿಮೋಚೆನೆಯು ಅಲ್ಲಾಹನ ಆಜ್ಞಾಪಾಲನೆ ಮತ್ತು ಅವನ ಪ್ರವಾದಿಗಳ ಮೂಲಕ 
ಸಿಗುವ ಅವನ ಧರ್ಮದ ಅನುಸರಣೆಯನ್ನೇ ಅವಲಂಬಿಸಿದೆಯೆಂಬುದನ್ನು ಮತ್ತು ಅದಕ್ಕೆ 
ತಪ್ಪ ನಡೆದರೆ ದೇವನ ಶಾಶ್ವತ ಶಿಕ್ಷೆ ಗೆ ಗುರಿಯಾಗಬೇಕಾದೀತೆಂಬುದನ್ನು ತಿಳಿಸಲಾಗಿತ್ತು. 

"ಅವನು ತನ್ನ ಅನುಗ್ರ ಹದಿಂದ ನಮ್ಮನ್ನು ಶಾಶ್ವತ ನಿವಾಸದಲ್ಲಿ ತಂದಿರಿಸಿದನು. 
ಇನ್ನು ಇಲ್ಲಿ ನಮಗೆ .ಯಾವುದೇ ಸಂಕಪ್ಪವೂ ಇಲ್ಲ, ಆಯಾಸವೂ ಉಂಟಾಗುವುದಿಲ್ಲ 
ಎನ್ನುವರು. ಸತ್ಯ ನಿಷೇಧಿಗಳಿಗಾಗಿ ನರಕಾಗ್ನಿ ಇದೆ. ಅವರಿಗೆ ಮರಣ ಕೊಟ್ಟು ಅವರನ್ನು 
ಮುಗಿಸಿ ಸಡಟಾಕುವಮೂ ಇಲ್ಲ ಮತ್ತು ಅವರ ನರಕ: ಯಾತನೆಯಲ್ಲಿ ಕಡಿತ 
ಮಾಡಲಾಗುವುದೂ ಇಲ್ಲ. 'ನಾವು ಪ್ರತಿಯೊಬ್ಬ ಸತ್ಯ ನಿಷೇಧಿಗೂ ಇದೇ ರೀತಿ ಪ್ರತಿಫಲ 
ಕೊಡುತ್ತೇವೆ." - (ಪವಿತ್ರ ಕುರ್‌ಆನ್‌, 35:35-36) 

ವಿವಿಧ : ಕಾಲ ಮತ್ತು ಪ್ರದೇಶಗಳಲ್ಲಿ ಅಲ್ಲಾಹನ ಸಂದೇಶವಾಹಕರು ಜನರಿಗೆ. 
- ಅಲ್ಲಾಹನ ಧರ್ಮ ಮತ್ತು ಅದರ ಕಾನೂನನ್ನು ಪರಿಚಯಿಸಿರುವರು: 

"ನಾವು. ನಿಮ್ಮನ್ನು ಸುವಾರ್ತೆ ಮತ್ತು ಎಚ್ಚರಿಕೆ ನೀಡುವವರಾಗಿ ಸತ್ಯಸಹಿಶ 
ಕಳುಹಿಸಿ ರುತ್ತೇವೆ." ಎಚ್ಚರಿಕೆ ಕೊಡುವವರಾರೂ ಬಂದಿರದಂತಹ ಸಮುದಾಯವಮೊಂದೂ 
ಗಶಿಸಿಲ್ಲ."" 5: (ಪವಿತ್ರ ಕುರ್‌ಆನ್‌, 35: 24) 

ಕೊನೆಯದಾಗಿ ಪ್ರವಾದಿ ಮಚ ان پا‎ ಸಕಲ ಮಾನವಕುಲಕ್ಕೆ ನಾಯಕ 
ಮತ್ತು ಮಾರ್ಗದರ್ಶಕರಾಗಿ ಆಗಮಿಸಿದರು: £ 

"(ಹೈಗ೦ಬರರೇ,) ನಾವು ನಿಮ್ಮನ್ನು ಸಕಲ ಮಾನವರಿಗೆ ಸುವಾರ್ತೆ ಕೊಡುವವ 
ರಾಗಿಯೂ ಎಚ್ಚರಿಕೆ ನೀಡುವವರಾಗಿಯೂ ಮಾಡಿ ಕಳುಹಿಸಿರುತ್ತೇವೆ. ಆದರೆ ಹೆಚ್ಚಿನವರು 
 ಅರಿಯುವುದಿಲ್ಲ. ಸನ . (ಪವಿತ್ರ ಕುರ್‌ಆನ್‌, 34: :28( 

ಪ್ರವಾದಿ ಮುಹಮ್ಮ ಿದ್‌(ಸ) ಅಲ್ಲಾಹನ ಅಂತಿಮ ಸಂದೇಶವಾಹಕರೂ ಆಂತ್ಮ 
ಪ್ರವಾದಿಯೂ ಆಗಿರುವರು. ಅವರ, ಬಳಿಕ ಪ್ರವಾದಿಗಳು" ಬರಲಿಕ್ಕಿಲ್ಲ. ' 

(ಜನರೇ) ಮುಹಮ್ಮದ್‌ರು ನಿಮ್ಮ ಪುರುಷರ ಪೈಕಿ ಯಾರದೇ ತಂದೆಯಲ್ಲ. 
ವಾಸ್ತವದಲ್ಲಿ ಅವರು ಅಲ್ಲಾ; ಹನ ಸಂದೇಶವಾಹಕರು ಮತ್ತು ಪ್ರವಾದಿಗಳಲ್ಲಿ ಕೊನೆಯವ 
ರಾಗಿರುತ್ತಾರೆ. ಅಲ್ಲಾಹನು ಸಕಲ ವಸ್ತುಗಳ ಪರಿಜ್ಞಾನವುಳ್ಳಿವನು."' " 

(ಪವಿತ್ರ ಕುರ್‌ಆನ್‌, 33: 40) 


ಇಸ್ಲಾಮ್‌ ನಿಮ್ಮಿ: "ಅಡ ನನು ಬಯಸುತ್ತ: ದೆ: 


ನಲ್ಲಿ‏ ںی یں ہیں 


×۰ ಪ್ರವದಿ' ಮುಹಮ್ಮದ್‌ರಯ್ಯ)' ಆಗಮನುನಂತರ ಅಲ್ಲಾಹನ 'ಅನುಸರಣೆ ಮತ್ತು 
تی‎ ಮೆಚ್ಚುಗೆ” ಸಂಪಾದೆಸಲು" ಬಂದು ಮಾರ್ಗ: "ಮಾತ್ರ" 'ಉಳಿಯುತ್ತೆದೆ. “ಜೀವನಂ 
0 ಕ್ಷೇತ್ರಗಳಲ್ಲಿ, ಎಲ್ಲ: ವಿಷಯಗಳಲ್ಲಿ ಅಂತಹ ಪ್ರವದಿಯನ್ನುಣ್ಸ ಪರಿಪೂರ್ಣವಾ] 
“ ಅನುನಿರಿಸುವೆದೇ ಆ ಮಾರ್ಗ: : 

ನೇ "ಜನರೊಡನೆ "00 ನೀವು ನಿಜವಾಗಿಯೂ‏ 100006 لب 


“ಮತ್ತಿ” pg 'ಪನಾಂಹು M.S ಮತ್ತು” ಪಹಿಸಣ‏ یو 
"ಮಾಡಲು, ತಯಾರಿಲ್ಲದ. '.ಜನರನ್ನು ಪವತ್ರ' ಕುರ್‌ಆನ್‌. ಸತೆ ಓವಿಶ್ವಾಸಿಯೆಂದ:‏ 


ನ ا‎ 


೨ ಸಂದೇಶವಾಪ ರ್ಯ ಮೇ ) ವಿಶ್ಚಾಸವರಸಿದೆವೆಂದೂ 
'ನಾವು ಅನುಸರಣೆಯನ್ನು. نہ اس‎ 'ಅವರು ಹೇಳುತ್ತಾ ರೆ. .ಆದರೆ. ಅನಂತರ 
-ಅವರಲ್ಲೊ ದು ವಿಭಾಗವು 'ಅನುಸರಣೆಯ್ದಂದು ವಿಮುಖವಾಗಿ ಬಿಡುತ್ತೆ ದೆ. .ಇಂತಹವರು 
ಖಂಡಿತ ಸತ್ಯವಿಶ್ವಾಸಿಗಳಲ್ಲೂಳ.- ہے‎ ۱ -;(ಪೆವಿತ್ರ ಕುರ್‌ಆನ್‌, ۰24:47 
ನ ೩. "ಲಾ ಇಲಾಹ. ಇಲ್ಲಲ್ಲಾಹ್‌ بات‎ ಜ್ರ ಟ್‌ (ಅಲ್ಲಾಹನ, ಹೊರತು 
,“ಬೇರೆ ಆರಾಧ್ಯರಿಲ್ಲ:; اھ‎ ದ್‌(ಸು.- ಅಲ್ಲಾಹನ ಸಂದೇಶವಾಹಕರು) ಎಂಬುದು 
ಇಸ್ಲಾಮಿನ ಮೂಲಭೂತ. ತೆತ್ವ.- ಅದರ "ಮೊದಲ, ಭಾಗವು ಅಲ್ಲಾಹನ ಹೊರತು 

"ಬೇರಾವ ಆರಾಧ್ಯರಿಲ್ಲ. 'ಎಂಬುದನ್ನು _ “ಮಾತ್ರವಲ್ಲದೆ;: ಮಾನವನು." ಕೇವಲ. ಅಲ್ಲಾಹ 

- ಇನೊಬ್ಬನ: 'ದಾಸನಾಗಿದ್ದು . ಅವನು: ಜೀವನದಾದ್ಯಂತ. ಅಲ್ಲಾಹನ . ಮಾತ್ರ: ದಾಸ್ಕ.'ಮತ್ತು 
'ಆರಾಧನೆಯನ್ನು.:" ಮಾಜಬೇಕೆಂಬುದನ್ನೂ ತಿಳಿಸುತ್ತದೆ. ۔‎ ಎರಡನೆಯ ಭಾಗವು, 

ಮುಹಮ್ಮದ್‌(ಸ) "ಅಲ್ಲಾಹನ ಸಂದೇಶವಾಹಕರು ಎಂಬುದನ್ನು ಮಾತ್ರವಲ್ಲದೆ.-ಜೀವನದ 
: ಎಲ್ಲ ವ್ಯವಹಾರ . ಗಳನ್ನು ಅವರು ತಂದು جم‎ ಧರ್ಮಕ್ಕೆ "ಬದ್ದವಾಗಿ: "ಅವರ 
- ಮಾರ್ಗದರ್ಶನನೆನ್ನು " ' ಅನುಸರಿಸುತ್ತ ಮಾಡುವುದೊಂದೇ" رع تی‎ "ಮೆಚ್ಚಿಸುವ 
' ಮಾರ್ಗವಾಗಿದೆ 'ಎಂಟುದನ್ನು “ಅದು `ಸೃಷ್ಟಪಡಿಸುತ್ತದಿ ನ: ن ئا ان‎ 
'- -ಇದುವೇ?'ಇಹಪರಗಳಲ್ಲಿ ವಿಜಯ ಮತ್ತು ಮೋಕ್ಸ ಗಳಿಸುವ: ಮಾರ್ಗ. “ಈ 
'ಮಾರ್ಗವನ್ನು: "ಅನುಸರಿಸುವ" "ಮೂಲಕ" "ಮಾತ್ರ; ನಾವು” "ಅಲ್ಲಾಹನ ಮೆಚ್ಚುಗೆ, ಅವನ 
کلت‎ ಸಹಾಯ 'ಮತ್ತು ಸಾಮೂಪ್ಯ ನದು. - 


2 ಇತರೆ. رسس‎ ಮಟ್ಟಗೆ 'ಸಂಯಾಗಿದ್ದೆರೆದ ಇಸ್ಲಾಮಿನ ಮಟ್ಟಿಗೆ. 
ಜ್ಞಾಮ್ಸ್‌. ದಮಃ 1 'ಮನುಷ್ಯನ್ಮ 'ಖಾಸಗಿ' "ಮತ್ತು ಸಾರ್ವಜನಿ ಪೈಯಕಕ. ಮತ್ತು 
ಸಮಾಜಿಕ ಹೀಗೆ ಎರಡೂ 'ಸ್ನತ್ರಗಳೊಂದಿಗ نج‎ 'ರೀತಿಯು ಸಂಬಂಧೆ ಹೊಂದಿದೆ. 


TL 


ನವರ. ات‎ ಸರಿಯಾದ" 


ನಥ. "ಸರಯಾದ, ಸಂಬಂಧ "ಚೆಳಿಸುವುದರ. ಹೆಸರೂ ಹೌದು. ಇಸ್ಲಾಮಿನ 
ಳನ್ನು ' ಬಹಳೆ ಸರಳವಾಗಿ' ಎರಡು 'ಭಾಗಗಳಲ್ಲಿ. ವಿಂಗಡಿಸಬಹುದು. 1. ಇಸ್ಲಾಮಿನ್ನ 
ಕಕ್ಸುಗಳು 2. ಅಲ್ಲಾಹನ ದಾಸರ, ಹಕ್ಕುಗಳು. ಇಸ್ಲಾಮಿನ ದೃಷ್ಟಿಯಲ್ಲಿ ಈ, ಎರಡೂ 
ನಾಗಗಳಿಗೆ ہج‎ ಮಹತ್ವವಿದೆ. ಪವಿತ್ರ ಕುರ್‌ಆನಿನಲ್ಲಿ ಇಸ್ಲಾಮಿನ ಮೂಲಭೂತ 


ಕ್ಷೆ نا‎ - ಮುಂದಿಟ್ಟಿರುವ ಕಡೆಗಳಲ್ಲಿಲ್ಲಾ ಅಲ್ಲಾಹನ ಹಕ್ಕುಗಳನ್ನು وسو‎ ۱ 


ತನ್ನಿಗೇ ಅವನ. ದಾಸರ ಹಕ್ಕುಗಳನ್ನು ಪ್ರಸ್ತಾಪಿಸಲಾಗಿದೆ. | ) 
"ನೀವೆಲ್ಲರೂ. ಅಲ್ಲಾಹನ. ದಾಸ್ಯ -ಆರಾಧನೆ ಮಾಡಿರಿ. "ಅವನೊಂದಿಗೆ ಯಾರನ್ನೂ. 
ಹಭಾಗಿಯನ್ನಾ ۸ ಮಾಡಬೇಡಿರಿ. ಮಾತಾಷಿತರೊಂಧಿಗೆ ಸೌಜನ್ಯ ದಿಂದ `ವರ್ತಿಸಿರಿ. 
ಕಂಬಂಧಿಕರೊಂದಿಗ್ಗೂ ಅನಾಥರೊಂದಿಗೂ, ನಿರ್ಗತಿಕರೊಂದಿಗೂ ಆಪ್ತರಾದ. ನೆರೆ 
ಕೊರೆಯವರೊಂದಿಗೂ, ಅಪರಿಚಿತ ನೆರೆಹೊರೆಯವರೊಂದಿಗೂ. .ಅನುಚರರೊಂದಿಗೂ 
ಕ್ರಯ್ಲಾಣಿಕರೊಂದಿಗೂ. ನಿಮ್ಮ:;ಅಧೀನದಲ್ಲಿರುವ' ದಾಸ. ದಾಸಿಯರೊಂದಿಗ್ಯೂ ಉತ್ತ ಮ 
ೀತಿಯಿಂದ 'ವರ್ತಿಸಿರಿ. ದುರಹಂಕಾರ 'ಹೊಂದಿರುವ ಗರ್ವಿಷ್ಮನನ್ನೂ: ಆತ್ಮ: ಸ್ತು ಿತಿಗೈಯು 
ನವನನ್ನೂ ಅಲ್ಲಾಹನ್ನು ಮೆಚ್ಚುವುದಿಲ್ಲ. ದ, '4:36) 
: ನೋಡಿ, ಇಲ್ಲಿ ಅಲ್ಲಾಹನು ತನ್ನೊಬ್ಬನ ದಾಸ್ಯ ಆರಾಧನೆಯನ್ನು ಮಾತ್ರ 
ಮಾಡಬೇಕೆಂದು. ಆದೇಶಿಸಿದ - “ಬೌ ಗೇ. ತನ್ನ ದಾಸರ ಜೊತೆ ಸೌಜನ್ಯ ದಿಂದ, .ಉತ್ತಮ 
ನೀತಿಯಲ್ಲಿ ವರ್ತಿಸಬೇಕೆಂದು ಅಜ್ಞಾಪಿಸಿರುವನು, ಅಷ್ಟೇ: ಅಲ್ಲ ಬಹಳ್ಲವಿವರವಾಗಿ, 


32 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ" 


” ನಮ್ಮ ಸದೃರ್ತನೆಗೆ ಅರ್ಹರಾದವರ ಪಟ್ಟಿಯನ್ನೂ ,ಕೊಟ್ಟಿರುವನು. ಈ ಪಟ್ಟಿಯಲ್ಲಿ 
ಹೆತ್ತವರು, ಸಂಬಂದಿಕರು, ನೆರೆಯವರು, ಆಪ್ತರು, ಬಡವರು, ಅನಾಥರು 
ಪ್ರಯಾಣಿಕರು, ಗುಲಾಮರು ಎಲ್ಲರೂ ಸೇರಿರುವರು. ' ಹ್ವೀಗ್ಲೆ, ಎರಡು ವಸ್ತುಗಳೆ 
ಧರ್ಮದ ಮೂಲಭೂತ ಅಂಶಗಳೆಂಬುದು ಸ್ಪಷ್ಟವಾಯಿತು. ಅವೆಂದರೆ ಅಲ್ಲಾಹ 
ದಾಸ್ಯ-ಆರಾಧನೆ ಮತ್ತು . ಅವನ' ದಾಸರ. ಜೊತೆ ಸೌಜನ್ಮಶೀಲ ವರ್ತನೆ. ಪವಿತ್ನ 
ಕುರ್‌ಆನಿನಲ್ಲಿ .ಇನ್ನೊಂದೆಡೆ, ಧರ್ಮದ "ಪ್ರಧಾನ ಆಧಾರ ಸ್ತಂಭಗಳನ್ನು ಪ್ರಸ್ತಾಪಿಸುತ್ತಾ 
×8 اترتا‎ ಸದೆ ಬೆನ್ನಿಗೇ” ಹಹೀವಿಗಳ ಸೇವೆಯ ಆದೇಶ ಕೊಡಲಾಗಿದೆ. 

"ನೀವು, ನಿಮ್ಮ ಮುಖಗಳನ್ನು ಪೂರ್ವದಿಕ್ಕಿಗೆ ಅಥವಾ ಪಶ್ಚಿಮ "ದಿಕ್ಕಿಗೆ ಮಾ 
ಕಳ್ಳು ವುದು ಧರ್ಮಶೀಲತೆಯಲ್ಲೆ. ನಿಜವಾಗಿ ಒಬ್ಬನು" ಅಲ್ಲಾ ಹನನ್ನೂ ನಿರ್ಣಾಯಃ 
یں‎ ದೇವಚರನ್ನೂ ہیں‎ ಹನು ಅವತೀರ್ಣಗೊಳಿಸಿದ ಗ್ರ ಗ್ರಂಥವನ್ನೂ ಅವಃ 
ಸಂದೇಶವಾಹಕರನ್ನೂ ' من‎ ರ್ವಕ ಒಪ್ಪಿ ಕೊಳ್ಳು ವುದೂ ಅಲ್ಲಾ; ಹನ 'ಸಂಪ್ರಿ ತಿಗಾ! 
ತನ್ನ ಮನಮೆಚ್ಸ ಗೆಯ ಸಂಪತ್ತ, ನ್ನು ಬಂಧುಗಳಿಗೂ ಅನಾಥರಿಗೂ' ನಿರ್ಗತಿಕರಿಗೆ: 

ಪ್ರಯಾಣಿಕರಿಗೂ 'ಸಹಾಯಾರ್ಥಿಗಳಿಗೂ' ದಾಸ್ಯ ವಮೋಚನೆಗಾಗಿಯೂ ವ್ಯಯಿಸುವುದ4 
ನಮಾರುನನ್ನು ಸಂಸ್ಥಾ ್ಲಿಪಿಸುವುದೂ” ರುಕಾತನ್ನು (ಕಡ್ಡಾಯ ದಾನವನ್ನು) ನೀಡುವುದ 
ವಾಗ್ದಾನ ಮಾಡಿದರೆ ಪೂರೈಸುವೆದೂ ಕಷ್ಟ ಕಾರ್ಪಣ್ಯಗಳಲ್ಲಿಯೂ ಸತ್ಯಾಸತ್ಯಗೇ 
ಸಮರವಾಗುತ್ತಿ ರುವಾಗಲೂ" ಸಹೆನೆಯಿಂದಿರುವುದೂ ಫರ್ಮು ದೆ. ಇವರೆ 
ಸತ್ಯಸೆಂಧರು ಮತ್ತು ಇವರೇ ಭರ್ಮನಿಷ್ಮರು.” SL 
ಲ್ಲಿ ನಮಾರ್‌ ಮತ್ತು" ತರಲ್ಲ” ಸತ್ಕರ್ಮಗಳಿಗಿಂತ ಮುಂಚೆ ಅಲ್ಲಾಹ 
ದಾಸರಿಗೆ ಸಂಬಂಧಿಸಿದ, ಬಾಧ್ಯ ತೆಗಳನ್ನು: "ಮತ್ತು ಅವರ ' ಸೇವೆಯ ' ಅಗತ್ಯವನ್ನು ھن‎ 

" ಈಾಗಿಡಿ: "ನದರಿರಿದ, 'ಔನಸೇವೆಗೆ "ನಿರುವ ಅಸಾಮಾನ್ಯ ಪ್ರಾಮುಖ್ಯತೆ 'ಸ್ಥಷ್ಟವಾಗುತ್ತದೆ 

ಪವಿತ್ರ ಕುರ್‌ಆನಿನಲ್ಲಿ ಇನ್ನೆನ್ನರಿದು. ಕಡೆ ಸತ್ಯವಿಶ್ವಾಸವನ್ನು ಪ್ರಸ್ತಾವಿಸುವುದಕೂ 

ಜನಸೇವೆ ಮತ್ತು 'ಜನರೊಂದಿಗೆ ಸದ್ವರ್ತನೆಯ 'ಅಗತ್ಯದ.ಬಗ್ಗೆ 'ಹೇಳಲಾಗಿದೆ.‏ ہی 
ಆದರೆ" ಅವನು ದುರ್ಗಮ ಬರನ್ನು 'ಏರುವ' ಸುಹಸವನ್ನೇ: ವಸಡಲೆಲ್ಲ.‏ : 
ಜುಗನಮ ಏರು ಏನೆಂದು ನಿಮಗೇನು ಗೊತ್ತು?" ಯಾವದಾದರೊ ಕೊರಳನ್ನು “hs‏ 
ಬರಿಧನದಿಂದ ವಿಮೋಚಿಸುವುದು- ಅಫವಾ' “ಹಸಿವಿನ `ದಿನ,- ಹಸಿದ ಅಪ್ತ 'ಅನಾಥನಿಃ‏ 
ಅಥವಾ ದಿಕ್ಕೆಟ್ಟ ದರಿದ್ರನಿಗೆ ಉಣಬಡಿಸುವುದು. ತರುವಾಯ, ಸತ್ಯವಿಶ್ಯಾಸವರಸಿ£‏ 
ಹಾಗೂ ಪರಸ್ಪರರಿಗೆ 'ಸಹನೆ ಮತ್ತು (ಹೃಷ್ಟಿಗಳ: ಮೇಲಿ)" ಕರುಣೆಯನ್ನು 'ಬೋಧಿಸಿದ' ಜನಃ‏ 
ಸಲಿಗೆ ಸೇರುವುದು. ಇವರೇ ಬಲಗಡೆಯವರು.* : (ಪವಿತ್ರ ಕುರ್‌ಹನ್‌,90:11-18‏ 

“ಈ ವಾಕ್ಕಗಳಿಂದೆ"ಸ್ಪಷ್ಟವಾಗುವಂತೆ, ಜನಸೇವೆಯು ಅತ್ಯುನ್ನತ ಪುಣ್ಯ ಕಾರ್ಯವಾಗಿದೆ. 

ಇದು ಇತರ "ಅನೇಕ" ಸತ್ಕರ್ಮಗಳ" ಪ್ರೇರಕಪೂ' ಆಗೆದೆ: 'ಪ್ರಸ್ತುತ' ಸದ್ದುಣ” ಇರುವವರ: 

ಸಸ್ಟಿಭಾವಿಕವಾಗಿ “ಸತ್ಯನಿಶ್ವಾಸ, ಸಹನೆ' ಮತ್ತು" ಕರುಣೆಯರತಹ-`ಇತರ, ಅಮೂಲ 


ಹಕ್ಕುಗಳು . f 33‏ یت 


ದ್ಲುಣಗಳನ್ನೂ ಪಡೆಯುತ್ತಾರೆ. ಸಹಜೀವಿಗಳ ಹಿತಕ್ಕಾಗಿ ಸದಾ ಮಿಡಿಯುತ್ತಿರುವ ಸೌಮ್ಯವಾದ 
'ಹೃದಯವು ಅಲ್ಲಾಹನ ಮುಂದೆ ಬಾಗುವುದಕ್ಕೂ ಸತ್ಯವನ್ನು ಸ್ವಾಗತಿಸುವುದಕ್ಕೂ ಸದಾ 
ಸ್ನದ್ಧವಾಗಿರುತ್ತದೆ.-ಇದಕ್ಕೆ ತದ್ವಿರುದ್ಧವಾಗಿ ಕಣ ಹೃದಯವುಳ್ಳ ಮತ್ತು ಸಂಕಷ್ಟಗಳಲ್ಲೂ 
)ಪಖ್ಚೆ/ಗಳಲ್ಲೂ "ಸಿಲುಕಿರುವ ಇತರ ಸಹಜೀವಿಗಳಿಗಾಗಿ ಮರುಗದ ಮನುಷ್ಯನು ನಿಜವಾಗಿ 
ಖುನುಷ್ಕನಲ್ಲ, ಅವನು ಪಶು. ಅವನ ಎದೆಯಲ್ಲಿರುವುದು ಹೃದಯವಲ್ಲ ಅದು ಕಲ್ಲಾಗಿದೆ. 
»೦ಥ ಕಲ್ಲು ಹೃದಯದಲ್ಲಿ ಸತ್ಮವಿಶ್ವಾಸ ಒಳೆಗೊಂಡಿರಲು ಸಾಧ್ಯವೇ ಇಲ್ಲ: ಅವನು 
ಸೋಕದ'ಆರಾಧಕ. ಲೋಕವನ್ನಾರಾಧಿಸುವವನು ದೇವಾರಾಧಕನಾಗಲು ಸಾಧ್ಯವಲ್ಲ. 

ಮೇಲಿನ ವಾಕ್ಯಗಳಿಂದ ತಿಳಿಯುವುದೇನೆಂದರೆ, ದೇವ "ಮತ್ತು ಮಾನವನಿಗೆ 
ಸಂಬಂಧಿಸಿದ ಹಕ್ಕು ಬಾಧ್ಯತೆಗಳನ್ನು” ಪೂರ್ತಿಗೊಳಿಸುವವರೇ ಪರಲೋಕದಲ್ಲಿ 
೨ಲ್ಲಾಹನ ಸಾಮೊಪ್ಯ ಪಡೆಯುವರು. ' ಅವರು ಅಲ್ಲಾಹನ ಕೃತಜ್ಞ ದಾಸರು. ಅವರು 
೨ಲ್ಲಾಹನು -ತಮೆಗೆ ದಯಪಾಲಿಸಿದ ಅನುಗ್ರಹಗಳಲ್ಲಿ ಅಲ್ಲಾಹನಿಗೂ ಅವನ 
ನಾಸರಿಗೂ : ಇರುವ ಹಕ್ಕೆನ್ನು ಗುರುತಿಸುವ ಮತ್ತು ಅಲ್ಲಾಹನ ಮೆಚ್ಚುಗೆಗಾಗಿ ಅವನು 
ಸೊಟ್ಟ ಸಂಪತ್ತನ್ನು ಅವನ ದಾಸರ ಹಿತಕ್ಕಾಗಿ ಉದಾರವಾಗಿ ಖರ್ಚು ಮಾಡುವ 
ಸನರು.' ಅವರು ನರಕ ಯಾತನೆಯಿಂದ ರಕ್ಷಿಸಲ್ಪಡುವವರು. ಅವರ ಸೃಷ್ಟಿಕರ್ತ ಮತ್ತು 
ಬಡೆಯನು ಅವರ" ಬಗ್ಗೆ ಸದಾ ಸಂತೃಪ್ತ ಹಾಗೂ ಸಂತುಷ್ಪನಾಗಿರುವನು. 

"ಅತ್ಯ೦ತ ಧರ್ಮನಿಷ್ಠನು ಅದರಿಂದ ದೂರವಿರಿಸಲ್ಪಡುವನು- ಪುನೀತನಾಗಲಿಕ್ಕಾಗಿ : 
ಕನ್ನ ಸಂಪತ್ತನ್ನು 'ದಾನ ಮಾಡುವವನು. ಅವನು ಪ್ರತಿಫಲ ಕೊಡಬೇಕಾದಂತಹ ಯಾರ, 
ಯಾವ ಉಪಕಾರ ಭಾರವೂ ಅವನ ಮೇಲಿಲ್ಲ- ಅವನಂತು ಕೇವಲ ತನ್ನ ಸರ್ಮೋನ್ನತ 
ಸ್ರಭುವಿನ ಪ್ರಸನ್ನತೆಗಾಗಿ ಈ ಕಾರ್ಯವನ್ನು ಮಾಡುತ್ತಾನೆ. ಮತ್ತು ಅವನು ಖಂಡಿತ 
ವಾಗಿಯೂ (ಇವನಿಂದ) ಪ್ರಸನ್ನ; ನಾಗುವನು.'" (ಪವಿತ್ರ' ಕುರ್‌ಆನ್‌, 92:17-21) 

ಇದು ಅಲ್ಲಾಹನ ನಿಕಟ ದಾಸರ 'ಚಾರಿತ್ರ್ಯವಾಯಿತು. ಅತ್ತ ಅಲ್ಲಾಹನ ಕೋಪ- 
ಶಾಪಗಳಿಗೊಳೆಗಾದವರ ಮತ್ತು ನಾಳೆ ಪರಲೋಕದಲ್ಲಿ ಘೋರ ಯಾತನೆ ಅಸುಭವಿಸಲಿರು 
ವವರೆ ಚಾರಿತ್ಯವು ಇದಕ್ಕೆ ತದ್ವಿರುದ್ಧವಾಗಿದೆ. ಅವರ ಚಾರಿತ್ರ್ಯದಲ್ಲಿ ಎರಡು ಪ್ರಧಾನ 
ಲಕ್ಷಣಗಳಿರುತ್ತವೆ. 'ಮೊದಲನೆಯದಾಗಿ ಅವರಿಗೆ ಅಲ್ಲಾಹನ ಮೇಲೆ 'ವಿಶ್ಞಾಸವಿರು 
ವುದಿಲ್ಲ. ಎರಡನೆಯದಾಗಿ ಅವರಿಗೆ ಅಲ್ಲಾಹನ ಸರ ಮೇಲೆ ಅನುಕಂಪವಿರುವುದಿಲ್ಲ. 
ಅವರ ಕುರಿತು ಪವಿತ್ರ ಕುರ್‌ಆನ್‌ ಹೇಳುತ್ತದೆ. 

"(ಆಗ ಹೀಗೆ ಅಪ್ಟಣೆಯಾಗುವುದು) . ಇವನನ್ನು ಹಿಡಿಯಿರಿ ಮತ್ತು ಇವನಿಗೆ ಕಂಠ 
ಕಡಗವನ್ನು ಹಾಕಿರಿ. ಅನಂತರ ಇವನನ್ನು ನರಕದೊಳಕ್ಕೆ ತಳ್ಳಿ ಬಿಡಿರಿ, ಆ ಬಳಿಕ ಇವನನ್ನು 
ಎಪ್ಪತ್ತು ಮೊಳೆ. ಉದ್ದದ ಸಂಕೋಲೆಯಿಂದ ಬಿಗಿಯಿರಿ. ಇವನು ಮಹಿಮಾವಂತನಾದ 
ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಿರಲಿಲ್ಲ- ಮತ್ತು ಡರಿದ್ರರಿಗೆ ಊಟ ಕೊಡಲು 
ಪ್ರೇರೀಪಿಸುತ್ತಲೂ ಇರಲಿಲ್ಲ.” 2 63034) 


8" سی میں ے--‎  ಇಸ್ರಾಮ್‌ ನಿಮ್ಮಿಂದ ಬಿನು ಬಯಸುತ್ತದೆ 


ಪವಿತ್ರ: ಕುರ್‌ಆನಿನ ಪ್ರಕಾರ ಪರಲೋಕೆದಲ್ಲಿ ನರಕಕ್ಕೆ ಎಸೆಯಲ್ಪಟ್ಟವರೊಡನ 

ನಿಮ್ಮನ್ನು ಯಾಕೆ ಇಲ್ಲಿಗೆ ತರಲಾಯಿತೆಂದು ಪ್ರಶ್ನಿಸಿದಾಗ "ಅವರು ಹೀಗೆ ಹೇಳುವೆರು: - 

“ ಅವರು ಹೇಳುವರು; ನಾವು ನಮಾರಖ್‌ ಮಾಡುವವರಾಗಿರಲಿಲ್ಲ- ಮತ: 
ದರಿದ್ರರಿಗೆ- ಉಣಿಸುತ್ತಿರಲಿಲ್ಲ- ''ಮತ್ತು “ಸತ್ಯದ ವಿರುದ್ಧ "ಮಾತುಗಳನ್ನು ಸ್ಯ ಷ್ಟಿಸುವವ 
ಜೊತೆ .ಸೇರಿ ನಾವೂ -ಮಾತುಗಳನ್ನು 'ಸೃಷ್ಟಿಸುತ್ತಿದ ದ್ದ ವು. ಮತ್ತು ನಾವು ಪ್ರತಿಫಲಃ 
ದಿನವನ್ನು ಸುಳ್ಳೆಂದು- ಹೇಳುತ್ತಿದ್ದೆವು ಎ ನ. “(7443-46 

ಸಪಜೀವಿ ಮನುಷ್ಕರ' ಹಕ್ಕುಗಳನ್ನು ಗುರುತಿಸಿ ಗೌರವಿಸುವುದು ಧರ್ಮದ" ಅತ್ಯಂ; 

ಮೂಲಭೂತ ಬೋಧನೆಗಳಲ್ಲೊಂದು. - ದೇವಭಯವಾಗಲ್ಲಿ, ಪರಲೋಕದಲ್ಲಿ ವಿಚಾರ 
ಎದುರಿಸಬೇಕಾದೀತೆಂಬ ಪ್ರಜ್ಞೆಯಾಗಲ ಇಲ್ಲದವರು ಮಾತ್ರ: ಈ ಕರ್ತವ್ಯವನ: 
. ನಿರ್ಲಕ್ಸಿಸಬಲ್ಲರು., ; 

“ನೀವು ಕಂಡಿರಾ ಪರಲೋಕದ: ಕರ್ಮಫಲಗಳನ್ನು _ನಿರಾಕರಿಸುವವನನ್ನು? ಅವನೆ 
ಶಾನೆ, ಅನಾಥನನ್ನು ದೂರ. ದಬ್ಬು ವವನು- ಮತ್ತು ದರಿದ್ರನಿಗೆ ಊಟ ಕೊಡಲ 
ಪ್ರೇಧೇಸಿಸದವನು!" ಗ رلتھت کت‎ ಕುರ್‌ಆನ್‌, 107:1-3 
.. ಬೇರೊಂದು ಕೋನದಿಂದ “ನೋಡಿದರೂ ಸಹಜೀವಿಗಳೆ. ಹಕ್ಕುಗಳನ್ನು .ಗೌರವಿಸ 
ವುದಕ್ಕೆ ವಿಶೇಷ" ಮಹತ್ವವಿರುವುದನ್ನು ನಾವು ಕಾಣಬಹುದು: ಅದೇನೆಂದರೆ ಅಲ್ಲಾಹನ 
ಶಿರ್ಕ್‌ ಅಥವಾ ಬಹುದೇವಾರಾಧನೆಯನ್ನು .ಅತಿ. ಘೋರ, ಪಾಪವೆಂದು ಸಾರಿದ್ದು, ಅದನ: 
ಕ್ಷಮೆ. ಇಲ್ಲದ. جو‎ ವೆಂದು. ಖಂಡಿಸಿರುವನು. ಶಿರ್ಕ್‌ ಒಿದನ್ನು ಬಿಟ್ಟರೆ. ಅಲ್ಲಾಹನಿ] 
“ಮಾಡಲಾಗುವ ಇತರೆ ಹಕ್ಕು ಚ್ಚು ೃತಿಗಳನ್ನು ಅವನು. ಕ್ಷಮಿಸಬಹುದು. ಉದಾ: : 

NA "ಅಲ್ಲಾಹನು ತನ್ನೊ ಂದಿಗೆ ಇತರರನ್ನು .ಭಾಗೀದಾರರನ್ನಾಗಿ ಮಾಡುವುದನ್ನು ಮಾತಿ 
ಎಂದೆಂದಿಗೂ 0 ೈಮಿಸುವುದಿಲ್ಲ. ಅದರ ಹೊರತ್ತು ಅವನು ' ಕ್ಷ ಕ್ಷಮಿಸಲಿಚ್ಛೆ ಸುವ. ಇತಃ 
ಎಲ್ಲವನ್ನೂ ಕಮಿಸುವನು.. ಅಲ್ಲಾಹನೊಂದಿಗೆ ಯಾರನ್ನಾದರೂ ಭಾಗೀದಾರರನ್ನಾ! 
ಮಾಡಿದವನು ಪ ಪಥಭ್ರಷ್ಟತೆಯಲ್ಲಿ ಬಹುದೂರ ಸಾಗಿಬಿಟ್ಟನು.” WS 
- ' (ಪವಿತ್ರ ಕುರ್‌ಟನ್‌, 4:4 

ಅದರೆ ಇಷ್ಟಾಗಿಯೂ ಅಲ್ಲಾಹನು, ಜನರಿ ತಮ್ಮ ಸಹಜೀವಿಗಳಿಗೆ' ಮಾಡು 
ಹಕ್ಕುಚ್ಛುತಿಗಳನ್ನು -ಸ್ವತಃ "ಅದಕ್ಕೆ ತುತ್ತಾದ ಜನರೇ ಕ್ಷಮಿಸುವ ತನಕ ಅಥವಾ ಹಕು 
ಗಳನ್ನು ಮರಳಿ" ಅವರಿಗೆ ಕೊಟ್ಟು ಬಿಡುವ ತನಕ ತಾನು ಕೈಮಿಸುವುದಲ್ಲ. ಪ್ರವಾಠ 
ಮುಹಮ ದ್‌(ಸ) ಹೀಗೆ ಹೇಳಿರುವರು. 

"(ಮನುಷ್ಪನ) ಕರ್ಮ ಫಲಕದಲ್ಲಿರುವ (ಪಾಪುಕರ್ಮಗಳು ಮೂರು" ಬಗೆಯದ್ದಾ! 
'ರುವುವು: ಮೊದಲನೆಯದು ಅಲ್ಲಾ ಹನು” ಕ್ಲೆಮಿಸದೆ ' ಇರುವ' ಕರ್ಮಗಳು- ಅಂದ 
ಶಿರ್ಕ್‌(ಬಹುದೇವಾರಾಧನೆ ಅಥವಾ 'ದೇವಸಹಭಾಗಿತ್ತ). 'ಏಕೆಂದರೆ'ತನ್ನ ಜೊತೆ ಇತರರನ್ನು 
`ಭಾಗೀದಾರರಾಗಿ ಮಾಡುವುದನ್ನು ತಾಸು ಕ್ಷಮಿಸುವುದಿಲ್ಲವೆಂದು ಅಲ್ಲಾಹನೇ ಹೇಳಿರುವನು 
"ಎರಡನೆಯದು ಅಲ್ಲಾಹನು ವಿಚಾರಣೆ "ಮಾಡದೆ ಬಿಡದಂತಹ "(ಖಂಡಿತ "ವಿಚಾರಣ 


,35 | : 7 وس ہت 
ಬಾಡೆಲಿರುವ) ಕರ್ಮಗಳು - ಅಂದರೆ ಜನರು ಪರಸ್ಪರರ ಮೇಲೆ ಮಾಡಿರುವ ಅಕ್ರಮಗಳು.‏ 
'ವರು (ಪರಲೋಕದಲ್ಲಿ) ಪರಸ್ಪ ರರಿಂದ ತಮ್ಮ (ವಂಚಿತ.ಹಕ್ಕುಗಳು ಲೆಕ್ಕ ತೀರಿಸಿಕೊಳ್ಳುವ‏ 
'ದೆಗ್ಲೂ )ಿ ಅಲ್ಲಾಹನು ಅವುಗಳನ್ನು ಕ್ಷಮಿಸಲಾರನು. ಮೂರನೆಯದು, ಅಲ್ಲಾಹನು ಹೆಚ್ಚೇನೂ‏ 
ವಹಿಸದಂತಹ 'ಕರ್ಮಗಳು- ಅಂದರೆ ಮಾನವನು ಅಲ್ಲಾಹನಿಗೆ ಮಾಡಿರುವ‏ یت 
ಕುಚ್ಚು: ಶಿಗಳು. ಅವುಗಳೆ ವಿಷಯ ಅಲ್ಲಾಹೆನಿಗೇ ಬಿಟ್ಟಿದ್ದು. ಅವನು ಇಚ್ಛಿಸಿದರೆ ಅವುಗಳಿಗೆ.‏ 
ಕ್ಲೆ ಕೊಡುವನು, ಅವನಿಚ್ಛಿಸಿದರೆ ಅವುಗಳನ್ನು ಕ್ಷಮಿಸಿ ಬಿಡುವನು."‏ 
ಶುಅಬುಲ್‌ ಈಮಾನ್‌)‏ :ایند ' 

- ಪರಲೋಕದಲ್ಲಿ ಮಾನವನ” ಬಳ್ಳಿ "ತಾನು ಇಹಲೋಕದಲ್ಲಿ ಮಾನವರಿಗೆ ಮಾಡಿರುವ, ' 
ನ್ಯಾಯ, ಹಕ್ಕುಚ್ಮತಿ ಇತ್ಯಾ ದಿಗಳ ಬಗ್ಗೆ ಸಂಬಂಧಪಟ್ಟವರಿಗೆ ದಂಡ ತೆರಲು وپ‎ 
ನಕಗಳಾಗಲಿ, ಆಸ್ತಿಪಾಸ್ತಿಗಳಾಗಲಿ ಯಾವುದೂ ಇರಲಾರದು. ಅವನ ಬಳಿ ಅವನು 
'ಂಪಾದಿಸಿದ ಅಲ್ವ ಪುಣ್ಯ ಮಾತ್ರ ಇರುವುದು. ತಾನು ಜನರಿಗೆ ಮಾಡಿದ 23ہ‎ 'ಯಗಳಿಗೆ 
ಸಂಡವಾಗಿ ಈ ಪುಣ್ಯಗಳನ್ನು. ಅವನು ಅವರಿಗೆ ಕೊಟ್ಟು ಬಿಡಬೇಕಾದೀತು.' 'ಅಲ್ಲಿ ಅಕ್ರಮಿ 
ಖುತ್ತು ಮರ್ದಕನ ಪುಣ್ಯಗಳನ್ನು' ಅಕ್ರಮಿತರು ಮತ್ತು ಮರ್ದಿತರಿಗೆ ಕೊಟ್ಟುಬಿಡಲಾಗುವುದು. 
ನ್ನು ಅವರ ಪುಣ್ಮಗಳಿಲ್ಲ್‌ ಮುಗಿದು ಬಿಟ್ಟು, ಅನ್ಮಾಯದ ದಂಡವು ಇನ್ನೂ "ಪಾವತಿಸಲು 
ಳಿದಿದ್ದರೆ ಅಕ್ರಮಕ್ಕೆ ತುಪ್ತದವನ ಪುಫೆಗಳನ್ನು: ಅಕ್ರಮಯ ಖಾತೆಗೆ ಸೇರಿಸಲಾಗುವುದು.” 
ಏನೆಗೆ'ಅಕ್ರಮಿಯನ್ನು ನರಕಕ್ಕೆಸೆದು ಬಿಡಲಾಗುವುದು. ಪ್ರವಾದಿ(ಸ) "ಹೇಳಿರುವರು: 

' *ಯಾರಾದರೂ: ತನ್ನ ಸಹೋದರನ ಮೇಲೆ ಅವನ ಮಾನದ ವಿಷಯದಲ್ಲಿ 
ನ್ಯಾಯವೆಸಗಿದ್ದರೆ ಅಥವಾ ಅವನ ಬೇರೇನಾದರೂ ವಸ್ತು ಇವನ.ವಶದಲ್ಲಿದ್ದರೆ, ಇವನು 
9ವನಿಂದ(ಕ್ಷಮೆ ಯಾಚಿಸಿ) ಅದು" ತನಗೆ ಹಲಾಲ್‌ ಆಗುವಂತೆ "ಒಪ್ಪಿಗೆ ಪಡೆಯಬೇಕು. 
ಸೀನಾರ್‌ಗಳಾಗಲೀ ದಿರ್ದಮ್‌ಗಳಾಗಲೀ(ಆ.'ಕಾಲದ ನಾಣ್ಯಗಳು) ಇಲ್ಲದಿರುವ' ಮತ್ತು 
3ಕ್ರಮಿಯ ಬಳಿ-ಪುಣ್ಕಗಳಿದ್ದರೆ ತನ್ನ: ಹಕ್ಕುಚ್ಛುತಿಗೆ: ದಂಡವಾಗಿ. ಅವನಿಂದ ಅದನ್ನು ಕಿತ್ತು 
»ವನ ಅಕ್ರಮಕ್ಕೆ :ತುತ್ತಾದ. ವ್ಯಕ್ತಿಗೆ ಕೊಡಲಾಗುವ ಹಾಗೂ ಅವನ ' ಬಳಿ: "ಪುಣ್ಯಗಳಿರ . 
ود‎ ಅಕ್ರಮಕ್ಕೊಳಗಾದವನ ಪಾಪಗಳನ್ನು ಕಿತ್ತು ಇವನ ಮೇಲೆ ಹೊರಿಸಲಾಗುವ' ಆ 


ಬಣ? 


೨ನ ಬರುವುದಕ್ಕೆ" ಮುಂಚೆ ಹೀಗೆ ಮಾಡಬೇಕು" .۔‎ - .. (ಬುಖಾರಿ) 
ಪ್ರವಾದಿ ಮುಹಮ ದ್‌ರ(ಸ) ಇನ್ನೊಂದು ಮದದ ಅದು ಇನ್ನಷ್ಟು 
ಸಿಷ್ಟವಾಗುತ್ತದೆ: - 


"ಹೆ.. ಅಬೂಹುರೈರಾ(ರ) ಉಲ್ಲೇಖಿಸಿರುವಂತೆ ಒಮ್ಮೆ ಪ್ರವಾದಿ(ಸ) "ದರಿದ್ರನು 
ಮಾರೆಂದು ನಿಮಗೆ, ಗೊತ್ತೇ?" ಎಂದು. ಪ್ರಶ್ನಿಸಿದರು. ಸಹಾಬಿಗಳು(ರ), "ಸಂಪತ್ತಾಗಲೀ 
1ರಕುಗಳಾಗಲೀ ಇಲ್ಲ ದವನು" ಎಂದು ಉತ್ತರಿಸಿದರು. ಆಗ ಪ್ರವಾದೀಸ) ಹೇಳಿದರು: 
ನನ್ನ ಸಮುದಾಯದ ದರಿದ್ರ 'ವ್ಯಕ್ತಿ ಯಾರೆಂದರೆ, ಅವನು ಪುನರುತ್ನಾನ ದಿನದಂದು 
ಸಮಾರ್‌, ಉಪವಾಸ. ಮತ್ತು ರುಕಾತ್‌ನಂತಹ' ಸತ್ಯರ್ಮಗಳೊಂದಿಗೆ ಬರುವನು. 
ದರೆ ಅವನ್ನು (ಇಹದಲ್ಲಿ) ಯಾರಿಗಾದರೂ ಬಯ್ದಿರುವನು, ಯಾರ ಮೇಲಾದರೂ” 
ಏಳ್ಳಾರೋಪ _ ಹೊರಿಸಿರುವನು, ಯಾರದಾದರೂ, ಸೊತ್ತ ನ್ನು ಕಬಳಿಸಿರುವನ್ನು, 


369. ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ? 


ಯಾರದಾದರೂ ರಕ್ತ ಹರಿಸಿರುವನು, ಯಾರನ್ನಾದರೂ ಥಳಿಸಿರುವನು, ಆ" ಬಳಿಕೆ ಅವನ 
ಸತೈರ್ಮಗಳನ್ನೆಲ್ಲಾ ಆ (ಅವನಿಂದ ಹಾನಿ ಅನುಭವಿಸಿದ್ದೆ) ಜನರಿಗೆ ಹಂಚಿ ಬಿಡಲಾ 
ಗುವುದು. "ಅವರ ಬೇಡಿಕೆಗಳು ಈಡೇರುವ ಮುನ್ನವೇ ಸತ್ಯರ್ಮಗಳಿಲ್ಲ ಮುಗಿದು 
ಬಿಡುವವು. ಆ ಬಳಿಕ ಅವರ" ಪಾಪಗಳನ್ನು ಅವನ ಮೇಲೆ ಹೊರಿಸಲಾಗುವುದು. 
ತರುವಾಯ ಅವನನ್ನು ನರಕಕ್ಕೆ ತಳ್ಳಿ ಬಿಡಲಾಗುವುದು.” " (ಮುಸ್ಲಿಮ್‌) 

ಈ ಪ್ರವಾದಿ, ವಚನಗಳು ಎಷ್ಟು ರೋಮಾಂಚಕ! ಎಷ್ಟು ಭಯಾನಕ. ಸಹಜೀವಿಗಳ 
ಹಕ್ಕುಗಳನ್ನು ಗೌರನಿಸಬೇಕುದುದು ಎಷ್ಟು ಅವಶ್ಯಕ ಮತ್ತು ಅವುಗಳ ಹರಣ ಎಂತಹ 
ಗಂಭೀರ ಹಾಗೂ ಘೋರ ಅಪರಾಧ ಎಂಬುದು ಇವುಗಳಿಂದ ಸ್ಪಷ್ಟವಾಗುತ್ತದೆ. 


ನ್ಯಾ ಯಪಾಲನೆ 


ಸಹಜಿಕೆಎಗಳ ಜೊತೆ ಸದ್ವರ್ತನೆ : ತೋರಬೇಕೆಂಬ ಕುರಿತು ಪವಿತ್ರ ಕುರ್‌ಆನಿನ ಈ 
ಕೆಳಗಿನ ಆದೇಶವು ಸಂಕ್ಷಿಪ್ತವಾಗಿದ್ದರೂ ಬಹಳ ಸಮಗ್ರವಾಗಿದೆ: | 

."ಪರಲ್ಲೋಕದ ಮೇಲೆ ವಿಶ್ವಾಸವಿರಿಸದವರೇ ದುರ್ಗುಣ ವಿಶೇಷಣಗಳಿಗೆ ಅರ್ಹರು. 
ಅಲ್ಲಾಹನಿಗೆ ಅತ್ಯುತ್ತಮ ಗುಣ ವಿಶೇಷಗಳಿವೆ. ಅವನೇ ಮಹಾ ಪ್ರತಾಪಿಯೂ ಮಹಾ 
ಧೀಮಂತನೂ ಆಗಿರುತ್ತಾನೆ.” (16:60) 

ಒಬ್ಬ ಮನುಷ್ಯನು ಮುಸ್ಸಿ ್ಲಮನಿರಲಿ, .ಕಾಫಿರವಿರಲಿ, ಮಿತ್ರ ನಿರಲಿ,. ಶತ್ರುವಿರಲಿ 
ನ್ಯಾಯವನ್ನು ಪಡೆಯುವ ಹಕ್ಕು ಅವನಿಗಿರುತ್ತದೆ. ಒಬ್ಬ ವ್ಯಕ್ತಿ ಅಥವಾ ಒಂದು 
ಗುಂಪಿನೊಂದಿಗೆ ನಮಗೆ ಶತ್ರುತ್ವವಿದ್ದರೂ, ಅವರ ಮೇಲೆ. ಅನ್ಯಾಯ ಮಾಡುವ 
ಹಕ್ಕು ನಮಗಿಲ್ಲ. 

ಸತ್ನ 0 ನೀವು ಅಲ್ಲಾಹನಿಗಾಗಿ ಸತ್ಯದಲ್ಲೇ ನೆಲೆನಿಲ್ಲುವವರೂ‏ یس 
ನ್ಯಾಯದ ಸಾಕ್ಟ್ಯವಹಿಸುವವರೂ' ಆಗಿರಿ. ಒಂದು ವಿಭಾಗದ ಮೇಲಿನ ದ್ವೇಷವು ನಿಮ್ಮನ್ನು‏ 
ನ್ಯಾಯದಿಂದ ವಿಮುಖರಾಗುವಷ್ಟು ರೇಗಿಸದಿರಲಿ. ನ್ಯಾಯ ಪಾಲಿಸಿರಿ. ಇದು ದೇವ‏ 
ಭಯಕ್ಕೆ ಹೆಚ್ಚು ಅನುಗುಣವಾಗಿರುತ್ತದೆ. ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿರಿ. ನೀವು‏ 
ಮಾಡುತಿ ಿರುವುದನ್ನೆಲ್ಲ ಅಲ್ಲಾಹನು ಚೆನ್ನಾ; ۸ ಅರಿಯುವವನಾಗಿದ್ದಾ; ನೆ"‏ 

(ಪವಿತ್ರ ಕುರ್‌ಆನ್‌, 5:8) 

ಪ್ರತಿಯೊಬ್ಬ ಮನುಷ್ಕರ ಜೀವನವು ಗೌರವಾನ್ವಿತ, ಆದ್ದರಿಂದ ಅನ್ಯಾಯವಾಗಿ ಯಾವ 
ಜೀವವನ್ನೂ ಹರಣಗೊಳಿಸುವಂತಿಲ್ಲ. ಅನ್ಯಾಯವಾಗಿ ಯಾರದೇ ರಕ್ತ ಹರಿಸುವಂತಿಲ್ಲ. 
ಪ್ರತಿಯೊಬ್ಬ ವ್ಯಕ್ತಿಗೆ ಸೇರಿದ ಸೊತ್ತು-ಸಂಪತ್ತುಗಳು ಕೂಡಾ ಗೌರವಾನ್ವಿತ. ಅವುಗಳನ್ನು 
ಅವನಿಂದ ಕಿತ್ತುಕೊಳ್ಳುವ ಹಾಗಲ್ಲ. ಪ್ರತಿಯೊಬ್ಬ ಮನುಷ್ಯನ ಆತ್ಮ ಗೌರವವೂ ಗೌರವಾರ್ಹ. 
ಅದನ್ನು ಘಾಸಿಗೊಳಿಸುವಂತಿಲ್ಲ: ಪ್ರತಿಯೊಬ್ಬ ಮಾನವನಿಗೂ ತನ್ನ ನಂಬಿಕೆಗಳ ಪ್ರಕಾರ 
ಆರಾಧನೆ ನಡೆಸುವ ಹಕ್ಕು ಇದೆ. ತನ್ನ ನರಿಬಿಕೆ ಹಾಗೂ ಧರ್ಮವನ್ನು ಬದಲಿಸುವಂತೆ 
ಯಾರನ್ನೂ ಬಲಾತ್ಕರಿಸುವ ಹಾಗಿಲ್ಲ. ಯಾರದೇ ಧಾರ್ಮಿಕ ವ್ಯವಹಾರಗಳಲ್ಲಿ ಹಸ್ತಕ್ನೇಪ 


ಇನವರ ಹಕ್ಕುಗಳು ' 7 : 37. 


ತೆಸುವ ಹಾಗಿಲ್ಲ. ಯಾರದೇ 'ಆರಾಧನಾಲಯಗಳನ್ನು ಅಪವಿತ್ರ ಗೊಳಿಸುವಂತಿಲ್ಲ. ಯಾವುದೇ 
ರ್ಗದವರ ಧಾರ್ಮಿಕ ನಾಯಕರ ಅವಹೇಳನ ಮಾಡುವಂತಿಲ್ಲ. ಯಾವುದೇ ಪಂಗಡದವರ 
ಕ್ತಿ ನಯಮಗಳನ್ನು ರದ್ದುಗೊಳಿಸುವಂತಿಲ್ಲ. ಗೌರವಯುತವಾಗಿ ಬಾಳುವುದು ಪ್ರತಿಯೊಬ್ಬ 
ಸಾನವನ ಹಕ್ಕು. ಯಾರನ್ನೂ ಈ ಹಕ್ಕಿ ನಿಂದ ವಂಚಿಸುವಂತಿಲ್ಲ. ಧರ್ಮಸಮ್ಮತ ಮಾರ್ಗ 
تہ‎ ಸಂಪಾದನೆ ಮಾಡುವುದೂ ಪ್ರತಿಯೊಬ್ಬನ ಹಕ್ಕು. ಈ ಹಕ್ಕನ್ನು ಯಾರಿಂದಲೂ 
ಏ್ರಿಕೊಳ್ಳುವ ಹಾಗಿಲ್ಲ. ಜ್ಞಾನ ಗಳಿಸುವ ಹಾಗೂ ತನ್ನ ಧರ್ಮ ಸಂಪ್ರದಾಯ ಪ್ರಕಾರ. 
ಕ್ಲ ಮಕ್ಕಳಿಗೆ ಶಿಕ್ಷಣ ತರಬೇತಿ ಕೊಡುವ ಹಕ್ಕು ಪ್ರತಿಯೊಬ್ಬನಿಗೂ ಇದೆ. ಈ ಹಕ್ಕನ್ನು 
ಭಾರ ಪಾಲಿಗೂ ನಿರಾಕರಿಸುವ ಹಾಗಿಲ್ಲ." ಎಲ್ಲ ಸ್ಥಿತಿಗಳಲ್ಲೂ ಮಹಿಳೆಯ, ಮಾನ 
ಸರವಾರ್ಹ ಯಾವ ಸ್ಥಿತಿಯಲ್ಲೂ ಅವಳೆ ಶೀಲಕ್ಕೆ ಹಾನಿ ಮಾಡುವಂತಿಲ್ಲ. ಕಾನೂನಿನ 
ಸ್ಲಿಣೆ. ಎಲ್ಲರಿಗೂ ಸಮಾನವಾಗಿ ಸಿಗಬೇಕು. ಈ ವಿಷಯದಲ್ಲಿ ಯಾವುದೇ ತ್ಞಾರತಮ್ಯಕ್ಕೆ 
ವಕಾಶವಿಲ್ಲ. ಇವು ಮತ್ತು ಇಂತಹ 'ಎಲ್ಲ ಮಾನವೀಯ ಹಕ್ಕುಗಳು ಬಡವ-ಬಲ್ಲಿದ, 
೨ಯ-ಬಿಳಿಯ, ಮುಸ್ಲಿಮ್‌-ಕಾಫಿರ್‌,. ಮಿತ್ರ-ಶತ್ರು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತವೆ. ۔‎ 
۱ 'ಈ ರೀತಿ, ನಿಷ್ಪಕ್ಸವಾಗಿ ನ್ಯಾಯ್ಯಹಾಲನೆ ಮಾಡಬೇಕೆಂಬುದು ಇಸ್ಲಾಮಿನ ಒಂದು 
ೂಲಭೂತೆ ಬೋಧನೆಯಾಗಿರುವುದು' ಮಾತ್ರವಲ್ಲದೆ, ನ್ಯಾಯದ ಸಂರಕ್ಷಣೆ, ಮತ್ತು 
محر‎ ಸ್ಥಾಪನೆ ಮುಸ್ಲಿಮರ.ಜೀವನೋದ್ದೇಶವೂ ಆಗಿದೆ: 
نا‎ ಸತ್ಯವಿಶ್ವಾಸಿಗಳೇ ನೀವು ನ್ಯಾಯದ ಧ್ವಜವಾಹಕರೂ ಅಲ್ಲಾ; ಹನಿಗಾಗಿ 
5 م28ل2د تھی‎ ಆಗಿರಿ. ನಿಮ್ಮ .ನ್ಯಾಯ ಮತ್ತು ಸಾಕ್ಟೃವು ಸ್ವತಃ ನಿಮ್ಮ ಅಥವಾ 
ಮ್ಮ ಮಾತಾಷಿತರ ಮತ್ತು ನಿಮ್ಮ ಸಂಬಂಧಿಕರ ವಿರುದ್ಧವಾಗಿದ್ದರೂ ಸರಿಯೇ. 
لغ‎ ಧನಿಕನಿರಲಿ ಅಥವಾ ಬಡವನಿರಲಿ ನಿಮಗಿಂತ ಹೆಚ್ಚಾಗಿ ಅಲ್ಲಾಹನು ಅವರ ಹಿತ 
1೦ತಕನಾಗಿರುತ್ತಾನೆ.. ಆದುದರಿಂದ ನಿಮ್ಮ ಚಿತ್ತಾಸಕ್ತಿಯ ಅನುಸರಣೆಯಲ್ಲಿ ನ್ಯಾಯ 
'ರಿಪಾಲನೆಯಿಂದ , ಸರಿಯಬೇಡಿರಿ..” (ಪವತ್ರ ಕುರ್‌ಆನ್‌, 4:135) 
ಅನ್ಮಾಯ ಮಾಡುವ ವ್ಯಕ್ತಿ ತಾತ್ಕಾಲಿಕವಾಗಿ ತನ್ನ ಅಪರಾಧದ ಶಿಕ್ಷೆಯಿಂದ 'ತಖ್ಪಿಸಿ 
ೂಂಡರೂ ಅಂತಿಮವಾಗಿ ಅವನು ಅದರ ಘೋರ ಶಿಕ್ಷೆಯನ್ನು ಎದುರಿಸಲೇ ಬೇಕಾಗುತ್ತದೆ. 
ಹರ್ರುತ್‌ ಅಬೂ ಮೂಸಾ(ರ) ಉಲ್ಲೇಖಿಸಿರುವಂತೆ, ಪ್ರವಾದಿ ಮುಹಮ್ಮದ್‌(ಸ) 
ಗೆಂದರು, "ಅಲ್ಲಾಹನು ಅನ್ಯಾಯ ಮಾಡುವವನಿಗೆ ಕಾಲಾವಕಾಶ ಕೊಡುತ್ತಾನೆ. ಆದರೆ 
ہک‎ ಅವನು ಆತನನ್ನು ಹಿಡಿದರೆ ಮತ್ತೆಂದೂ ಬಿಡುವುದಿಲ್ಲ.” "ತರುವಾಯ ಪ್ರವಾದಿ(ಸ) 
1ವರು, "ಈ ರೀತಿ ಇದೆ ನಿಮ್ಮ -ಪ್ರಭುವಿನ ಹಿಡಿತ. ಅವನು ಅಕ್ರಮಿ ಜನಾಂಗವನ್ನು 
ಡಿದುಬಿಟ್ಟಾಗ ಅವನ ಹಿಡಿತವು ಅತ್ಯಂತ ತೀವ್ರ ಹಾಗೂ ಯಾತನಾಜನಕವಾಗಿರುತ್ತದೆ” 
೦ಬ ಪವಿತ್ರ ಕುರ್‌ಆನಿನ ವಾಕ್ಕವನ್ನೋದಿದರು. " " (ಬುಖಾರಿ, ಮುಸ್ಲಿಮ್‌) 
ಅಲ್ಲಾಹನ ಪ್ರಕೋಪಕ್ಕೆ ತುತ್ತಾದ. ಅವನ ಅವಿಧೇಯ ದಾಸರು *ಪುನರುತ್ನಾನ ದಿನ 
3ವನ ಜ್ಯೋತಿಯಿಂದ ವಂಚಿತರಾಗಿ” ಅಂಧಕಾರದಲ್ಲಿ ಅಲೆಯುವರು,. ಅಲೆದಾಡುತ್ತಲೇ 


38, ಇಸ್ಲಾಮ್‌ ನಿಮ್ಮಿಂದ ಏಿನು ಬಯಸುತ್ತದೆ? 
nS 


'ಹೋಗಿ ಧಗಧಗಿಸುವ ನರಕಾಗ್ನಿಗೆ ಬಿದ್ದು ಬಿಡುವರು. ಪರಲೋಕದಲ್ಲ ಂತೂ ಎಲ್ಲ 
ಕೆಡುಕುಗಳೂ ಕತ್ತ ಲೆಯ ರೂಪ ತಾಳುವುವು.. ಇನ್ನು ಅನ್ಕಾ ಯವಂತೂ ಭಾರೀ ಕಾರ್ಗತ್ತೇ 
ರೂಪ ತಳೆಯುವುದು. ಪ್ರವಾದಿ) ಹೀಗೆಂದಿರುವರು: 7 ) 

MK "ಅನ್ನಾ ಯವು ಸಾನುನ ದಿನ ಕಾರ್ಗತ್ತಲ ರೊಪ ತಾಳುವುದು." 

R § (ಬುಖಾರಿ, ಮುಸ್ಲಿ ಮ್‌ 

: ನ್ಯಾಯಕ್ಕೆ ರುವ ಮಹತ್ವ ಇದು. الم یت‎ ರುವ ದುರ್ಗತಿ ಇದು. ' 

, ಇನ್ನು ನಾವು ಯಾರ ಜೊತೆಗಾದರೂ ನ್ಯಾಯ ಪಾಲಿಸಬೇಕಿದ್ದರೆ, 'ಅವರೂ 
ನಮ್ಮ امت‎ ನ್ಯಾಯಪಾಲಿಸಿರಬೇಕೆಂಬ 'ನಿಬಂಧನೆಯೇನೂ ಇಲ್ಲ. ಇತರರು" ನಮ್ಮ 
ಜೊತೆ ನ್ಯಾಯ ಮಾಡಲಿ, ಅನ್ಯಾ ಯವೆಸಗಲಿ, ನಾವಂತೂ ಎಲ್ಲ ಸ್ಥಿತಿಯಲ್ಲೂ 
ನ್ಯಾಯವನ್ನೇ ಪಾಲಿಸಬೇಕು ಮತ್ತು ಅನ್ಮಾಯಗಳಿಂದ ಸಂಪೂರ್ಣ ಡೊರವಿಕಬೇಸ.. ಈ 
ಕುರಿತು 'ಪ್ರವಾದಿ ಮುಹನ್ಮ; ۱س‎ ಹೀಗೆಂದಿರುವರು: 

ಜನರ ಧೋರಣೆಗಳನ್ನು ಅನುಸರಿಸುವವರಾಗಬೇಡಿರಿ, 'ಜನರು‏ تہ دج“ 
ನಮ್ಮ ಜೊತೆ' ಸದ್ವ ರ್ತನೆ ಮಾಡಿದರೆ ನಾವೂ ಸದ್ವರ್ತನೆ ಮಾಡುತ್ತೆ ವೆ. 'ಅವರಃ‏ 
ಅಕ್ರಮ, ಮಾಡಿದರೆ ನಾವೂ ಅಕ್ರಮ ಮಾಡುತ್ತೇವೆ" ಎಂದು ಹೇಳಬೇಡಿರಿ. ಬದಲಾಗಿ,‏ 

' ಜನರು ಸದ್ವ ರ್ತನೆ ತೋರಿದರೆ ನೀವೂ ಸದ್ವರ್ತನೆಯನ್ನೇ" ತೋರಬೇಕು ಮತ್ತು 
ಅವರು ದುರ್ವರ್ತನೆ ತೋರಿದರೂ" ನೀವು" رت‎ ಯ' ಮಾಡಬಾರದು ಎಂಬ 
ಧೋರಣೆಗೆ ನಿಮ್ಮ ನ್ನು ಬ ات‎ ಟ್ರ “1 (ಿರ್ಮಿದಿ) 


ಸದ್ಯರ್ತನೆ. ನ ای و‎ 

ಇನ್ನಾ ಮ್‌ ಧರ್ಮವು ಕೇವಲ, FE ا‎ ಮಾಡಬೇಕೆಂದು ಜನರಿಗ 
ಆಡೇಶಿಸಿ ಸುಮ್ಮನಾಗುವುದಿಲ್ಲ: ಅದು ಮುಂದುವರಿದು, ಸಹಜೀವಿಗಳ ಜೊತೆ 
ಉತ್ತಮವಾಗಿ ವರ್ತಿಸಬೇಕು ಎಂದು. ಆದೇಶಿಸುತ್ತದೆ. ನಮ್ಮ ಸದ್ವರ್ತನೆಗೆ: ಎಲ್ಲ 
ಮಾನವರೂ ಅರ್ಹರು. ಇದರಲ್ಲಿ ಮುಸ್ಲಿಮರು-ಮುಸ್ಲಿಮೇತರರು ಎಂಬ ಯಾವುದೇ 
ಭೇದವಿಲ್ಲ. ನಮ್ಮ. ಮನಸ್ಸಿನಲ್ಲಿ ಪ್ರತಿಯೊಬ್ಬ ಮನುಷ್ಕನ ಬಗ್ಗೆ ಕರುಣೆ ಮತ್ತು 
ಅನುಕಂಪದ" ಭಾವನೆಗಳಿರಬೇಕು .ಎಂಬುದೇ ಇಸ್ಲಾಮಿನ اتد‎ . ' 

ಪ್ರವಾದಿ ಮುಹಮ್ಮದ್‌(ಸ) ಹೀಗೆ ಹೇಳಿರುವರು: - 

"ಕರುಣೆ". ತೋರುವವರ ಮೇಲೆ ಅಲ್ಲಾಹನು ಕರುಣೆ ತೋರುವನು. ನೀವು 
ಭೂಮಿಯವರ ಮೇಲೆ ಕರುಣೆ ತೋರಿರಿ. : ಬಾನಿನವನು(ಅಲ್ಲಾಹನು) ನಿಮ್ಮ . ಮೇಲೆ 
ಕರುಣೆ ತೋರುವನು” تک ۔‎  -  --_ رج ھی‎ :ಅಬೂದಾವೂದ್‌) 

ಪ್ರತಿಯೊಬ್ಬ ಮನುಷ್ಠನೂ ಆದಿಪಿತ ಆದಮ್‌ರ(ಅ) ಪುತ್ರನೆಂಬ' ನೆಲೆಯಲ್ಲಿ 
ನಮ್ಮ ಸಹೋದರನು. ಆದ್ದರಿಂದ ಪ್ರತಿಯೊಬ್ಬ ಮಾನವನೊಂದಿಗೂ ನಾವು ಸ್ವಂತ 
ಸಹೋದರನೆಂಬಂತೆಯೇ “ವರ್ತಿಸಹೇಕು. ಅವನ ಬಗ್ಗೆ ನಮಗೆ ಕರುಣೆ: ಇರಬೇಕು. 


30 لے جح ہے جج ಮಾನವರ ಹಕ್ಳುಗಳು‏ 


ನಾವು "ಮನಃಪೂರ್ವಕವಾಗಿ ' ಅವನಿಗೆ: ಹಿತವನ್ನು ಬಯಸುವವರಾಗಿರಬೇಕು. "ಅವನಿಗೆ 
ಅತ್ಯಂತೆ `ಏತಕರ ಸಲಹೆಗಳನ್ನು ಕೊಡಬೇಕು. ಅವನ ಕಷ್ಟ ಕಾಲಗಳಲ್ಲಿ "ಅವನಿಗೆ 
ಸಹಾಯ ಮಾಡಬೇಕು. ಅವನೊಂದಿಗೆ ಸದಾ ಸೌಜನ್ಯದಿಂದ ವರ್ತಿಸಬೇಕ್ಸು.- ಸಾಧ್ಯ” 
ವಾದಷ್ಟು ಅವನಿಗೆ ಸೇವೆ ಸಲ್ಲಿಸಬೇಕು. 


ದೀನದಲಿತರ ಸೇವೆ ಭ್‌ 
- ಒಬ್ಬ ವ್ಯಕ್ತಿ ಎಷ್ಟು ಹೆಚ್ಚು ದೀನ, ದುರ್ಬಲ, ಅಸಹಾಯಕ, 'ದರಿದ್ರ ಹಾಗೂ 
ಚಿಂತಿತನಾಗಿರುವನೋ ಅವನು ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ, ನಮ್ಮ ಹಿತಾಕಾಂಕ್ಸೆ, ಗಮನ, 
ಅನುಕಂಪ, ' ಸೇವೆ ಮತ್ತು ಸಹಾಯಕ್ಕೆ ಅರ್ಹನಾಗಿದ್ದಾನೆ. ಅವನನ್ನು ಆ 'ಸ್ಥಿತಿಯಿಂದ 
ಪಾರುಗೊಳಿಸಲು ಶ್ರಮಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯ. 
-' - ಪ್ರವಾದಿ ಮುಹಮ್ಮದ್‌(ಸ) ಹೇಳಿದ್ದಾರೆ: 
*ವಿಧವೆಯರಿಗಾಗಿ, ಬಡವರಿಗಾಗಿ `ಓಡಾಟ ನಡೆಸುವವನು الہ‎ ಓಡಾಟ 
ನಡೆಸುವವನಿಗೆ ಸಮಾನವಾಗಿರುವನು.” 
| ಈ” ವಚನವನ್ನು ಉಲ್ಲೆ (ಖಿಸಿರುವ یں تا‎ ಅಬೂ ಹುೈರ(ರ) ಹೇಳುತ್ತಾರೆ: 
(ಆ ಸಂದರ್ಭದಲ್ಲಿ)” ನನಗೆ ನೆನಪಿರುವಂತೆ ಪ್ರವಾದಿಸ) "ಅವನು ಸ್ವಲ್ಪವೂ "ದಣಿಯದೆ 
ರಾತ್ರಿ ಜಾಗರಣೆ ಮಾಡಿ, ಅಲ್ಲಾಹನ “ಆರಾಧನೆ ನಡೆಸುವ" ವ್ಯಕ್ತಿಗೆ ಮತ್ತು "ಸದಾ 
ಉಪವಾಸ ಆಚರಿಸುತ್ತಿರುವ ವ್ಯಕ್ತಿಗೆ ಸೆಮಾನನಾಗಿದ್ದಾನೆ"” "ಎಂದೂ "ಹೇಳಿದ್ದರು. 
(ಬುಖಾರಿ,' ಮುಸಿ ್ಲಿಮ್‌) 
2 'ಮತ್ತು ವಿಧವೆಯರ ಸೇವೆ ಎಷ್ಟೊಂದು ಪುಣ್ಯದಾಯಕೆ! 
ಅನಾಥರ ಸೇವೆಯ ಕುರಿತು ಪ್ರವಾದಿ(ಸ) ಹೀಗೆಂದಿದ್ದಾ ಕೆ: ನಾನು ಮತ್ತು 
ಅನಾಥನ ಪೋಷಣೆ ಮಾಡುವ" ವ್ಯಕ್ತಿ- ಆ ಅನಾಥೆ: ಅವನ ಸಂಬಂಧಿಯಾಗಿರಲಿ 
ಅಲ್ಲದಿರಲಿ-. ಸ್ವರ್ಗದಲ್ಲಿ ಈ ರೀತಿ" ನಿಕಟಿವಾಗಿರುವೆವು" ಹೀಗೆ ಹೇಳಿ ತಮ್ಮ 'ತೋರು 
ಬೆರಳು ಮತ್ತು ನಡು ಬೆರಳುಗಳನ್ನು’ ಬತ್ತಿ ತೊನಂಿಸಿದರು. ಅವೆರಡರ ಮಧ್ಯೆ ಅಲ್ಪ 
ಅಂತರ ಮಾತ್ರ ಇತ್ತು. ' (ಬುಖಾರಿ) ' 
ಅನಾಥರ ಸಂರಕ್ಸಣೆ "ಮತ್ತು “ಹಾಲನೆ ಪೋಷಣೆ SS ಪ್ರವಾದಸ) 
ಎಷ್ಟೊಂದು ಉನ್ನತ ಸ್ಥಾನ ಕೊಟ್ಟಿದ್ದಾರೆ! ಇದಕ್ಕೆ ತದ್ದಿಕುದ್ದವಾಗಿ "ಅನಾಥರ ಸೊತ್ತನ್ನು 
ಕಬಳಿಸುವವರಿಗೆ ಪವಿತ್ರ ; ಕುರ್‌ಆನಿನಲ್ಲಿ ಭಕರ” ಎಚ್ಚರಿಕೆಗಳನ್ನು ಕೊಡಲಾಗಿದೆ. ಉದಾ: 
( “ಅನಾಥರ ಸೊತ್ತ ನ್ನು ಅಕ್ರಮವಾಗಿ ಕಬಳಿಸುವವರು مد‎ ವದಲ್ಲಿ ತಮ್ಮ 
ಹೊಟ್ಟಿ ಯನ್ನು ನರಕಾಗ್ಗಿ ಯಿಂದ ತುರಿಬುತ್ತಾರೆ ಮತ್ತು 8, ಯವಾಗಿಯೂ ಅವರು 
ಪ್ರಜ್ಞಲಿಸುವ ನರಕಾಗ್ನಿಗೆ 'ತಳ್ಳೆಲ್ಬಡುವರು. یت‎ '  ಡವಿತ್ರ ಕುರ್‌ಆನ್‌, 4:10) 


40 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ? 


ಈ ಎಲ್ಲ ಆದೇಶಗಳು ಮುಸ್ಲಿಮ್‌ ಮತ್ತು ಮುಸ್ಲಿಮೇತರರೆಂಬ ತಾರತಮ್ಮವಿಲ್ಲರ 
ಎಲ್ಲರಿಗೆ ಅನ್ವಯವಾಗುತ್ತವೆಂಬುದನ್ನು ಇಲ್ಲಿ ಮತ್ತೊಮ್ಮೆ ಸ್ಮರಿಸಿಕೊಳ್ಳಬೇಕಾಗಿದೆ. 


'ನೆರೆಯವರ ಸೇವೆ 7 

ನಮ್ಮ ನೆರೆಯಲ್ಲಿ ವಾಸಿಸುವ ಜನರು - ಅವರು ಮುಸ್ಲಿಮರಿರಲಿ, ಮುಸ್ಥಿಮೇತಃ 
ರಿರಲಿ- ನಮ್ಮ ಹಿತಾಕಾಂಕ್ಸೈ, ಸೇವೆ .ಮತ್ತು ಸಹಾಯಗಳಿಗೆ ಇತರರಿಗಿಂತ ಹೆಚ್ಚು ಅಹಃ 
ರಾಗಿದ್ದಾರೆ. ಪವಿತ್ರ ಕುರ್‌ಆನಿನಲ್ಲಿ, ನೆರೆಯವನು ಬಂದಧುವೋ ಅಲ್ಲವೋ ಎಂಬ ತಾರತಮ 
ತೋರದೆ: ಎಲ್ಲ ನೆರೆಯವರ ಜೊತೆ ಸದೃರ್ತನೆ ತೋರುವಂತೆ ಆದೇಶಿಸಲಾಗಿದೆ 
ನೆರೆಯವರ ಸೇವೆಗೆ ಇಸ್ಲಾಮ್‌ ಧರ್ಮದಲ್ಲಿ ಅಸಾಮಾನ್ಮ್ನ ಮಹತ್ವ ಇದೆಯೆಂಬುದ 
ನಮಗೆ ಹದೀಸ್‌ಗಳಿಂದಲೂ ಸ್ಪಷ್ಟವಾಗುತ್ತದೆ. ಪ್ರವಾದಿ(ಸ) ಹೇಳಿದ್ದರು: 

"ಜಿಬ್ರೀಲ್‌(ಅ) ಅವರು ನನಗೆ ನೆರೆಯವರ(ಸೇವೆಯ) ಬಗ್ಗೆ ನಿರಂತರವಾ? 
ಉಪದೇಶಿಸುತ್ತಲಿದ್ದರು. ಎಷ್ಟೆಂದರೆ ಅವರು ನೆರೆಯವರನ್ನೂ ಆಸ್ತಿ ಯಲ್ಲಿ .ಹಕ್ಕುದಾರರಾ! 
ಮಾಡುವರೋ ಎಂದು ನನಗೆ ತೋಚತೊಡಗಿತು.". .. ಬುಖಾರಿ ಮುಸ್ಲಿಮ್‌ 

ಹ. ಅಬೂಹುರೈರಾ(ರ) ಉಲ್ಲೇಖಿಸಿರುವಂತೆ, ಪ್ರವಾದಿ(ಸ) ಹೀಗೆ ಹೇಳಿರುವರು: 

"ಅಲ್ಲಾಹನಾಣೆ, ಅವನು ಸತ್ಯವಿಶ್ವಾಸಿಯಲ್ಲ. ಅಲ್ಲಾಹನಾಣೆ, ಅವನು ಸತ್ರ 
ವಿಶ್ಚಾಸಿಯಲ್ಲ. ಅಲ್ಲಾಹನಾಣೆ, ಅವನು ಸತ್ಯ ೈವಿಶ್ವಾಸಿಯಲ್ಲ!" 

'ಯಾರು?' ಎಂದು ಅವರೊಡನೆ ಕೇಳಲಾಯಿತು. ಅವರು ಹೇಳಿದರು: 

"ಯಾರ ಕೆಡುಕುಗಳಿಂದ ಅವನ ನೆರೆಯವನು ಸುರಕ್ಸಿತನಲ್ಲವೋ ಅವನು.” 

(ಬುಖಾರಿ, ಮುಸ್ಲಿಮ್‌‏ وت 


ಹೆತ್ತವರ ಹಕ್ಕುಗಳು 


ನಮ್ಮ ಮೇಲೆ, ಮಾನವರ ,ಪೈಕಿ ಅತಿ ಹೆಚ್ಚಿನ ಹೊಣೆಗಾರಿಕೆಗಳು. ಮತು 
ಕರ್ತವ್ಯಗಳಿರುವುದು ನಮ್ಮ ಸ್ವಂತ ತಂದೆ-ತಾಯಿಯರ ಬಗ್ಗೆ. ಹೆತ್ತ್ರವರೊಡನೆ ಸದೃರ್ತಃ 
ತೋರುವುದರ -ಮಹತ್ವವನ್ನು ಪವಿತ್ರ ಕುರ್‌ಆನಿನಲ್ಲೂ ಪ್ರವಾದಿ ವಚನಗಳಲ್ಲೂ ಬಹಃ 
ಒತ್ತು ಕೊಟ್ಟು ಪ್ರತಿಪಾದಿಸಲಾಗಿದೆ. 

ನಿಮ್ಮ ಪ್ರಭು (ಹೀಗೆ) ಏಧಿಸಿ ಬಿಟ್ಟಿದ್ದ ನೆ; ನೀವು ಕೇವಲ ಅವನೊಬ್ಬ 
ಹೊರತು ಇನ್ನಾರ ದಾಸ್ಯ -ಆರಾಧನೆಯನ್ನೂ ಮಾಡಬಾರದು. ಧಗೆ 
ಸೌಜನ್ಯದಿಂದ ವರ್ತಿಸಿರಿ. ಅವರ ಪೈಕಿ ಒಬ್ಬರು ಅಥವಾ ಅವರಿಬ್ಬರೂ ವೈದ್ಧರಾಗಿ ನಿಮ್ಮ 
ಬಳಿಯಲ್ಲಿದ್ದರೆ, ಅವರ ಬಗ್ಗೆ ಚಕಾರವೆತ್ತಬೇಡಿರಿ ಮತ್ತು ಅವರನ್ನು ಜರೆಯಬೇಡಿರಿ 
ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡಿರಿ. ನಯ ವಿನಯ ಮತು 
ಕರುಣೆಯೊಂದಿಗೆ' ಅವರ ಮುಂದೆ ಬಾಗಿಕೊಂಡಿರಿ. 'ಓ ನನ್ನ ಪ್ರಭೂ! ಇವರು ನನ 


ಹಕ್ಕುಗಳು dl‏ مود 


ದಯಾ ವಾತ್ಸಲ್ಯಗಳಿಂದ ನನ್ನನ್ನು ಸಾಕಿದಂತೆಯೇ. ನೀನು ಅವರ ಮೇಲೆ‏ رود 
ನೆಕೋರು' ಎಂದು ಪ್ರಾರ್ಥಿಸಿರಿ" 7)‏ 
ಮಾತಾಪಿತರ 'ಪೈಕಿಯೂ ಮಾತೆಯು ಪಿತನಿಗಿಂತ ಹೆಚ್ಚಿನ ಮಮತೆ ಮತ್ತು‏ 
ಸ್ವರ್ತನೆಗಳಿಗೆ ಅರ್ಹಳಾಗಿದ್ದಾಲೆ.‏ 

ಹರ್ರ್ರುತ್‌ ಅಬೂಹುರೈರಾ(ರ) ಉಲ್ಲೆ ಖಸಿರುವಂತೆ, ಒಮ್ಮೆ ಓರ್ವ ವ್ಯಕ್ತಿ ಬಂದು 
ಕ್ರವಾದಿವರ್ಯರೇ(ಸ) ನನ್ನ ಸದ್ವರ್ತನೆಗೆ ಅತಿ ಹೆಚ್ಚು ಅರ್ಹರು ಯಾರು?". ಎಂದು 
ಹ್ಲಿಸಿದನು. ಪ್ರವಾದಿ(ಸು 'ನಿನ್ನ ಮಾತೆ' ಎಂದು ಉತ್ತರಿಸಿದರು. "ಆ ಬಳಿಕ ಯಾರು' ಎಂದು 
ವನು ಕೇಳಿದನು. ಆಗ ಪ್ರವಾದಿ(ಸ) " 8ھ‎ ಮಾತೆ' ಎಂದು ಉತ್ತ! ರಿಸಿದರು. ಅವನು ಪುನಃ 
۲ ಬಳಿಕ, ಯಾರು?" ಎಂದು ಪ್ರಶ್ನಿ ಸಿದನು. ಪ್ರವಾದಿ(ಸ) ಮತ್ತೆ 'ನಿನ್ನ ತಾಯಿ' ಎಂದುತ್ತರಿ 
ದರು: ಅವನು ಪುನಃ 'ಆ ಬಳಿಕ ಯಾರು?" ಎಂದು ಕೇಳಿದಾಗ "ಆ ಬಳಿಕ ನಿನ್ನ ತಂದೆ, ಆ 
ಳಿಕ ನಿನಗೆ ರಕ್ತ ಸಂಬಂಧದಲ್ಲಿ ಬಹಳಷ್ಟು ನಿಕಟರಾಗಿರುವವರು, ಆ ಬಳಿಕ ಅವರ 
ಸೊರತು ಅತಿಹೆಚ್ಚು ನಿಕಟರಾಗಿರುವವರು" ಎಂದು ಪ್ರವಾದಿ(ಸ) ಉತ್ತ ರಿಸಿದರು. 

ಎಲ್ಲ ವಿಷಯಗಳಲ್ಲೂ ಹೆತ್ತವರ ಆಜ್ಞಾಪಾಲನೆ ಅತ್ವ; ಗತ್ಯ. ಆದರೆ ಅವರು 
ರ್ಕ್‌ ಅಥವಾ ಬಹುದೇವಾರಾಧನೆ ಮಾಡುವಂತೆ ಆದೇಶಿಸಿದರೆ ಅಥವಾ ಅದಕ್ಕೆ 
್ರೇರೇಪಣೆ ۔‎ ಕೊಟ್ಟರೆ ಆಗ ಅವರನ್ನು ಅನುಸರಿಸಬೇಕಾಗಿಲ್ಲ. ಮಾತ್ರವಲ್ಲ ಆ ವಿಷಯ 
ಲ್ಲಿ ಅವರನ್ನು ಅನುಸರಿಸುವುದು ತಪ್ಪು. ಆದರೂ ಬೇರೆ ವಿಷಯಗಳಲ್ಲಿ ಅವರ 
1ಜ್ಞಾಪಾಲನೆ ಮಾಡುವುದು ಮತ್ತು ಅವರೊಂದಿಗೆ ಅತ್ಯಂತ ಸೌಜನ್ಯ سے‎ 
ಸರ್ತಿಸುವುದು ಆಗಲೂ. ನಮ್ಮ ಕರ್ತವ್ಯವೇ ಆಗಿರುತ್ತದೆ. ۱ 

“ಆದರೆ, ಅವರು ನಿನಗೆ ತಿಳಿಯದುದನ್ನು ನನ್ನೊಂದಿಗೆ ಸಹಬಾಗಿಯಾಗಿ 
ಖಾಡಬೇಕೆಂದು ನಿನ್ನ ಮೇಲೆ ಒತ್ತಡ ಹಾಕಿದರೆ ಅವರ ಮಾತನ್ನು ಎಷ್ಟು ಮಾತ್ರಕ್ಕೂ 
'ಳಬೇಡ. ಈ ಲೋಕದಲ್ಲಿ ಅವರೊಂದಿಗೆ ಸದ್ವರ್ತನೆ ಮಾಡುತ್ತಿರು. ಆದರೆ, ಯಾರು 
ಸನ್ನ ಕಡೆಗೆ ಒಲಿದಿರುವನೋ ಅವನ ಮಾರ್ಗವನ್ನು ಮಾತ್ರ ಅನುಸರಿಸು." 

(ಪವಿತ್ರ ಕುರ್‌ಆನ್‌, 31:15) 


ಂಧುಗಳೆ ಹಕ್ಕುಗಳು 

ಹೆತ್ತವರಲ್ಲದ ನಿಕಟ. ಸಂಬಂಧಿಗೆ ಜೊತೆ ಸದ್ವ ರ್ತನೆ ತೋರುವುದು دم‎ 
ہہ رت ہت‎ ಕರ್ತವ್ಯಗಳಲ್ಲೊಂದಾಗಿದೆ. ಅಲ್ಲಾಹನ ದಾಸರ ಪೈಕಿ ಹೆತ್ತವರ 
ಸಳಿಕ ನಮ್ಮ ಸದ್ವರ್ತನೆ, ಔದಾರ್ಯ, ಸೇವೆ ಮತ್ತು ಗೌರವಾದರಗಳಿಗೆ ಪಾತ್ರರಾಗಲು 
ಅತಿ ಹೆಚ್ಚು ಅರ್ಹರಾಗಿರುವವರು- ನಮ್ಮ ನಿಕಟ ಸಂಬಂಧಿಗಳು ಮತ್ತು ಬಂಧುಗಳು, 
ಬಂಧುಗಳ ಜೊತೆ ಸೌಜನ್ಯ ತೋರುವುದರ ಬಗ್ಗೆ ಪವಿತ್ರ ಕುರ್‌ಆನ್‌ ಹಲಿಭಿಡೆ 
ಒತ್ತುಕೊಟ್ಟು ಪ್ರಸ್ತಾಪಿಸಿದೆ. . 


42 PRS . ಇಸ್ಲಾಮ್‌. ನಿಮ್ಮಿಂದ ಏನು ಬಯಸುತ್ತ; 
EE 


“ಒಳಿತು ಏನೆಂದರೆ:..''ಅಲ್ಲಾ ಹನ ಸೆಂಪ್ರಿ ಆಿಗಾಗಿ ತನ್ನ ಮನಮೆಚ್ಚು 7! 
'ಸಂಪತ್ತ; ನ್ನು ಬಂಧುಗಳಿಗೂ ಅನಾಥರಿಗೂ ನಿರ್ಗತಿಕರಿಗೂ' ಪ್ರಯಾಣಿಕರಿಗೂ 'ಸಹಾಯಾಃ। 
“ಗಳಿಗೂ ದಾಸ್ಯವಿಮೋಚನೆಗಾಗಿಯೂ ವ್ಯಯಿಸುವುದು."" ಸ “21 
ಪವಿತ್ರ ಕುರ್‌ಆನಿನ 'ಅನ್ನಿಸಾ' ಅಧ್ಯಾಯದಲ್ಲಿ ದೇವೆಭಯ ಮತ್ತು * “ಭರ 
ಸಂಬಂಧಗಳ ರಕ್ಷಣೆ ಇವೆರಡನ್ನೂ” ಧರ್ಮದ ಎರಡು ಮೂಲಭೂತ ಅಂಶಗಳ: 
| ಚಿತ್ರಿಸಲಾಗಿರುವುದನ್ನು ಕಾಣಬಹುದು. 
" "ನೀವು ಯಾರ ات‎ ಷರಸ್ಪರ ಹಕ್ಕು ಬಾಧ್ಯತೆಗಳನ್ನು ಕೇಳುತ್ತೀರೋ 
ಅಲ್ಲಾ اس ا ہت یٹ اس‎ ಕೆಡಿಸಬೀಡಿರಿ* 
(ಪವಿತ್ರ ಕುರ್‌ಆನ್‌, 4: 
ಪವಿತ್ರ ಕುರ್‌ಆನ್‌, ಉತ್ತಮ ಸತ್ಯವಿಶ್ವಾಸಿಗಳ ವರ್ಣನೆ ಮಾಡುತ್ತಾ ಅವರು ಅಲ್ಲಾಕ 
ಜೊತೆ ಮಾಡಿರುವ ಕರಾರನ್ನು "ಫಾಲಿಸುತ್ತಾರೆ ಎನ್ನುವುದರ, ಬೆನ್ನಿ fe ಅವರು ಕುಟು 
ಸಂಬಂಧಗಳ" ಕುರಿತಾದ ತಮ್ಮ' “ಬಾಧೆ و شش وب‎ ರೆ ಮೊದಿದೆ: 
"'ಅವರು ಅಲ್ಲಾ ಹನೊಡನೆ ಮಾಡಿದ ಕರಾರನ್ನು ಹಾಲಿಸುತ್ತಾ ರೆ. ಅದನ್ನು (ಕರಾರನ: 
' ಬಲಗೊಳಿಸಿಕೊಂಡ “ಬಳಿಕ” "ಮುರಿದು ಬಿಡುವುದಿಲ್ಲ: ಅಲ್ಲಾ; ಹನು ಯಾವ ಯಾ 
ಸಂಬಂಧಗಳನ್ನು ಕಾಪಾಡಲು ಆಚ್ಚಿ'ಕೆಸಿಟ್ಟ ات‎ ಅವುಗಳನ್ನು ಕಾಪಾಡಿಕಿೊಟ್ಳುತ್ತಾ 
- 'ತಮ್ಮ ಪ್ರಭುವನ್ನು ಭಯಪಡುತ್ತಾರೆ. ಎಲ್ಲಾ: ದರೂ ತಮ್ಮೊ; ಡನೆ ಕೆಟ್ಟ ರೀತಿಯ ವಿಚಾರ 


ನಡೆದುಬಿಟ್ಟೀತೋ ಎಂದು ಹೆದರುತ್ತಾ 53." i (13:20-2. 
ಸಂಬಂಧಗಳನ್ನು ಗೌವಿಸುವ ಮತ್ತು, وت جس‎ ಪ್ರದಧಿಸ ಮುಹಮ್ಮ ದ್‌ 
ಹೀಗೆಂದಿರುವರು: 1 


“ರಕ್ತ ಸೆಂಬಂಧವು,' 'ದಯಾಮಯನ(ಅನುಗ್ರಹದ) ಶಾಖೆಗಳೆಲ್ಲೊ ್ಲಂದಾಗಿದೆ. ಯಾಃ 
ಸಂಬಂಧಗಳನ್ನು ಸ ಸೆಂರಕ್ಷಿಸುವರೋ ಅವರೆ ಜೊತೆ ನಾನು ಸಂಬಂಧವಿಡುವೆನು. ಯಾಃ 
ಸಂಬಂಧಗಳನ್ನು ಮುರಿಯುವರೋ' ಅವರಿಂದ ನುನು ಸ ಸಂಬಂಧವನ್ನು ಮುರಿ 

" ಕೊಳ್ಳುವೆನು ಎಂದು ಅಲ್ಲಾಹನು ಹೇಳಿರುತ್ತಾನೆ." 7 (ಬುಖಾರಿ 
ಯಾರ ಜೊತೆ ಅಲ್ಲಾಹನು ಸಂಬಂಧವಿಟ್ಟಿ ಸಿರುವನೋ "ಅವನು ಮಹಾ ಭಾಗ್ಯವಂಃ 
ಇನ್ನು ಯಾರಿಂದ ಅಲ್ಲಾಹನು ಸಂಬಂಧ ಮುರಿದುಕೊಂಡನೋ. ಅವನಂತೂ ಸ್ವಗ 

ಪ್ರವೇಶಿಸುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಾನೆ: 

"ಸಂಬಂಧಗಳನ್ನು ಮುರಿಯುವವನು ಸ್ಪರ್ಗ ಪ್ರವೇಶಿಸಲಾರ". ಎಂದು 6ج‎ 
ಹೇಳಿರುವರು. _ - (ಬುಖಾರಿ 
”” ಬಂಧುಗಳ ಜೊತೆ ಇರುವ ಸಂಬಂಧವನ್ನು ಗೌರವಿಸುತ್ತಾ ಅವರ ಬಗೆಗಿನ ಬಾಧ್ಯ 
_ ಗಳನ್ನೆಲ್ಲಾ ಸರಿಯಾಗಿ ತೀರಿಸುವುದರಿಂದ' یھت‎ ಆಯುಷ್ಠ ಮತ್ತು ಜೀವೆನಾಧಾ: 
ಇವೆರಡರಲ್ಲೂ ವೃದ್ಧಿಯುಂಟಾಗುತ್ತದೆಂದು ಹದೀಸ್‌ನಲ್ಲಿ ಹೇಳಲಾಗಿದೆ. 


ನವರ ಹಕ್ಕುಗಳು K 43. 


“ತನ್ನ ಜೀವನಾಧಾರವ(ಆದಾಯವು ವಿಶಾಲವಾಗಬೇಕು 'ಮತ್ತು ತನ್ನ 700 
/ 000001 ಬಯಸುವವನು ತನ್ನ ಬಂಧುಗಳಿಗೆ ಸಂಬಂಧಿಸಿದ ಬಾಧ್ಯ; ತೆಗಳನ್ನು 
:ರಿಸಲಿ" ಎಂದು ಪ್ರವಾದಿ(ಸ). ಹೇಳಿರುವರು. ۷ : (ಬುಖಾರಿ, ಮುಸಿ ಮ್‌) 

“ಸಂಬಂಧಿಕರ, ಜೊತೆ ಸದ್ವರ್ತನೆ ತೋರಬೇಕು" ಎನ್ನುವಾಗ, ನಮ್ಮ ಸಂಬಂಧಿಕರು 
ಥವಾ ಬಂಧುಗಳು `ನಮ್ಮ ಜೊತೆ. 'ಸೌಜನ್ಯ ತೋರಿದರೆ: ಮಾತ್ರ ಅವರೊಂದಿಗೆ ನಾವ್ರ ۱ 
ನಿಜನ್ಮ ತೋರಬೇಕಾದುದಲ್ಲ ಎಂಬುದನ್ನು ನೆನಪಿಟ್ಟು ಕೊಳ್ಳಬೇಕು. ನಮ್ಮ ಬಂಧುಗಳು 
ಮ್ಮ ಜೊತೆ ಹೇಗೆ ವರ್ತಿಸಿದರೂ ನಮ್ಮ ಹಕ್ಕುಗಳನ್ನೂ ತಮ್ಮ ಕರ್ತವ್ಯ; ಗಳನ್ನೂ نت‎ 
رت‎ ಸಿದರೂ ಸಾವಂತ ಅವರ ಹಕ್ಕು ಗಳನ್ನು ಮತ್ತು ನಮ್ಮ ಕರ್ತವ್ಯ ಗಳನ್ನು 'ನಿರ್ಲಕ್ಸಿ 
ಇರದು. ಎಲ್ಲ ಸ್ಥಿತಿಗಳಲ್ಲೂ ಅವರೊಡಸೆ ನಾವು ಸೌಜನ್ಯ ಶೀಲವಾಗಿಯೇ انت‎ 

1 ್ರತಕ್ರಿಯೆಯಾಗಿ ಸ ಸಂಬಂಧ ರಕ್ಷಿಸಿದರೆ ಅದು ಸಂಬಂಧ ರಕ್ಷಣೆ ಎನಿಸುವುದಿಲ್ಲ. 
ನ್ನೊಂದಿಗೆ' "ಇತರರು ಸಂಬಂಧ ಕಡಿದುಕೊಂಡರೂ ಆ ಸಂಬಂಧವನ್ನು ಉಳಿಸಿಕೊಂಡು, ت‎ 
3ٰ 'ತೆನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಇರುವವನೇ ನಿಜವಾದ ಸಂಬಂಧ ರಕ್ಷ ಕನು" 


ಂದು ಪ್ರವಾದಿ(ಸ) ಹೇಳಿರುವರು.” .ا‎ (ಬುಖಾರಿ) ا‎ 
ಮುಸ್ಲಿಮರಿಗೂ ಮುಸ್ಲಿಮೇತರಥಿಗ್ಗೂ ۶ ಸಂಬಂಧ ರಕ್ಷೆ ನೆಯ್ದ ಈ ನಿಯಮಗಳು 

ಮಾನವಾಗಿ ಅನ್ವಯಿಸುತ್ತದೆ. : 

1ತಿ-ಪತ್ನಿಯರ ಹಕ್ಕುಗಳು 


1” - ಮೊನವೀಯ ಸಂಬಂಧಗಳ ಪೈಕಿ ಪಠಿ-ಪಶ್ನಿಯರ ಸಂಬಂಧವು ಅತ್ಯಂತ 'ಪ್ರಮುಖ - 
ನಗೂ ಪವಿತ್ರವಾಗಿದೆ. ಸಮಾಜದ ಸ್ವಾಸ್ಕ್ಯೈವು ಕುಟುಂಬದ ಸ್ವಾಸ್ಥ್ಯವನ್ನು ಅವಲಂಬಿಸಿರು 
'ಂತೆ, ಕುಟುಂಬದ ಸ್ವಾಸ್ಕ್ಯವು 'ಮುಖ್ಯವಾಗಿ ಪತಿ-ಪಶ್ನಿಯ ಸಂಬಂಧದ ಸ್ವಾಸ್ಕ್ಯವನ್ನು 
'ವಲಂಬಿಸಿದೆ. ಪತಿ-ಪತ್ನಿಯರ “ಮಧ್ಯೆ ಪರಸ್ಪರ ಎಷ್ಟು ಹೆಚ್ಚು ತಿಳುವಳಿಕೆ, ಅನುರಾಗ 
ಬಿತ್ತು ಸಹಕಾರ ಇರುವುದೋ ಅಷ್ಟೇ ಹೆಚ್ಚು ಶಾಂತಿ-ಸಮೃದ್ಧಿಗಳು ಆ ಕುಟುಂಬದ ಪಾಲಿಗೆ 
ರುತ್ತವೆ. ಮಕ್ಕಳೆ ಶ್ರೇಯಸ್ಸು ಮತ್ತು ಅವರ ಭವಿಷ್ಕ್ಠದ ಹಿತ ಕೂಡಾ ಪತಿ- ಪತ್ನಿಯರ 
ಂಬಂಧ ಹೇಗಿದೆ ಎಂಬುದನ್ನು ಮುಖ್ಯವಾಗಿ ಅವಲಂಬಿಸಿರುತ್ತದೆ. 
. ಕುಟುಂಬವನ್ನು ಸ್ವಸ್ಥವಾಗಿಡಲು ಅಲ್ಲಾಹನು ಒಂದು ಸಮರ್ಪಕ. 'ವೃವಸ್ಥೆಯನ್ನು 
'ಚಿಸಿರುವನು. ಆ ವ್ಯವಸ್ಥೆಯಲ್ಲಿ ಪುರುಷನು ಕುಟುಂಬದ ಮುಖ್ಯಸ್ಥನಾಗಿರುತ್ತಾನೆ. 
ಏಹಿಳೆಯು ಧರ್ಮಸಮ್ಮತ ಮಿತಿಗಳೊಳಗೆ ತನ್ನ ಪಶಿಯನ್ನು ಅನುಸರಿಸಬೇಕಾಗುತ್ತದೆ. 
ಪವಿತ್ರ ಕುರ್‌ಆನ್‌ ಈ ಕುರಿತು ಒಂದೆಡೆ ಹೀಗೆ ಹೇಳಿದೆ: 
“ಪುರುಷರು ಸಿ ಸ್ತ್ರೀಯರ ಮೇಲೆ 'ಮೇಲ್ವಿಚಾರಕ' ಆಗಿರುತ್ತಾರೆ. ಇದು ಅಲ್ಲಾಹನು 
ಅವರಿಗೆ ಕೆಲವರ ಮೇಲೆ ಶ್ರೇಷ್ಠತೆ ಪ್ರದಾನ ಮಾಡಿದುದರಿಂದ. ಮತ್ತು ಪುರುಷರು 
'ಮ್ಮು ಸಂಪತ್ತ ನ್ನು ಖರ್ಚು ಮಾಡುವುದರಿಂದ. ಸಂಶೀವೇಯರಾದ:ಸಿ ಸ್ತ್ರೀಯರು 


'44 2 ಇಸ್ಲಾಮ್‌ ನಿಮ್ಮಿಂದ ಏಿನು ಬಯಸುತ್ತದೆ? 
ತ 


ಅನುಸರಣಶೀಲರಾಗಿರುತ್ತಾರೆ ಮತ್ತು ಅವರು ಪುರುಷರ ಅನುಪಸ್ಥಿತಿಯಲ್ಲಿ ಅಲ್ಲಾಹನ 
ರಕ್ಷಣೆಯಲ್ಲಿ 'ಅವರ ಹಕ್ಕು ಬಾಧ್ಯತೆಗಳ ರಕ್ಷಣೆ ಮಾಡುತ್ತಾರೆ." (4:34) 

ಇನ್ನು ಪವಿತ್ರ ಕುರ್‌ಆನ್‌ ಪುರುಷರಿಗೆ ಮಹಿಳೆಯರೊಡನೆ ಅತ್ಕುತ್ತಮವಾ? 
ವರ್ತಿಸುವಂತೆ ಮತ್ತು ಅವರ ಹಕ್ಕು ಗಳನ್ನು 'ಗೌರವಿಸುವಂತೆ ಮತ್ತು ಅವರಿಗೆ مس‎ 
'ತಮ್ಮ ಕರ್ತವ್ಯಗಳನ್ನು ಮರೆಯದಂತೆ ಆದೇಶ ಕೊಟ್ಟಿದೆ. ಉದಾ: 

"ನೀವು ಅವರೊಂದಿಗೆ ಉತ್ತಮ ರೀತಿಯಿಂದ ಜೀವನ ನಡೆಸಿರಿ. ಅವರು ನಿಮ? 
ಅಪ್ರಿಯರಾಗಿದ್ದರೆ ಒಂದು ವಸ್ತುವು ನಿಮಗೆ ಅಪ್ರಿಯವಾಗಿದ್ದರೂ ಅಲ್ಲಾಹನ: 
ಅದರಲ್ಲೇ ಅತಿ ಹೆಚ್ಚು ಒಳಿತನ್ನಿರಿಸಿರಲೂಬಹುದು.'" (49) 

ಅಲ್ಲಾಹನು ಪತಿ-ಪತ್ನಿಯರ ಮಧ್ಯೆ ್ಸ ಪ್ರೇಮ ಮತ್ತು وو‎ ವನ್ನು ಕಾಣಬಯಸುತ್ತಾನೆ: 

“ನಿಮ್ಮ ನಡುವೆ. ಪ್ರೇಮ ಮತ್ತು ಅನುಕಂಪವನ್ನು دقاہ‎ ಮಾಡಿದುದೂ ಅವನ 
ನಿದರ್ಶನಗಳಲ್ಲೊಂದಾಗಿದೆ.” (ಪವಿತ್ರ ಕುರ್‌ಆನ್‌, 30:21) 

ಪ್ರವಾದಿ ಮುಹಮ್ಮ ದ್‌ರಂತೂ(ಖ). ಮಹಿಳೆಯರ ಜೊತ್ತೆ ಅತ್ಯಂತ ಸೌಜನ್ಯ ದಿಂದ 
ವರ್ತಿಸ ಬೇಕೆಂಬುದಕ್ಕೆ ಬಹಳ, ಪ್ರಾಮುಖ್ಯತೆ ಕೊಟ್ಟಿದ್ದರು. ಅವರೊಮ್ಮೆ ಹೇಳಿದ್ದರು: 

"ಮಹಿಳೆಯರ ಜೊತೆ ಸದ್ವರ್ತನೆ ತೋರಬೇಕೆಂಬ ನನ್ನ ಬೋಧನೆಯನ್ನು. ಪಾಲಿಸಿರಿ." 

(ಬುಖಾರಿ, ಮುಸ್ಲಿಮ್‌) 

ತನ್ನ ಮನೆಯವರ ಪಾಲಿಗೆ ಉತ್ತಮನಾಗಿರುವ, ಅಂದರೆ ಅವರ ಜೊತೆ ಪ್ರೇಮ, 

ವಾತ್ಸವ್ಯಗಳೊಂದಿಗೆ ವರ್ತಿಸುವ ವ್ಯಕ್ತಿಯೇ ಅತ್ಕುತ್ತಮ ವ್ಯಕ್ತಿ ಎಂದು" ಇಸ್ಲಾಮ್‌ 
ಪ್ರತಿಪಾದಿಸುತ್ತದೆ. ಒಮ್ಮೆ ಪ್ರವಾದಿ(ಸ) ಹೀಗೆಂದರು: ; 

"ನಿಮ್ಮ. ಪೈಕಿ ಯಾರು ತನ್ನ ಮನೆಯವರ ಪಾಲಿಗೆ ಅತ್ಕುತ್ತಮನೋ “ಅವನೇ 
ನಿಜವಾಗಿ ಅತ್ಯುತ್ತಮನು ಮತ್ತು ನಾನು ನನ್ನ ಮನೆಯವರ ಪಾಲಿಗೆ ನಿಮ್ಮೆಲ್ಲರಿಗಿಂತ 
ಉತ್ತಮನು." * (ತಿರ್ಮಿದಿ, ದಾರಿಮೂ, ಇಬ್ದು ಮಾಜ) 

ಮಾನವ ಇತಿಹಾಸದಲ್ಲಿ ಪ್ರವಾದಿ ಮುಹಮ್ಮದ್‌ರಷ್ಟು ಸು) ದೇವಭಕ್ತ, ಧರ್ಮನಿಷ್ಯ 
ವ್ಯಕ್ತಿ ಬೇರೆ ಇಲ್ಲ. ಅವರು ಹಗಲಿರುಳೂ ಧರ್ಮ ಸಂಸ್ಥಾ 323237۸ ಶ್ರಮಿಸು 
. ವುದರಲ್ಲೇ ನಿರತರಾಗಿದ್ದರು. ನಿತ್ಯವೂ ಧರ್ಮಪ್ರಚಾರ, ಚರ್ಚೆ, ಮಾತುಕತೆ, ಯುದ್ಧ, 
ಸಂಧಾನ ಮತ್ತು ಆರಾಧನಾ ಕರ್ಮಗಳಲ್ಲೇ ಅವರ ಸಮಯ ಕಳೆಯುತ್ತಿತ್ತು. ಅನೆ 
ಸಂಕಷ್ಟ, ಅಪಾಯ ಮತ್ತು ಒತ್ತಡಗಳು ಅವರಿಗೆ ಎದುರಾಗುತ್ತಿದ್ದವು. ಆದರೆ 
ಇವೆಲ್ಲದರ ಹೊರತಾಗಿಯೂ ಅವರೊಬ್ಬ ಆದರ್ಶ ಗೃಹಸ್ಥರಾಗಿದ್ದೆರು. 'ತಮ್ಮ 
ಪಶ್ನಿಯರ ಹಕ್ಕುಗಳನ್ನು ಅವರೆಂದೂ ಮರೆಯುತ್ತಿರಲಿಲ್ಲ. ಪ್ರೇಮ, ಅನುಕಂಪ ಮತ್ತು 
ವಾತಲ್ಕದ ಸಾಕಾರ ಮೂರ್ತಿಯಾಗಿದ್ದರು. ಒಬ್ಬ ದೇವಭಕ್ತೆ 'ಹಾಗೂ ಧರ್ಮನಿಷ್ಠ ವ್ಯಕ್ತಿ 

' ತನ್ನೆ" ಮನೆಯವರ ಪಾಲಿಗೆ" `ಎಷ್ಟು ವಾತ್ಯಲ್ಯಮಯಿಯಾಗಿರಬಲ್ಲ ್ಲಿನಂಬುದಕ್ಕೆ ಪ್ರವಾದೀಸು 
ಅತ್ಯುತ್ತಮ ಮಾದರಿಯಾಗಿದ್ದಾರೆ. ٠ 7 


ಗ್‌ 45‏ ت۳ ಹಕ್ಕುಗಳು‏ دوہ 


pa 


ಕ್ಕ ಈ ہت‎ 

ಪತಿ-ಪತ್ನಿ ہت‎ ಅಲ್ಲಾ; ಹನು ಕೊಡುವ ಅಮೂಲ್ಯ ಕೊಡುಗೆಯೇ ಮಕ್ಕ: 7 ا نت‎ 
ರ್ಗದರ್ಶನದಂತೆ ಅವರ ಲಾಲನೆ-ಪಾಲನೆ ಮಾಡಿ ಅವರಿಗೆ ಉತ್ತಮ ತರಬೇತಿ ' 
ಡಬೇಕಾದುದು ಹೆತ್ತವರ ಕರ್ತವ್ಯವಾಗಿದೆ. ಈ وو‎ ವನ್ನು ಎಷ್ಟಂಶ ನಿರ್ವಹಿಸಿದ 
ಬ ಪ್ರಶ್ನೆಯನ್ನು ನಾಳೆ ತಂದೆ-ತಾಯಿ ಇಬ್ಬರೂ ಪರಲೋಕದಲ್ಲಿ ಎದುರಿಸಬೇಕಾಗುವುದು. : 

ಪ್ರವಾದಿ ಮುಹಮ್ಮದ್‌(ಸ) ಹೇಳಿರುವರು. 

“ಕೇಳಿರಿ! ನಿಮ್ಮ ಪೈಕಿ ಪ್ರತಿಯೊಬ್ಬನೂ ಹೊಣೆಗಾರ ಮತ್ತು اسرب فی‎ ನೆ 
ತ್ತು 'ನಿಮ್ಮ ಪೈಕ ಪ್ರತಿಯೋರ್ವನೊಡನೆ, ಅವನ ಹೊಣೆಯ ಕುರಿತು. ಮತ್ತು ಅವನ 
eds ಕುರಿತು ವಿಚಾರಣೆ ನಡೆಸಲಾಗುವುದು. ಜನರ ನಾಯಕನು ಆ ಜನರ- 
೨ಣೆಗಾರ ನಾಗಿರುವನು .ಮತ್ತು ಅವನೊಡನೆ ಆ ಜನರ ಬಗ್ಗೆ: ವಿಚಾರಿಸಲಾಗುವುದು. 
ಸುಷನು. ಮನೆಯವರ ಮೇಲ್ವಿಚಾರಕನು. ಅವನೊಡನೆ ಅವನ ಮನೆಯವರ ಕುರಿತು, 
ಕಾರಿಸ ಲಾಗುವುದು. ಮಹಿಳೆಯು ತನ್ನ ಪತಿಯ ಮನೆ ಮತ್ತು ತನ್ನ ಮಕ್ಕಳ ಮೇಲ್ವಿಚಾರಕ 
ನಿರುವಳು. ಅವಳನ್ನು ಅದರ ಕುರಿತು ಪ್ರಶ್ನಿಸಲಾಗುವುದು.” (ಬುಖಾರಿ, ಮುಸ್ಲಿಮ್‌) : 
ಮನೆಯಲ್ಲಿ ಹೆಣ್ಣುಮಗು ಜನಿಸಿದರೆ ಕೆಲವರಿಗೆ ಬೇಸರವಾಗುವುದುಂಟು. ಪ್ರಾಚೀನ 
ಸಬ್‌. ಸಮಾಜದಲ್ಲೂ ಇತರ ಕೆಲವು ಸಮಾಜಗಳಲ್ಲೂ ಹೆಣ್ಣು ಮಕ್ಕಳ್ಗನ್ನು “ಜೀವಂತ: 
ಇತು ಬಿಡುವ ಸಂಪ್ರದಾಯವಿತ್ತು. ಪವಿತ್ರ ಕುರ್‌ಆನ್‌ ಈ ಪ್ರವೃತ್ತಿಯನ್ನು ಇಪ್ಟೂಂದ 
ಣಾಮಕಾರಿ ಭಾಷೆಯಲ್ಲಿ ಖಂಡಿಸಿದೆಯೆಂಬುದನ್ನು ಗಮನಿಸಿ: : سیت ےے..‎ 

"ಜೀವಂತ ಹೂಳಲ್ಬಟ್ಟ ಸ್ರಿ ಹೆಣ್ಣು ಮಗುವಿನೊಡನೆ ಕೇಳೆಲಾಗುವಾಗ, ಯಾವ 
ಗಾಗಿ ಅವಳನ್ನು ಕೊಲ್ಲಲಾಯಿತೆಂದು."" جو ےم ا‎ ” (81:8-9) 

ಹೆಣ್ಮಕ್ಕಳ ಬಗ್ಗೆ ಜನರಲ್ಲಿ ತಾತ್ಸಾರ 'ಮೂಡುವುದಕ್ಕೆ ಮುಖ್ಯ ಕರಣ, ಅವರು ಹಣ 
ಪಾದನೆ ಮಾಡುವುದಿಲ್ಲ ಮತ್ತು ಕೊನೆತನಕವೂ ಆರ್ಥಿಕವಾಗಿ ಇತರರಿಗೆ ಹೊರೆಯಾಗಿರು 
ರೆ ಎಂಬ ಭಾವನೆಯಾಗಿತ್ತು. ಪವಿತ್ರ ಕುರ್‌ಆನ್‌ ಈ ಮನೋವೃತ್ತಿಯನ್ನು ತಿದ್ದುತ್ತಾ 
: ಹೇಳಿದೆ: 4 

"ನಿಮ್ಮ ಮಕ್ಕಳನ್ನು ಬಡತನದ ಭೀತಿಯಿಂದ ಕೊಲ್ಲ ಬೇಡಿರಿ. ನಾವು ಅವರಿಗೂ 
ಹಾರ ನೀಡುವೆವು ನಿಮಗೂ ನೀಡುವೆವು. ವಾಸ್ತ: ವದಲ್ಲಿ ಅವರ ವಧೆಯು ಒಂದು: 
ಏರ ಅಪರಾಧವಾಗಿದೆ." : 5 “47: 31) 

ಅತ್ತ ಪ್ರವಾದಿ ಮುಹಮು ದ್‌(ಸು ಹೆಣು ಮಕ್ಕಳ ' ಪೋಷ ಕೆಯನ್ನು ಭಾರೀ ಪುಣ್ಮ 
ರ್ಯವೆಂದು ಪ್ರೋತ್ಸಾಹಿಸಿರುವರು: | 

"ಇಬ್ಬರು ಹೆಣ್ಣು ಮಕ್ಕಳನ್ನು ಅವರು ಪ್ರಬುದ್ಧರಾಗುವವರೆಗೂ "ಪೋಷಿಸಿದ 'ವ್ಯಕ್ತಿ 
ತ್ತು ನಾನು ಪುನರುತ್ನಾನ' ದಿನದಂದು ಹೀಗೆ ಪರಸ್ಪರ ನಿಕಟವಾಗಿ" ಇರುವೆವು" ಎಂದು 
ಅಳಿ, ಪ್ರವಾದಿ(ಸ) ತಮ್ಮ ಎರಡು ಬೆರಳುಗಳನ್ನು ಜೋಡಿಸಿ ತೋರಿಸಿದರು. (ಮುಸ್ಲಿ; ಮ್‌) 


46+. ۱ ۱ ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ 
ನ್‌ ನ್ಯಾಂದ ನರಳುವ 


ಪರಲೋಕದಲ್ಲಿ ಒಬ್ಬ ವ್ಯಕ್ತಿಗೆ ಪ್ರವಾದಿವರ್ಯರ(ಸ) ಜೊತೆಗೆ ಇರುವ. ಸೌಬಾ 
ದೊರಕಿದರೆ ಅದು ಎಷ್ಟೊಂದು ಮಹಾನ್‌ ಸನ್ಮಾನ! ಹೆಣ್ಮಕ್ಕಳ ಪಾಲನೆ" ಪೋಷಣೆಯ 
ಅಂಥ ' ಸನಾ ನಕ್ಕೆ: ಪಾತ್ರಗೊಳಿಸುವಷ್ಪು ದೊಡ್ಡ ಸತ್ಕಾರ್ಯವಾಗಿದೆ. ' ಒಂದು ವೇ 
ಯಾವುದಾದರೂ ಕಾಲದಲ್ಲಿ ಸಮಾಜದ ಕೆಟ್ಟ  ಸಂಪ್ರದಾಯಗಳಿಂದಾಗೆ ಒಬ್ಬ ವ್ಯಕ್ತಿ 
ಹೆಣ್ಮಕ್ಕಳ ಪಾಲನೆ ಪೋಷಣೆಯ ಹಾದಿಯಲ್ಲಿ" ಕೆಲವಾರು ತೊಂದರೆಗಳನ್ನು ಎದುರಿ 
ಬೇಕಾಗಿ ಬಂದರೂ 'ತಾನೆದುರಿಸುವ' ಕಷ್ಟ-ಕಾರ್ಪಣ್ಯಗಳು ಅಂತಿಮವಾಗಿ, ತನ್ನ ಪಾಲಿ? 
ವರದಾನ ವಾಗಲಿವೆ ಎಂಬ ಭರವಸೆ ಅವನಿಗಿರಬೇಕು. ಹೆಣ್ಣಿ ನ ಪೋಷಣೆ ತಾತ್ಕಾಲಿಕವಾ. 
ಎಷ್ಟೇ' ತೊಂದರೆಗಳಿಗೆ ' ಕಾರಣವಾದರೂ - ಅದು "ತನ್ನನ್ನು - ನರಕದಿಂದ ರಕ್ಷಿಸು: 
ಸಾಧನವಾಗುವಷ್ಟು ಮಹಾನ್‌ ಸತ್ಕಾರ್ಯ ಎಂಬುದನ್ನು 'ಅವನು ತಿಳಿದಿರಬೇಕು. بس‎ 
ಮುಹಮ್ಮದ್‌(ಸ) ಈ' ಕುರಿತು ಹೀಗೆ ಹೇಳಿರುವರು: \ 

ಒಬ್ಬನು ಈ ಹೆಣ್ಣು ಮಕ್ಕಳಿಂದಾಗಿ ಯಾವುದಾದರೂ ಸತ್ವ ಪರೀಕ್ಲೆಗೆ ತುತ್ತಾದರು 
(ಲೆಕ್ಕಿಸದೆ) ಅವರ ಜೊತೆ" ಉತ್ತಮವಾಗಿಯೇ ವರ್ತಿಸುತ್ತಿದ್ದನೆಂದಾದರೆ :ಈ ಹೆಣ್ಮಕ್ಕಳ 
ನನನ್ನು ನರಕದಿಂದ'`ರಕ್ಲಿಸುವರು." -  (ಬುಖಾರಿ,'ಮುಸ್ಲಿಮ್‌ 

: ಮಕ್ಕಳೆ ಪಾಲನೆಯ ವಿಷಯದಲ್ಲಿ ಹೆತ್ತವರ :ಮೇಲೆ' ಅನೇಕ ಹೊಣೆಗಾರಿಕೆಗಳಿವ 
ಮಕ್ಕಳನ್ನು ಸಚ್ಚಾರಿತ್ರ್ಯ” ಸಂಪನ್ನರಾಗಿ ಮಾಡಲು او سیر وش‎ ಹೆತ್ತವರ ಅ. 


ಮುಖ್ಯ ಕರ್ತವ್ಯ. ۱ 
٠< "ಯಾವ ತಂದೆಯೂ, ತನ್ನ: "ಮಗನಿಗೆ 0-7 ಉತ್ತಮ. bok 
ಕೊಟ್ಟಿಲ್ಲ. ಎಂದು ಪ್ರವಾದಿ(ಸ) ಹೇಳಿರುವರು. . 5 یت 8ح ححق) ے--‎ 


“ಒಬ್ಬ ವೈಕ್ತಿಯು ಅಲ್ಲಾಹನ' ಮೆಚ್ಚುಗೆಯ ಅಪೇಕ್ಸೆಯೊಂದಿಗೆ, ಅವನ ಧರ್ಮಃ 
ಮಿತಿಗಳೊಳಗೆ ಇದ್ದುಕೊಂಡು, ತನ್ನ ಮಕ್ಕಳು ಮತ್ತು ಮನೆಯವರಿಗಾಗಿ: ಮಾಡುವ ವೆಜ 
ಕೂಡಾ ಅಲ್ಲಾಹನ ಮಾರ್ಗದ ವೆಚ್ಚವೆಂದೂ ಅದೊಂದು ಪುಣ್ಯ ಕಾರ್ಯವೆಂದೂ "ಇಸ್ಲಾಮ 
ವರ್ಣಿಸುತ್ತದೆ. -ಈ ಕುರಿತು ಪ್ರವಾದಿ: ಮುಹಮ್ಮದ್‌ರ(ರ) ವಚನ ಗಮನಾರ್ಹ. .۰. 

"ಒಬ್ಬ ಮುಸ್ಲಿಮನು ಅಲ್ಲಾಹನ ಸಂಪ್ರೀತಿ ಸಂಪಾದಿಸಲು ತನ್ನ ಮನೆಯವರಿಗಾ! 


ಮಾಡುವ ಖರ್ಚು ದಾನವಾಗಿದೆ. ” ۰ (ಬುಖಾರಿ, ಮುಸ್ಲಿಮ್‌: 
- «. ಇನ್ನೊಂದು ಹದೀಸ್ಕ್‌ನಲ್ಲಿ متسو‎ ಇನ್ನೂ ಮುಂದುವರಿದು, ಹಿೀಃ 
ಹೇಳಿರುವರು: 


"ಮನುಷ್ಯನು ಖರ್ಚು ಮಾಡುವೆ 'ಬೀನಾರ್‌'ಗಳ - ಅವನು ತನ್ನ ಮಡದಿ-ಮಕ್ಕಳಿ ಆಗಾ! 
ವ್ಯಯಿಸುವ ಧನವೇ, ಅತ್ಯುತ್ತಮ. ಆ ಬಳಿಕ ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌ ನಡೆಸ 
ವುದಕ್ಕಾಗಿ ತನ್ನ ಪ್ರಾಣಿಗಾಗಿ(ವಾಹನಕ್ಕಾಗಿ) ವ್ಯಯಿಸುವ ಹಣ ಉತ್ತಮ. ಆ ಬಳಿಕ ಅಲ್ಲಾ ಹಃ 
ಮಾರ್ಗದಲ್ಲಿ ಅವನು ತನ್ನ.-ಸಂಗಡಿಗರಿಗಾಗಿ ವ್ಯಯಿಸುವ ಹಣ ಉತ್ತ ಮ." 

ಇಲ್ಲಿ ಕೇವಲ ಅತ್ಯ 8 ایت‎ ರ ಬಗ್ಗೆ ಮಾತ್ರ ಪ್ರಸ್ತಾ ಪಿಸಲಾಗಿದೆಯಾದರೂ ವಾಸ್ತವದಲ್ಲಿ 

K ಮನುಷ್ಮರಂಬ ನೆಲೆಯಲ್ಲಿ ಇಬ್ಬರೂ ನಮ್ಮ ಸಹಾಯ, ಸಹಕಾರ, , ಹಿತಾಕಾಂಕ್ಷೆ ಮತ್ತು 


ಬಾನವರ'ಹಕ್ಕುಗಳು -- pe 75فکنذ‎ 


ಪಡೆಯಲು ಅರ್ಹರಾಗಿರುತ್ತಾರೆ. ಇನ್ನು ಆ ಮನುಷ್ಯನು ಬಂಧುವೂ ಆಗಿದ್ದ: ರೆ‏ تہ 
1ವನು ನಮ್ಮ ಹೆಚ್ಚಿನ ಸೇವೆಗೆ ಪಾತ್ರನಾಗುತ್ತಾನೆ. ಪ್ರವಾದಿ(ಸ) ಹೇಳುತ್ತಾರೆ.‏ 

1 "ಬಡವರಿಗಾಗಿ ” ವೆಚ್ಚ" ಮಾಡುವುದು ಪುಣ್ಮ ಕಾರ್ಯ. ಸಂಬಂಧಿಕರಿಗಾಗಿ. ವ್ಯಯ 
ಜಡುಪುಡರಲ್ಲಿ رجہ‎ ಫುಣ್ಮವಿದೆ. ಏಕೆಂದರೆ ಅದು ದಾನವ" ಹೌದು, ಬಂಧುತ್ಸ ದ 
ಖಣ ಸಂದಾಯವೂ ಹೌದು. ಪಲ ಸರ -ಡಿರ್ಮಿದಿ ನಸಾಈ, ದಾರಿಮಿ) 


ಸುಸ್ತಿ ಮೇತರರ ಹಕ್ಕು ಗಳು: 


ನಾವು ಈಗಾಗಲೇ ಹಲವು ಬಾರಿ. ಒತ್ತಿ ಹೇಳಿರುವಂತೆ, ಮನುಷ್ಯರಿಗೆ ಸಂಬರಧಿಸಿದ 
!ಮ್ಮ ಬಾಧ್ಯತೆಗಳ ವಿಷಯದಲ್ಲಿ ಮುಸ್ಲಿಮ್‌ ಮತ್ತು `ಮುಸ್ಲಿಮೇತರ ಎಂಬ' ತಾರತಮ್ಮ 
ಲ್ವ. ಮನುಷ್ಕರೆಂಬ ನೆಲೆಯಲ್ಲಿ ಎಲ್ಲರೂ ನಮ್ಮ' ಸದ್ಭರ್ತನೆ,. ಕರುಣೆ" ಮತ್ತು 
ಸ್ಯಿಯಶೀಲತೆಗೆ' ಅರ್ಹರು. ಪ್ರತಿಯೊಬ್ಬ ಬಡ,” ಅಸಹಾಯಕ "ವ್ಯಕ್ತಿ-ಅವನು:ಬಡವ ಮತ್ತು 
;ಸಹಾಯಕ ' ನೆಂಬ” ಒನೆದೇ : 'ಕಾರಣಕ್ಕಾಗಿ ``ನಮ್ಮ ನೆರವನ್ನು: 'ಪಡೆಯಲು : ಹಕ್ಕುಳ್ಳ 
$ನಾಗುತ್ತಾನೆ.- ಅದೇ ರೀತಿ :ನಮ್ಮ ಪ್ರತಿಯೊಬ್ಬ ನೆರೆವಾಸಿ" ಮತ್ತು " ಪ್ರತಿಯೊಬ್ಬ. 
'ಂಬಂಧಿಕ- ಅವನು ಮುಸ್ಲಿಮನಾಗಿದ್ದರೂ ಮುಸ್ಲಿಮೇತರನಾಗಿದ್ದರೂ 'ನಮ್ಮ :ಅತ್ಕುತ್ತಮ 
$ರ್ತನೆಗೆ 'ಅರ್ಹನಾಗುತ್ತಾನೆ.' ಈ' ಕುರಿತು, ಅಲ್ಲಾಹನ' ಆದೇಶ ಹೀಗಿದೆ." چو‎ 

"ಧರ್ಮದ ವಿಷಯದಲ್ಲಿ ನಿಮ್ಮೊಡನೆ ಯುದ್ಧ ಮಾಡಿರದ" ಹಾಗೂ ನಿಮ್ಮ ನ್ನು 
'ಮ್ಮ' ಮನೆಗಳಿಂದ ಹೊರ ಹಾಕಿರದವರೊಂದಿಗೆ ಸೌಜನ್ಯ `ಹಾಗೂ ನ್ಯಾಯದೊಂದಿಗೆ. ' 
$ರ್ಶಿಸುವುದರಿಂದ ಅಲ್ಲಾಹನು. 'ನಿಮ್ಮನ್ನು ತಡೆಯುವುದಿಲ್ಲಿ. "ಅಲ್ಲಾ ಹನು" ನ್ಯಾಯ 
ರಷ ಮಾಡುವವರನ್ನು ಪ್ರೀತಿಸುತ್ತಾನೆ. ನೀವು ಧರ್ಮದ ವಷಯದಲ್ಲಿ ನಿಮ್ಮ: ವಿರುದ್ಧ 
ಮುದ್ಧ ಮಾಡಿರುವ ಹಾಗೂ ನಿಮ್ಮನ್ನು ನಿಮ್ಮ ಮನೆಗಳಿರಿದ. ಹೊರ ಹಾಕಿರುವ:ಮತ್ತು 
1ಮ್ಮನ್ನು ಹೊರ. ಹಾಕುವ ವಿಷಯದಲ್ಲಿ ಪರಸ್ಪರ: ಸಹಕರಿಸಿರುವ. ಜನರೊಂದಿಗೆ ಸ್ನೇಹ : 
ಸಳಿಪು ವುದರಿಂದ ಮಾತ್ರ ಅಲ್ಲಾಹನು ನಿಮ್ಮನ್ನು ತಡೆಯುತ್ತಾನೆ. ಅವರೊಂದಿಗೆ' ಸ್ನೇಹ 
$ಳೆಸುವವರೇ ಅಕ್ರಮಿಗಳು.” روصق ۔ ۱ے‎ ಕುರ್‌ಆನ್‌, 60:8-9) 

ಪವಿತ್ರ. ಕುರ್‌ಆನಿನ "'ಮುಮ್ರಹಿನಃ': ಎಂಬ ಅಧ್ಯಾಯದ ಈ ವಾಕ್ಯಗಳಲ್ಲಿ 
ಖುಸ್ಲಿಮರು ತಾವು `ಮುಸ್ಲಿಮರೆಂಬ ಕಾರಣಕ್ಕಾಗಿಯೇ ತಮ್ಮ ವಿರುದ್ಧ 'ಯುದ್ದ: ಸಾರಿದ 
'ಮ್ಮನ್ನು ತಮ್ಮ ನಿವಾಸಗಳಿಂದ ಹೊರ ಹಾಕಿದ ಮತ್ತು 'ಹೊರ ಹಾಕಲು ಇತರ 
ತ್ರುಗಳಿಗೆ ನೆರವಾದಂತಹ ಮುಸ್ಲಿಮೇತರರ ಜೊತೆ ಸಂಬಂಧ ಬೆಳೆಸಬಾರದು ಎಂದು 
5ದೇಶಿಸಲಾಗಿದೆ. :ಮೇಲ್ನೋಟದಲ್ಲೇ ಸ್ಪಷ್ಟವಾಗಿ ಗೋಟಿರಿಸುವಂತೆ ಇದು "ಯುದ್ಧ 
اد‎ ಮತ್ತು” ಮುಸ್ಲಿಮರ, ವಿರುದ್ಧ ಯುದ್ಧ - ನಿರತರಾಗಿರುವ ಮುಸ್ಲಿಮೇತರರಿಗೆ 
ಬಂಧಿಸಿದ ಆದೇಶಗಳಾಗಿವೆ. "ಅದರೆ. ಈ ಸಂದಿಗ್ದ ಸನ್ನಿವೇಶದಲ್ಲೂ". ಸಾಮಾನ್ಮ 
ಸಖುಸ್ಲಿಮೇತರರೆ `ಜೊತೆ ಸದ್ವರ್ತನೆ رجہ‎ ನ್ಯಾಯಪಾಲನೆ' ಮಾಡದಂತೆ ನಮ್ಮನ್ನು. 
'ಡೆಯುವುದಿಲ್ಲ'. ಎಂದು ಸ್ಪಷ್ಟಪಡಿಸಲಾಗಿದೆ." 'ಅಲ್ದದೆ ಅಲ್ಲಾಹನು 'ನ್ಯಾಯಶೀಲರನ್ನೇ 


48 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ 


ಮೆಚ್ಚುತ್ತಾನೆ ಎಂದು ಪ್ರತ್ವೇಕ ಹೇಳುವ ಮೂಲಕ, ಅಂಥ ಮುಸ್ಲಿ ಮೇತರರ ಜೊ 
ನ್ಯಾಯವನ್ನೇ ಪಾಲಿಸಬೇಕೆಂದು, ಪ್ರೋತ್ಸಾಹಿಸಲಾಗಿದೆ. ಇಲ್ಲಿ ಇನ್ನೊಂದು ಮಾತು ಬಹ 
ಗಮನಾರ್ಹ. ಅದೇನೆಂದರೆ ಅಲ್ಲಾಹನು ಈ ವಾಕ್ಯಗಳಲ್ಲಿ ಮುಸ್ಲಿಮರ ವಿರು 
ಯುದ್ಧ ನಿರತರಾಗಿರುವ ಅಥವಾ ಅವರ ಶತ್ರುಗಳಾಗಿ ಬಿಟ್ಟಿರುವ ಮುಸ್ಲಿಮೇತರ 
ಜೊತೆ ಕೂಡಾ ನ್ಯಾಯ ಪಾಲಿಸದಂತೆ ಅಥವಾ ಅವರ ಜೊತೆ ಸದ್ವರ್ತನೆ. ತೋರ ದಂ 
ಮುಸ್ಲಿಮರನ್ನು ತಡೆದಿಲ್ಲ. ಕೇವಲ, ಅಂಥವರ ಜೊತೆ ಸ್ನೇಹ ಮಾಡಬಾರದು ಮತ 
ಇಸ್ಲಾಮ್‌ ಹಾಗೂ ಮುಸ್ಲಿಮ್‌ ಸಮಾಜಕ್ಕೆ ಹಾನಿಕಾರಕವಾಗುವ ರೀತಿಯಲ್ಲಿ ಅವ 
ಜೊತೆ ನಿಕಟತೆ ಬೆಳೆಸಿಕೊಳ್ಳಬಾರದೆಂದು ಮಾತ್ರ ಆದೇಶಿಸಿರುವನು. 

ಮುಸ್ಲಿಮೇತರರು ಮುಸ್ಲಿಮರಿಗೆ ಅನ್ಯಾಯ ಮಾಡಿದರೆ ಮುಸ್ಲಿಮರ ಧೋರಃ 
ಏನಾಗಿರಬೇಕು. ಎಂಬ ಕುರಿತು ಪವಿತ್ರ ಕುರ್‌ಆನ್‌ ಹೀಗೆ ಹೇಳಿದೆ: 

"ಅವರ ಮೇಲೆ ಅತಿರೇಕವೆಸಗಲ್ಪಟ್ಟರೆ ಅದನ್ನು ' ಪ್ರತಿರೋಧಿಸುತ್ತಾರೆ: ಕೆಡುಕಿ 
ಪ್ರತಿಫಲ ಅದಕ್ಕೆ ಸಮಾನವಾದ ಕೆಡುಕಾಗಿದೆ. ಇನ್ನು ಯಾರಾದರೂ ಕ್ಲಮಿಸಿಬಿಟ್ಟರೆ ಹಾಗ. 
'ಸುಧಾರಿಸಿಕೊಂಡರೆ ಅದರ. ಪ್ರತಿಫಲದ ಹೊಣೆ ಅಲ್ಲಾಹನ ಮೇಲಿದೆ. ನಿಶ್ಚೆಯವಾಗಿಯ. 
ಅವನು ಅಕ್ರಮಿಗಳನ್ನು ಮೆಚ್ಚುವುದಿಲ್ಲ. ತಮ್ಮ ಮೇಲೆ ಅಕ್ರಮವಾದ"ಬಳಿಕ ಪ್ರತೀಕಾರವೆಸ 
ದವರನ್ನು ಆಕ್ಟೇಪಿಸಲಾಗದು. ವಾಸ್ತವದಲ್ಲಿ ಇತರರ ಮೇಲೆ ಅಕ್ರಮವೆಸಗುವವರು ಮತ 
ಭೂಮಿಯಲ್ಲಿ ಅನ್ಯಾಯವಾಗಿ ಅತಿರೇಕವೆಸಗುವವರೇ ಆಕ್ಷೇಪಕ್ಕೆ, ಅರ್ಹರು. ಇಂತಹವರಿ 
- ಷೇದನಾಯುಕ್ತ-ಯಾತನೆ ಇದೆ. ಆದರೆ ಯಾರಾದರೂ ಸಹನೆಯಿಂದ ವರ್ತಿಸಿದರೆ ಹಾಗ. 
ಕ್ಷಮಿಸಿದರೆ ಇದೊಂದು ಮಹಾ ಸಾಹಸದ ಕಾರ್ಯಗಳಲ್ಲಾಗುವುದು." -- (42:39-42 

” ಈ ದಿವ್ಯ ವಾಕ್ಯಗಳಿಂದ - ವ್ಯಕ್ತವಾಗುವಂತೆ, ಅನ್ಯಾಯ ಮಾಡುವವರು ಮುಸ್ಲಿ 
ರಾಗಲಿ, ಮುಸ್ಲಿಮೇತರರಾಗಿರಲಿ ಅಲ್ಲಾಹನ ದೃಷ್ಟಿಯಲ್ಲಿ ಅದು ಅತ್ಯಂತ" ಅಪ್ರಿಯವಾಃ 
ಕೃತ್ಯವಾಗಿದೆ. ಎರಡನೆಯದಾಗಿ ಮುಸ್ಲಿಮೇತರನೊಬ್ಬನು ಒಬ್ಬ ಮುಸ್ಲಿಮನಿಗೆ ಅನ್ಕಾಂ 
. ಪೆಸಗಿದರೆ ಅವನಿಗೆ ತನ್ನ.: ಮೇಲೆ . ಆದ ಅನ್ಮಾಯದಷ್ಟೇ ಪ್ರತೀಕಾರ ಪಡೆಯು; 
ಅಧಿಕಾರವಿದೆ. ಆದರೂ ಅವನು ಪ್ರತೀಕಾರವೆಸಗುವ. ಬದಲು ಅನ್ಯಾಯ ಮಾಡಿದವನನ 
ಉದಾರವಾಗಿ ಕ್ಷಮಿಸಿಬಿಟ್ಟರೆ ಈ ಮೂಲಕ ಅವನು ಒಂದು ಉನ್ನತ ಚಾರಿತ್ರ್ಯ ಮತ 
ಸೌಜನ್ಯವನ್ನು: ಪ್ರದರ್ಶಿಸಿದಂತಾಗುತ್ತದೆ. ಈ ಮಾತನ್ನೇ ಪವಿತ್ರ ಕುರ್‌ಆನಿನ ಇತರ ಕೆಲಃ 
ಅಧ್ಯಾಯಗಳೆಲ್ಲೂ ಹೇಳಲಾಗಿದೆ. 

'ಅಶ್ಕೂರಾ' ಅಧ್ಯಾಯವು" ಮಕ್ಕಾದಲ್ಲಿ IB, ಅದರಲ್ಲಿ ×ج‎ 
- ಲಾಗಿರುವ ಆದೇಶಗಳು. ಕೇವಲ 'ದಲ್‌ವತ್‌'(ಧರ್ಮಪ್ರಚಾರ)ನ ಹಂತಕ್ಕೆ .ಮಾಃ 
ಸೀಮಿತವಾಗಿವೆಯೆಂದೂ. ಮದೀನಾ ಪಟ್ಟಣಕ್ಕೆ ತಲುಪಿದ ಬಳಿಕ ಮುಸ್ಲಿಮರಿಗೆ, ಮಕ್ಕಾಃ 
ಸತೈಧಿಕ್ಕಾರಿಗಳ ಯುದ್ದ ಘೋಷಣೆಗೆ ಪ್ರತಿಯಾಗಿ ಯುದ್ಧ ಘೋಷಣೆ ಮಾಡಬೇಕೆಂಃ 
ಅದೇಶ ನೀಡಲಾಯಿತೆಂದೂ . ಯಾರಾದರೂ ವಾದಿಸಬಹುದು. ಅಲ್ಲದೆ "ಯಾರ ವಿರು೭ 
ಯುದ್ದ. ನಡೆಸಲಾಗುತ್ತಿದೆಯೋ ಅವರಿಗೆ ಅನುಮತಿ ನೀಡಲಾಗಿದೆ. ಏಕೆಂದರೆ ಅವರ 


49 ای ہہت 


೨ರ್ದಿತರು: ಮತ್ತು ನಿಶ್ಚಯವಾಗಿಯೂ ಅಲ್ಲಾಹನು ಅವರಿಗೆ ಸಹಾಯ ಮಾಡಲು 
ಮರನು.” ಎಂಬ ವಾಕ್ಯ (ಪವಿತ್ರ ಕುರ್‌ಆನ್‌, 22:39)ವನ್ನೊ ಅವರು ಉದ್ದೆ ರಸಬಹುದು. 
ದರ ಆಧಾರದಲ್ಲಿ ಅವರು, ಈ ವಾಕ್ಕದ ಅವತೀರ್ಣದ ಬಳಿಕ ಈ ಹಿಂದೆ ' ನೀಡಲಾದ, 
ನ್ಯಾಯ. ಪಾಲಿಸಬೇಕು ಮತ್ತು ಸದ್ವರ್ತನೆ ತೋರಬೇಕು' ಎಂಬ ಆದೇಶಗಳು ಅನೂರ್ಜಿತ 
ಇಳ್ಳುತ್ತದೆಂದೂ ತರ್ಕಿಸಬಹುದು. ಆದರೆ ಈ ತರ್ಕ ಸರಿಯಲ್ಲ. 
ಏಕೆಂದರೆ ಮೂಲತಃ ಭಾರತದಲ್ಲಿ ನಾವಿನ್ನೂ 'ದಲ್‌ವತ್‌' (ಧರ್ಮ ಪ್ರಜಾರುನ 
'ಂತದಲ್ಲೇ ಇದ್ದೇವೆ. ಆ ಹಂತ ಬಾಟಿಲ್ಲ. `ಎರಡನೆಯದಾಗಿ ಮದೀನಾದಲ್ಲೇ ಅವತೀರ್ಣ 
೧ಂಡ 'ಅಲ್‌ ಬಕರಃ' ಅಧ್ಯಾಯದಲ್ಲಿ ಯುದ್ಧಕ್ಕೆ ಅನುಮತಿ ಕೊಡುವುದರ ಜೊತೆಗೇ 
ಸಿಯಪಾಲನೆ ಮಾಡಬೇಕೆಂಬ ಆದೇಶವನ್ನೂ ಕೊಡಲಾಗಿದೆ. 
“ನಿಮ್ಮೊಡನೆ ಯುದ್ಧ ಮಾಡುವವರೊಂದಿಗೆ ನೀವೂ ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ 
ಠಾಡಿರಿ. ಆದರೆ ಅತಿಕ್ರ ಮುಸಬೇಡಿರಿ. ಅಲ್ಲಾ; ಹನು ಅತಿಕ್ರಮಿಸುವವರನ್ನು ಮೆಚ್ಚು ವುದಿಲ್ಲ. yy 
(2:190) 
ಸ್ವಲ್ಪ ಮುಂದುವರಿದು ಮತ್ತೆ ಹೀಗೆ ಹೇಳಲಾಗಿದೆ. 
"ನಿಮ್ಮ ಮೇಲೆ ಕೈ ಮಾಡಿದವರ ಮೇಲೆ ನೀವೂ ಅದೇ ರೀತಿಯಲ್ಲಿ ಕೈ ಮಾಡಿರಿ. ಆದರೆ 
ಲ್ಲಾಹನ ಭಯವಿರಿಸಿಕೊಳ್ಳಿರಿ. ಅಲ್ಲಾಹನು ಸೀಮೋಲ್ಲಂಘನೆಯನ್ನು ಮಾಡದವರೊಂದಿಗೆ 


ತಾತ್ರವಿರುತ್ತಾನೆಂಬುದನ್ನು ನೀವು ತಿಳಿದಿರಬೇಕು.” (ಪವಿತ್ರ ಕುರ್‌ಆನ್‌, 2:194) 
ಅಂದರೆ ಪ್ರತೀಕಾರ ಪಡೆಯುವಾಗಲೂ ಅಲ್ಲಾಹನ ಭಯ ಮನುಷ್ಯನ ಮನಸ್ಸು 
ಲ್ಲಿರಬೇಕು. 


ಇವು ಕೇವಲ ಮುಸ್ಲಿಮೇತರರ ಕುರಿತು ಮಾತ್ರ ಇರುವ ಆದೇಶಗಳಲ್ಲ 
ಂಬುದನ್ನು ಇಲ್ಲಿ ಮರೆಯಬಾರದು. ಒಬ್ಬ ಮುಸ್ಲಿಮನು ಇನ್ನೊಬ್ಬ ಮುಸ್ಲಿಮನ ' 
ಲೆ ಅನ್ಯಾಯ ಮಾಡಿದರೆ ಆಗಲೂ ಇದೇ ನಿಯಮಗಳು ಅನ್ವಯಿಸುತ್ತವೆ. ಆಗಲೂ 
ಕ್ರಮಕ್ಕೊಳಗಾದ ವ್ಯಕ್ತಿಗೆ ಅಕ್ರಮ ಮಾಡಿದವನ ವಿರುದ್ಧ 'ಪ್ರತೀಕಾರವೆಸಗಲು ಅವಕಾಶ 
ಣಡಲಾಗುವುದು. ಆದರೆ ಅಲ್ಲೂ ತಪ್ಪಿತಸ್ಥನನ್ನು ಶಿಕ್ಷಿಸುವ ಬದಲು ಕ್ಲಮಿಸುವುದನ್ನೇ 
'ಚ್ಚು ಪ್ರಶಂಸನೀಯ ಕ್ರಮವೆಂದು ಪರಿಗಣಿಸಲಾಗುತ್ತದೆ. 

'ಅಲ್‌ ಬಕರಃ" ಅಧ್ಯಾಯದಂತೆ 'ಅಲ್‌ ಮಾಇದಃ' ಅಧ್ಯಾಯ ಕೂಡಾ 
ಎದೀನಾದಲ್ಲಿ ಅವತೀರ್ಣಗೊಂಡಿದೆ. ಈ ಅಧ್ಯಾಯದಲ್ಲಿ ಮುಸ್ಲಿಮರ ವಿರುದ್ಧ 
ತ್ರುತ್ವವುಳ್ಳ ಮುಸ್ಲಿಮೇತರರ ಬಗ್ಗೆ ಹೀಗೆ ಹೇಳಲಾಗಿದೆ: : 

“ಒಂದು ವಿಭಾಗದ 'ಮೇಲಿನ ದ್ವೇಷವು ನಿಮ್ಮನ್ನು ನ್ಯಾಯದಿಂದ ಮುಖ 
*ಗುವಷ್ಟು ರೇಗಿಸದಿರಲಿ. ನ್ಯಾಯ ಪಾಲಿಸಿರಿ. ಇದು" ದೇವಭಯಕ್ಕೆ ಹೆಚ್ಚು ಅನುಗುಣ 
ಇಗಿರುತ್ತದೆ. ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿರಿ. ನೀವು ಮಾಡುತ್ತಿರುವುದನ್ನೆಲ್ಲ 
ಲ್ಲಾಹನು ಚೆನ್ನಾಗಿ ಅರಿಯವವನಾಗಿದ್ದಾನೆ."' - » (5:8) 


50 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ 
EEE ھت نت ت شش سیر‎ 


_ ಇದು ಶತ್ರುಗಳಾಗಿ ಬಿಟ್ಟಿರುವ ಮುಸ್ಲಿಮೇತರರ ಬಗ್ಗೆ ಇರುವ ಆದೇಶ. ಶತ, 
ಗಳಿಗೂ ಅನ್ಯಾಯ ಮಾಡಬಾರದೆನ್ನುವ ಉನ್ನತ ಧರ್ಮವು ಶತ್ರುಗಳಲ್ಲದ ಸಾಮಾನ 
ಮುಸ್ಲಿಮೇತರರಿಗೆ ಅನ್ಯಾಯ ಮಾಡುವುದನ್ನು ಹೇಗೆ ತಾನೇ ಅನುಮತಿಸಬಲ್ಲುದು? ₹ 
ನಿಟ್ಟಿನಲ್ಲಿ ಪವಿತ್ರ ಕುರ್‌ಆನಿನ ಈ ಕೆಳಗಿನ ಆದೇಶ ಕೂಡಾ ಸದಾ ಸ್ಮರಣೀಯವಾಗಿದ 
' "ಒಳಿತು ಮತ್ತು ಕೆಡುಕು ಸರಿಸಮಾನವಲ್ಲ. ನೀವು ಕೆಡುಕನ್ನು ಅತ್ಯುತ್ತಮ اذہ‎ 
ಮೂಲಕ ದೂರೀಕರಿಸಿರಿ. ನಿಮ್ಮೊಂದಿಗೆ ಹಗೆಶನ ಕಟ್ಟಿಕೊಂಡವನು ನಿಮ್ಮ ಆಪ್ತ ಮಿತ್ರನಾ; 
ಬಿಡುವುದನ್ನು ನೀವು ಕಾಣುವಿರಿ." ۱ ۱ (41:34 


ಮುಸ್ಲಿಮರ: ಹಕ್ಕುಗಳು 

ಸಂಬಂಧಗಳ ಪೈಕಿ ಇಸ್ಲಾಮ ಭ್ರಾತೃತ್ವದ ಮತ್ತು ಸತ್ಯವಿಶ್ವಾಸದ ಸಂಬಂಧೆವೆ 
'ಅತ್ಯಂತ ಗಾಢ, ಅರ್ಥಪೂರ್ಣ ಹಾಗೂ ಅಭೇದ್ಯವಾದ ಸಂಬಂಧ. ಈ ಸಂಬಂಧವು ಕಡ 
ಶತ್ರುಗಳನ್ನು ಕೂಡಾ ಪರಸ್ಪರ ಆಪ್ತ ಮಿತ್ರರಾಗಿ ಮಾರ್ಪಡಿಸಬಲ್ಲಷ್ಟು ಶಕ್ತಿಶಾಲಿಯಾಗಿದೆ 
ಪವಿತ್ರ ಕುರ್‌ಆನಿನಲ್ಲಿ ಹೀಗೆ ಹೇಳಲಾಗಿದೆ: 

"ನಿಮ್ಮ ಮೇಲೆ ಅಲ್ಲಾಹನು ಮಾಡಿದ್ದ ಆ ಉಪಕಾರವನ್ನು ಸ್ಮರಿಸಿರಿ. ನೀವು ಪರಸ್ಪಃ 
ಶತ್ರುಗಳಾಗಿದ್ದಿರಿ. ಅವನು ನಿಮ್ಮ ಹೃದಯಗಳನ್ನು ಜೋಡಿಸಿದನು ಮತ್ತು ಅವಃ 
ಅನುಗ್ರಹದಿಂದ ನೀವು ಸಹೋದರರಾದಿರಿ” (3:103 

ಸಹೋದರತೆಯ ಈ ಸಂಬಂಧವನ್ನು ಸದಾ ಸಂರಕ್ಷಿಸಬೇಕಾದುದು ಎಲ್ಲ ಮುಸ್ಲಿಮಃ 
ಕರ್ತವ್ಯ. ಒಂದು ವೇಳೆ ಇಬ್ಬರು ಮುಸ್ಲಿಮರ ಮಧ್ಯೆ ಸಹೋದರತೆಯ ಈ ನಂಟು ದುರ್ಬೀ 
ವಾಗುತ್ತಿರುವಂತೆ ಕಂಡು ಬಂದರೆ ಅಥವಾ ಮುರಿದು ಹೋದರೆ ಅದರ ಮರುಸ್ಥಾಪನೆ 
ಶ್ರಮಿಸಬೇಕಾದುದು ಉಳಿದೆಲ್ಲ ಮುಸ್ಲಿಮರ ಹೊಣೆಗಾರಿಕೆಯಾಗಿದೆ. ಪವಿತ್ರ ಕುರ್‌ಅನಿಃ 
ಆದೇಶ ಗಮನಾರ್ಹ: ' ' 

“ಸತ್ಯವಿಶ್ವಾಸಿಗಳಲ್ಲಿ ಎರಡು ಗುಂಪುಗಳು ಪರಸ್ಪರ ಜಗಳಾಡಿದರೈ5 ಅವರ ನಡುಃ 
ಸಂಧಾನ ಮಾಡಿಸಿರಿ. ಅವರಲ್ಲಿ ಒಂದು ಗುಂಪು ಇನ್ನೊ೦ದು ಗುಂಪಿನ ಮೇಲೆ" ಅತಿರೇ 
ಪೆಸಗಿದರೆೆ ಅತಿರೇಕವೆಸಗಿದವರು ಅಲ್ಲಾಹನ 'ಆದೇಶದೆಡೆಗೆ ಮರಳಿ ಬರುವನರೆಗೂ ات‎ 
ವಿರುದ್ಧ ಹೋರಾಡಿರಿ. ತರುವಾಯ ಅವರು ಮರಳಿ ಬಂದರೆ, ಅವರ ಮಧ್ಯೆ ನ್ಯಾಯಪೂಣಃ 
ಸಂಧಾನ ಮಾಡಿಸಿಬಿಡಿರಿ ಮತ್ತು ನ್ಯಾಯವನ್ನು ಪಾಲಿಸಿರಿ. ಅಲ್ಲಾಹನು ನ್ಯಾಯ 
ಪರಿಪಾಲಕರನ್ನು ಪ್ರೀತಿಸುತ್ತಾನೆ. ಸತ್ಯವಿಶ್ವಾಸಿಗಳೆಂತು. ಪರಸ್ಪರ ಸಹೋದರರು. ಆದುದರಿಂಃ 
ನಿಮ್ಮ ಸಹೋದರರ ನಡುವೆ ಸಂಬಂಧಗಳನ್ನು ಸರಿಪಡಿಸಿರಿ ಮತ್ತು ಅಲ್ಲಾಹನಿಗೆ ಭಯಪಡಿರಿ 
ನಿಮ್ಮ ಮೇಲೆ ಕೃಷೆ ತೋರಲಾಗುವುದೆಂದು ನಿರೀಕ್ಷಿಸಬಹುದು." (49:9-10 

ಮುಸ್ಲಿಮರ ಮಧ್ಯೆ ವಿವಾದವೇನಾದರೂ ತಲೆದೋರಿದಾಗ ಅದನ್ನು ಬಗೆಹರಿಸಲ 
ಶ್ರಮಿಸಬೇಕೆಂದು” ಆಗ್ರಹಿಸುವ ಇಸ್ಲಾಮ್‌ ಧರ್ಮವು ಮೂಲತಃ ಸಂಬಂಧಗಳ: 

7 > 


ಣನವರ ಹಕ್ಕುಗಳು - A 51 


»ರ್ಬಲಗೊಳ್ಳುವುದಕ್ಕೆ ಕಾರಣವಾಗುವ ಅಂಶಗಳನ್ನೇ ಹತ್ತಿಕ್ಕುವ ನಿಟ್ಟಿನಲ್ಲೂ ಗಮನ 
ರಿಸಿದೆ. ಪವಿತ್ರ ಕುರ್‌ಆನಿನ' ಈ ಕೆಳಗಿನ ವಾಕ್ಕದಿಂದ ಸ್ಪಷ್ಟವಾಗುತ್ತದೆ : 

"ಸತ್ಯವಿಶ್ವಾಸಿಗಳೊ ಪುರುಷರು ಇತರ ಪುರುಷರನ್ನು ಅಪಹಾಸ್ಯ ಮಾಡಬಾರದು. 
ವರು ಇವರಿಗಿಂತ ಉತ್ತಮರಿರಲೂಬಹುದು ಮತ್ತು ಸ್ತ್ರೀಯರು ಇತರ ಸ್ತ್ರೀಯರನ್ನೂ 
ಪಹಾಸ್ಫಮಾಡಬಾರದು. ಅವರು ಇವರಿಗಿಂತ ಉತ್ತಮರಿರಲೂಬಹುದು. ಪರಸ ಕ್ಫರರನ್ನು 
ನದಿಸಬೇಡಿರಿ ಮತ್ತು ಒಬ್ಬರು ಇನ್ನೊಬ್ಬರನ್ನು ಅಡ್ಡ ಹೆಸರಿನಿಂದ ಕರೆಯಬೇಡಿರಿ. 
ಕೃವಿಶ್ವಾಸ ಸ್ವೀಕರಿಸಿದ ಬಳಿಕ ಕರ್ಮಬ್ರಷ್ಟತೆಯಲ್ಲಿ ಹೆಸರು ಗಳಿಸುವುದು ಬಹಳ 
کچ‎ ಈ ನಿಲುಮೆಯನ್ನು ತೊರೆಯದವರು ಅಕ್ರಮಿಗಳಾಗಿರುವರು. ಸತ್ಯವಿಶ್ವಾಸಿಗಳೇ, 
ಚ್ಚಿನ ಗುಮಾನಿಗಳಿಂದ ದೂರವಿರಿ. ನಿಶ್ಚಯವಾಗಿಯೂ ಕೆಲವು ಗುಮಾನಿಗಳು ಪಾಪ 
ಗಿವೆ. ದೋಷಾನ್ವೇಷಣೆ ಮಾಡದಿರಿ. ನಿಮ್ಮಲ್ಲಿ ಯಾರೂ ಯಾರ ಬಗ್ಗೆಯೂ 
ರದೂಷಣೆ ಮಾಡಬಾರದು. ನಿಮ್ಮಲ್ಲಿ ಯಾರಾದರೂ ತನ್ನ ಮೃತ ಸಹೋದರನ 
ಸಂಸ ತಿನ್ನುವುದನ್ನು ಇಷ್ಟಪಡುವನೇ? ನೀವು ಸ್ವತಃ ಇದನ್ನು ಅಸಹೃಪಡುತ್ತೀರಿ. 
ಲ್ಲಾಹನನ್ನು ಭಿಯಪಡಿರಿ, ಅಲ್ಲಾಹನು ಪಶ್ನಾತ್ತಾಪ' ಸ್ವೀಕರಿಸುವವನೂ 
ಏಣಾನಿಧಿಯೂ ಆಗಿರುತ್ತಾನೆ." - © 9-12) 

ಈ ವಾಕ್ಕದಲ್ಲಿ ಸತ್ಯವಿಶ್ವಾಸಿಗಳ ಪರಸ್ಪರ ಸಂಬಂಧಗಳನ್ನು ದುರ್ಬಲಗೊಳಿಸುವ 
ಇರಕ ಅಂಶಗಳನ್ನು ಒಂದೊಂದಾಗಿ ಗುರುತಿಸಲಾಗಿದೆ. ಇವೆಲ್ಲ ನಿಜವಾಗಿ ಅನೈತಿಕ 
ಕೈಗಳಾಗಿದ್ದು, ಈ ಕೃತ್ಯಗಳನ್ನೆಸಗುವವರು ತಮ್ಮ ಅಂತರಂಗ-ಬಹಿರಂಗಗಳನ್ನೂ ಇಹ- 
ರೆಗಳನ್ನೂ ನಾಶ ಮಾಡಿಕೊಂಡಂತಾಗುತ್ತದೆ. ಈ ಕೃತ್ಯಗಳನ್ನೆಸಗುವವನು ತನ್ನ 
ಕೋದರನಿಗೆ ಅನ್ಯಾಯ ಮಾಡಿದಂತಾಗುವುದಲ್ಲದೆ ಸ್ವತಃ ತನ್ನ ಮೇಲೆಯೇ ದೊಡ್ಡ 
್ರಮವೆಸಗಿದಂತಾಗುತ್ತದೆ. ಮಾನವ ಪ್ರಕೃತಿಗೆ ಭೂಷಣವಲ್ಲದ ಈ ಗುಣಗಳನ್ನು ಉತ್ತಮ 
ಕೃತಿಯುಳ್ಳ ಎಲ್ಲ ಮಾನವರೂ ಸ್ವಾಭಾವಿಕವಾಗಿ ದ್ವೇಷಿಸುತ್ತಾರೆ. ಈ ಗುಣಗಳು 
ಸಿವಿಶ್ವಾಸಕ್ಕೂ ತದ್ವಿರುದ್ಧವಾಗಿದೆ. 

ಮೇಲು-ಕೀಳೆಂಬ ಭಾವನೆ. ಮತ್ತು . ವಂಶ-ಪರಂಪರೆಗಳಿಗೆ ಸಂಬಂಧಿಸಿದ 
ರಭಿಮಾನಗಳು ಕೂಡಾ ಇಸ್ಲಾಮೊ ಭ್ರಾತೃತ್ವಕ್ಕೆ ಮಾರಕವಾಗಿವೆ. ಆದ್ದರಿಂದಲೇ ಪವಿತ್ರ 
ಸ್‌ಆನಿನಲ್ಲಿ ಪ್ರಸ್ತುತ ಆದೇಶಗಳ ಬೆನ್ನಿಗೇ ಮಾನವರೆಲ್ಲರೂ ಒಂದೇ ತಂದೆ-ತಾಯಿಗೆ 
ಸಿದ ಏಕೋದರ ಸಹೋದರರೆಂದೂ ಮೂಲತಃ ಅವರ ಕುಲ, ಗೋತ್ರ, ಜನಾಂಗವೆಲ್ಲಾ 
تہ‎ ಎಂದೂ ಅವರ ಮಧ್ಯೆ ಮೇಲು-ಕೀಳೆಂಬ ಭೇದವಿಲ್ಲವೆಂದೂ ಯಾರು ಅತಿ ಹೆಚ್ಚು 
ವಭಕ್ತರೋ ಅವರೇ ಅಲ್ಲಾಹನ ದೃಷ್ಟಿಯಲ್ಲಿ ಗೌರವಾರ್ಹರೆಂದೂ ವ್ಯಕ್ತವಾಗಿ ಸಾರಲಾಗಿದೆ. 


"ಜನರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಉಂಟು ' " 


ಇಡಿದೆವು. ತರುವಾಯ: ನೀವು ಪರಸ್ಪರ ಷರಿಚಯಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮ ' 


2 ۱ ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತ 


 ಜನಾಂಗಗಳನ್ನೂ ಗೋತ್ರಗಳನ್ನೂ ಮಾಡಿದೆವು. ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷೆ 
مہ‎ ವದಲ್ಲಿ ಅಲ್ಲಾಹನ ಬಳಿ ಅತಿ ಹೆಚ್ಚು ಗೌರವಕ್ಕೆ .دلدرلاصد‎ '' , (49: 
ಪವಿತ್ರ ಕುರ್‌ಆನಿನ, "ಇತರ. ಅಧ್ಯಾಯಗಳಲ್ಲೂ ಸತ್ಯವಿಶ್ವಾಸಿಗಳ ಫಥ; 
ಬಾಂಧವ್ಯಕ್ಕೆ ಒತ್ತು ಕೊಡಲಾಗಿದೆ: 
لیت اروا‎ ಪುರುಷರು' ಮತ್ತು ಸತ್ಯ کی‎ ಸ್ತ್ರಿ ಯರು ಇವರೆಲ್ಲ ಪರ; 
"ಆಪ್ತರು. وت‎ ۱ (9: 
' ಪವಿತ್ರ ಕುರ್‌ಆನ್‌, ಮುಸ್ಲಿಮರಲ್ಲಿ ಪರಸ್ಪರ 'ಸ್ನೇಹಾನುಕಂಪವನ್ನು ಕ 
“ಬಯಸುತ್ತದೆ. ಆದ್ದ ರಿಂದ" 'ಅದು ಅವರನ್ನು ಹೀಗೆ ಚಿತ್ರಿಸಿದೆ: 2 


'': "ಅವರು ಪರಸ್ಪ! ರ-ಬಹಳ'ಕರುಣಾಳುಗಳೂ ಆಗಿರುತ್ತಾರೆ" ا‎ (48: 
''ಅವರು' ಸತ, ಒವಿಶ್ಯಾಸಿಗಳೊಂದಿಗೆ ಎನಮ್ರ wd ಸತ್ನ ್ಯೈನಿಷೇಧಿಗಳೊಂ 
" ಕಕೋರರೂ "ಆಗಿರುವರು تا‎ (5: 


” ಇನ್ನೊಂದೆಡೆ' ಪವಿತ್ರ ಕುರ್‌ಆನ್‌ ಮುಸ್ಲಿಮರ ಪರಸ್ಪರ ನಿಕಟ ಬಾರಧವ್ಮವ 
ವರ್ಣಿಸಲು ಅವರನ್ನು''ಉಕ್ಕಿನ ಎರಕ ಹೊಯ್ದ ಗೋಡೆ' ಎಂದು ಬಣ್ಣಿಸಿದೆ: 
''ಅಲ್ಲಾಹನಿಗಂತು, ಅವನ ಮಾರ್ಗದಲ್ಲಿ ಸೀಸದ “ಎರಕ ಹೊಯ್ದ ಉ 
- ಗೋಡೆಯೋ ಎಂಬಂತೆ ಪಂಕ್ತಿಬದ್ಧರಾಗಿ ಹೋರಾಡುವವರೇ ಪ್ರಿಯರು.” . (61 
ಪ್ರವಾದಿ ಮುಹಮ್ಮದ್‌(ಸ). ತಮ್ಮ ಅನೇಕ ವಚನಗಳಲ್ಲಿ, ಮುಸ್ಲಿಮರ ಹ 
- ಬಾಧ್ಯತೆಗಳನ್ನು ಅತ್ಯುತ್ತಮವಾಗಿ ತಿಳಿಯಪಡಿಸಿರುವರು. ಆ ವಚನ ಪ್ರಸ್ತುತ ಕುರ್‌ 
ವಾಕ್ಯಗಳ ವಿವರಣೆಯೆಂದೂ ಪರಿಗಣಿಸಬಹುದು. ನಾವಿಲ್ಲಿ ಅಂತಹ ಕೆಲವು ಸ 
ವಚನಗಳನ್ನು ಮುಂದಿಡುತ್ತ ತ್ರಿದ್ದೇವೆ. ಪ್ರವಾದಿಸ ಹೇಳಿದರು: 
۱ "ಯಾರ ನಾಲಿಗೆ ಮತ್ತು ಕೈಯಿಂದ ಇತ್ತರ' ಮುಸ್ಲಿಮರು ಸುರಕ್ಸಿತರೋ ಆ 
ನಿಜವಾದ ಮುಸ್ಲಿಮ್‌." (ಬುಖಾರಿ, ಮುಸ್ಲಿ; 
ದಸಾ; ಮ್‌ ಸ ಸಂಪೂರ್ಣ ಮಾನವಕುಲಕ್ಕೆ ಶಾಂತಿ ಮತ್ತು ಸಂರಕ್ಸಣೆಯ ಸ 
ಪ್ರವಾದಿ(ಸ) ತಮ್ಮ' ಕಾಲದ 'ದೊರೆಗಳನ್ನು ಇಸ್ಲಾಮ್‌ ಧರ್ಮದ ಕಡೆಗೆ ಆಹ್ನಾನಿ; 
ಬರೆದ ಪತ್ರಗಳಲ್ಲಿ "ಇಸ್ಲಾಮ್‌ ಧರ್ಮವನ್ನು ಸ್ವೀಕರಿಸಿರಿ, ನೀವು ಸುರಕ್ಟಿತರಾಗುವಿರಿ" ಎ 
ಬರೆಯುತ್ತಿದ್ದರು. ಈ ರೀತಿ ಇಸ್ಲಾಮಿನ ವೃತ್ತವನ್ನು ಪ್ರವೇಶಿಸುವವರಿಗೆ ಪ್ರವಾದಿ(ಸ) ಭಲ 
ನೀಡಿದ ಸುರಕ್ಷಿತತೆಯ ವಾತಾವರಣ ಪ್ರಾಪ್ತವಾಗಬೇಕಾದುದು ಅತ್ಯಗತ್ಯ. ತ 
: ಮುಸ್ಲಿಮನೆಂದು ಹೇಳಿಕೊಳ್ಳುವ ಒಬ್ಬ ವ್ಯಕ್ತಿ ತನ್ನ ಮಾತು ಅಥವಾ ಕೃತಿಯಿಂದ ತನ್ನೇ 
ಇನ್ನೊಬ್ಬ ಸತ್ಯ ವಿಶ್ವಾಸಿಗೆ ಶಾಂತಿ ಮತ್ತು ಸಂರಕ್ಸಣೆಯ ಬದಲು ಕಿರುಕುಳ ಮತ್ತು ಉಕ 
ಕೊಡುತ್ತಾನೆಂದಾದರೆ ಅವನು ಆ ಮೂಲಕ ತನಗೆ ಇಸ್ಲಾಮ್‌ ಎಂಬ ಶಾಂತಿ ಧಃ 
ದೊಂದಿಗೆ ಸಂಬಂಧವೇ ಇಲ್ಲ”ವೆಂಬುದನ್ನು ತೋರಿಸಿ ಕೊಡುತ್ತಿದ್ದಾನೆಂದೇ ಅರ್ಥ. 
"ಯಾವ ವೈಕ್ತಿಯ ನಾಲಗೆ: ಮತ್ತು ಕೈಯಿಂದ ಇತರ ಮುಸ್ಲಿಮರು. ಸುರಕ್ಷಿತ 
:, ಮುವರೋ ಅವನೇ ನಿಜವಾದ ಮುಸ್ಲಿಮ್‌" ಎಂಬ ಪ್ರಮವಾದಿವರ್ಯರ(ಸ) ಮ 


ಖಾನವರ ಹಕ್ಕುಗಳು ಗವ 53 


ಸಂಕ್ಲಿಪ್ತವಾದರೂ ವ್ಯಾಪಕ ಅರ್ಥ್‌ವುಳ್ಳೆದ್ದು. 0 ವಾಕ್ಕದಲ್ಲಿ, ಪ್ರತಿಯೊಬ್ಬ ನೈಜ 
ಮುಸ್ಲಿಮನು, ತನ್ನ ಯಾವುದೇ ಕೃತ್ಯದಿಂದಾಗಲೀ, ಯಾವುದೇ ಮಾತಿನಿಂದಾಗಲೀ 
ಇನ್ನೊಬ್ಬ وت‎ ಕಿಂಚಿತ್ತೂ ಸೆಂಕಟವಾಗದಂತೆ ಎಚ್ಚೆರ ವಹಿಸಬೇಕೆಂಬ. ಅಪ್ಪಣೆ 
೨ಡಗಿದೆ. 

ಇನ್ನೊಂದು. ಸಂದರ್ಭದಲ್ಲಿ ಪ್ರವಾದಿ(ಸ) ಇದೇ ಮಾತನ್ನು ಇನ್ನಷ್ಟು ಒತ್ತು ನೀಡಿ 
ಎಗೆ ಹೇಳಿರುವರು: | 

"ನನ್ನ ಜೀವ ಯಾರ ಫೆಶದಲ್ಲಿವೆಯೋ ಅವನಾಣೆ! ನಿಮ್ಮ ಪೈಕಿ ಯಾವ ವ್ಯಕ್ತಿಯೂ 
೨ವನು ಸ್ನ ತಃ ತನಗಾಗಿ ಬಯಸುವುದನ್ನೇ ತನ್ನ ಸಹೋದರನಿಗಾಗಿಯೂ ಬಯಸುವ ತನಕ 
ಸತ್ಯ ೈವಿಶ್ವಾಸಿಯಾಗಲು ಸಾಧ್ಯವಿಲ್ಲ." (ಬುಖಾರಿ, ಮುಸ್ಲಿಮ್‌) 

' ಈ ಪ್ರವಾದಿ ವಚನ ಅತ್ಯಂತ ಮಹತ್ವಪೂರ್ಣ ಹಾಗೂ ಅರ್ಥಗರ್ಭಿತವಾಗಿದೆ. 
ಸೋಕ- ಪರಲೋಕಗಳಲ್ಲಿ ಯಾವ ಹಿತ ಮತ್ತು ಸಾಫಲ್ಯವನ್ನು ನಾವು ಸ್ವತಃ 'ನಮಗಾಗಿ 
ಶಿಪೇಕ್ಸಿಸು ತ್ಲೇವೆಯೋ' ಅದನ್ನೇ ನಮ್ಮ ಇತರ ಮುಸ್ಲಿಮ್‌ ಸಹೋದರರಿಗಾಗಿಯೂ 
೨ಪೇಕ್ಲಿಸಬೇಕು. ಇದು ಪ್ರತಿಯೊಬ್ಬ ಮುಸ್ಲಿಮನ ಬಗ್ಗೆ ನಮ್ಮ ಮೇಲಿರುವ ಕರ್ತವ್ಯ. 
ಕ್ರಿಸ್ತುತ ಪ್ರವಾದಿ ವಚನದ ಪ್ರಕಾರ ಈ ಹೊಣೆ ಈಡೇರಿಸುವ ತನಕ ನಾವು ಯಾರೂ 
ಮುಸ್ಲಿಮ ರೆನಿಸಿಕೊಳ್ಳಲಿಕ್ಕೆ: ಸಾಧ್ಯವಿಲ್ಲ. 
سرت‎ ತಮೊಮ್‌ದಾರೀ(ರ) ಹೀಗೆ ಉಲ್ಲೆ ಅಖಸಿರುವರು: 

“ಒಮ್ಮೆ ಪ್ರವಾದಿ(ಸ) 'ಧರ್ಮವೆಂದರೆ ನಿಷ್ಠೆ ಮತ್ತು ಹಿತಾಕಾಂಕ್ಸೆ' ವಂದ 
ನೇಳಿದರು. ಈ ಮಾತನ್ನು ಅವರು ಮೂರು ಸಲ ಪುನರಾವರ್ತಿಸಿದರು. 'ಯಾರ ಬಗ್ಗೆ 
ಏತಾಕಾಂಕ್ಲೆ?' ಎಂದು ನಾವು ಪ್ರಶ್ಲಿಸಿದೆವು. , ಆಗ: ಪ್ರವಾದಿ(ಸ) 'ಅಲ್ಲಾಹನಿಗೆ, ಅವನ 
ಸ್ರಂಥಕ್ಕೆ ಅವನ ಸಂದೇಶವಾಹಕರಿಗೆ, : ಮುಸ್ಲಿಮರ ನಾಯಕರಿಗೆ ಮತ್ತು ಮುಸ್ಲಿಮ್‌ 
ಜನಸಾಮಾನ್ಯರಿಗೆ", ಎಂದು ಉತ್ತರಿಸಿದರು.” ಮುಸ್ಲಿಮ್‌) ' 

ಅರ್ಥಾತ್‌ ಸತ್ಯವಿಶ್ವಾಸಿಯಾದವನು ಅಲ್ಲಾಹನೆಗೂ ಅವನ ಗ್ರಂಥ ಹಾಗೂ ಅವನ 
ಸಂದೇಶವಾಹಕರಿಗೂ ಮುಸ್ಲಿಮರ ನೇತಾರರಿಗೂ ಮುಸ್ಲಿಮ್‌ 'ಜನಸಾಮಾನ್ಯ ರಿಗೂ 
ನಿಷ್ಮಾವಂತನಾಗಿರಬೇಕು ಮತ್ತು ಸದಾ ಶುಭ ಮತ್ತು ಒಳಿತನ್ನು ಆಶಿಸುವವನಾಗಿರಬೇಕು. 
ಇದುವೇ ಅವನ ಧರ್ಮದ ತಿರುಳು. 

Ke ಸಂದರ್ಭದಲ್ಲಿ' ಪ್ರವಾದಿಸು. ಹೀಗೆ ಹೇಳಿದರು: 

'ಮುಸ್ಲಿಮನು ಮುಸ್ಲಿ ಮನ ಸಹೋದರನಾಗಿರುತ್ತಾನೆ. ಅವನು ಅವನ ಮೇಲೆ 
ಸ್ವತಃ ಅನ್ಮಾಯ ಮಾಡುವುದಿಲ್ಲ. ಅವನು: ಇನ್ನೊಬ್ಬರ ಅನ್ಯಾಯ, ಸಹಿಸಿ ಅಸಹಾಯಕ 
ನಾಗಿರಲು ಬಿಟ್ಟು ಬಿಡುವುದೂ. ಇಲ್ಲ. ಯಾರು ತನ್ನ ಸಹೋದರನ ಅಗತ್ಯ; ವನ್ನು 
ಈಡೇರಿಸುವನೋ ಅವನೆ ಅಗತ್ಯವನ್ನು - ಅಲ್ಲಾಹನು ಈಡೇರಿಸುವನು. (ಈ ಲೋಕದಲ್ಲಿ) 
ಒಬ್ಬನು ಒಬ್ಬ ಮುಸ್ಲಿಮನಿಗೆ ವಿದುರಾದ ಸಂಕಷ್ಟವನ್ನು . ನಿವಾರಿಸಿದರೆ ಅವನಿಗೆ 
ಸರಲೋಕದಲ್ಲಿ ಎದುರಾಗುವ ಸಂಕಷ್ಟಗಳನ್ನು ಅಲ್ಲಾಹನು. ನಿವಾರಿಸುವನು. ಒಬ್ಬನು 


54... ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತರ 


ಮುಸ್ತಿ ಮನ ದೌರ್ಬಲ್ಯ ಗಳನ್ನು ಮರೆಮಾಚದರೆ ' ಅಲ್ಲಾ ಹನು. ಪರಲೋಕದಲ್ಲಿ ಅವ 


ದೌರ್ಬಲ್ಯವನ್ನು ಮರೆಮಾಚುವನು.” نے‎ ಬುಖಾರಿ, ಮುಸ್ಲಿಮ 
ಒಮ್ಮೆ ಪ್ರವಾದೀಸ) ಮುಸಿಮರು تد‎ ಬಾಧ್ಯತೆಯ ಬಗ್ಗೆ, ಮಾತನಾಡುತ್ತಾ 'ಹೀ 
ಹೇಳಿದರು: 


"ಒಬ್ಬ 'ವ್ಯಕ್ತಿ ಪಾಪಿಷ್ಟ ್ಥನೆನಿಸಿಕೊಳ್ಳೆಲು' ಅವನು ತನ್ನ ಮುಸ್ಲಿಮ್‌ ಸಹೋದರನ 
ಕೀಳಾಗಿ ಕಾಣುತ್ತಾನೆಂಬ ಅಪರಾಧವೇ ಸಾಕು. ಒಬ್ಬ ಮುಸ್ಲಿಮನ ಸರ್ವಸ್ವವೂ ಇನ್ನೊ 
ಮುಸ್ಲಿಮನ ಪಾಲಿಗೆ ಹರಾಮ್‌ಓಿಪಿದ್ದ, ಗೌರವಾರ್ಹ) ಅಗಿದೆ: ಅವರ ರಕ್ತವೂ ಸಂಪತ. 
"ಮಾನವೂ." MW: ನ ಮುಸ್ತಮ್‌ 
* , ಮುಸ್ಲಿಮರ ಪರಸ್ಪರ ಸಂಬಂಧಗಳಿಗೆ ಹಾನಿಯುಂಟು" ಮಾಡಬಲ್ಲ ಗುಣಗಳನ. 
۱ ಪ್ರವಾದಿ) ಸಮಗ್ರವಾಗಿ ; ವಿವರಿಸಿದ್ದು وط‎ ಸ್ನುಪೂತ್‌ 06 
٠ ಆದೇಶಿಸಿದ್ದಾರೆ: 
pp 'ಉಹಾಪೋಹಗಳಿಂದ ದೂರವಿರಿ. ಊಹಾಪೋಹವು, ಒಂದು 'ಅತಿದೊಡ್ಡ' ಮಿಃ 
`ವಾಗಿದೆ. ಹೊಂಚು 'ಹಾಕುತ್ತಾ ಇರಬೇಡಿ. ಜನರ ರಹಸ್ಯ ಗಳನ್ನು ಶೋಧಿಸುತ್ತಾ ಇರಬೇ 
'ಒಬ್ಬರನ್ನು' ಇನ್ನೊಬ್ಬರೆ ವಿರುದ್ಧ ಉದ್ರೇಕಿಸಬೇಡಿರ. ಪರಸ್ಪರ ಅಸೂಯೆ ತೋರಬೇಡಿ! 
. "ಪರಸ್ಪರ ಹೆಗೆತನವಿಟ್ಟುಕೊಳ್ಳಬೇಡಿರಿ. ಪಠಸ್ವರರನ್ನು ಖಂಡಿಸಬೇಡಿರಿ. ಅಲ್ಲಾಹನ ದಾಸರಾ 
ಪನಸ್ನರ ಸಹೋದರರಾಗಿರಿ.” 3" فو‎ (ಬುಖಾರಿ,'ಮುಸ್ಲಿಮ್‌ 
ಇನ್ನು ಯಾವುದಾದರೂ ಆಕಸ್ಮಿ: ಕ ಕಾರಣದಿಂದ" ಇಬ್ಬರು"ಮುಸ್ಲಿಮರ ಮಧ್ಯೆ ತೀ 
'ಧನ್ನಾಭಿಪ್ರಾಯ” ತಲೆದೋರಿದರೆ ಆಗಲೂ ಅವರು ಪರಸ್ಪರ ಸಂಬಂಧಗಳನ್ನು 'ಕಡಿರ 
"ಕೊಳ್ಳಬಾರದು. ಒಂದು ವೇಳೆ ಅತ್ಯಂತ ಅನಿವಾರ್ಯ" ಸನ್ನಿವೇಶದಲ್ಲಿ 'ಅವರು ಸಂಬಂ 
ಗಳನ್ನು ಕಡಿದುಕೊಂಡರೂ' 3 د7 وت‎ ಹೆಚ್ಚು ಕಾಲಿ ಈ ಸ್ಥಿತಿಯಲ್ಲಿ ಮುಂದುವರಿಯೇ 
ಅವರಿಗೆ ಅನುಮತಿ ಇಲ್ಲ. ಈ ಕುರಿತು رر‎ ಆದೇಶ ಹೀಗಿದೆ: 
“ಯಾರಾದರೂ ತನ್ನ (ಮುಸ್ಲಿಮ್‌) ಸಹೋದರನಿಂದ 3 ದಿನಗಳಿಗಿಂತ ಹೆಚ್ಚು ಕಾ 
ಸಂಬಂಧ ಕಡಿದುಕೊಂಡಿರುವುದು, ಅಂದರೆ” ಪರಸ್ಪರ ಭೇಟಿಯಾದಾಗ ಒಬ್ಬನು ಒಂ 
ದಿಕ್ಕಿಗೂ ಇನ್ನೊಬ್ಬನು ಇನ್ನೊಂದು ದಿಕ್ಕಿಗೂ ಮುಖ ತಿರುಗಿಸಿಕೊಳ್ಳುವುದು ಧಮ 
ಸಮ್ಮತವಲ್ಲ. ಅವರ ಪೈಕಿ ಯಾರು ಮೊಹಲು ಸಲಾಮ್‌ ಹೇಳುತ್ತಾನೋ ಅವನ 
ಉತ್ತಮನು."” y 2-2 ۱ (ಬುಖಾರಿ, ಮುಸ್ಲಿಮ್‌ 
ಒಬ್ಬನು ಮುಸ್ಲಿ; ್ಲ'ಮನೆಂದ ಮೆಲೆ" ಅವನು ಎಲ್ಲ ಅವಸ್ಥೆಗಳೆಲ್ಲೂ ಇನ್ನೊಬ್ಬ ಮುಸ್ಲಿಮ 
ಸಹಾಯಕ ಹಾಗೂ ಬೆಂಬಲಿಗನಾಗಿರುತ್ತಾನೆ. ತನ್ನ ಸಹೋದರನ: ಮೇಲೆ ಅನ್ಯಾಯವಾಗುತ್ತಿದ್ದ 
ಆ ಅನ್ಯಾಯದಿಂದ ಅವನನ್ನು ರಕ್ಷಿ ್ಲಿಸುತ್ತಾನೆ. ಒಂದು ವೇಳೆ ಸಹೋದರನೇ ಅನ್ಯಾಯಕ್ಕಿಳಿದಿದ್ದ 
ಆ ಅನ್ಯಾಯ ಎಸೆಗದಂತೆ ಅವನನ್ನು ತಡೆಯುವೆ ಮೂಲಕ ಅವನನ್ನು ರಕ್ಷಿಸುತ್ತಾನೆ ' 
ಹರ್ರ್ರುತ್‌ ಅನಸ್‌(ರ) 'ಉಲ್ಲೇಖಿಸಿರುವಂತೆ ಒಮ್ಮೆ ಪ್ರವಾದಿಸು, “ನೀವು ನಿಮ 
2 ಸಹೋದರನಿಗೆ” ನೆರವಾಗಿರಿ. ಅವನು ಮರ್ದಿತನಾಗಿರಲಿ ಅಥವಾ ಮರ್ದಕನಾಗಿರಲಿ!" ಎಂದ 


ನವರ ಹಕ್ಕುಗಳು y 55 


ದರು. ಆಗ ಓರ್ವ ವ್ಯಕ್ತಿ "ಅಲ್ಲಾಹನ ಸಂದೇಶವಾಹಕರೇ(ಸ)! ಅವನು ಮರ್ದಿತ 
ದ್ದರೆ ನಾನು ಅವನಿಗೆ ನೆರವಾಗುವೆನು. ಆದರೆ ಅವನು ಮರ್ದಕನಾಗದಿದ್ದೆರೆ ನಾನು' 
ನಿಗೆ ನೆರವಾಗಲು ಹೇಗೆ ಸಾಧ್ಯ?" ಎಂದು ಪ್ರಶ್ನಿಸಿದನು. ಆಗ ಪ್ರವಾದಿ(ಸ) "ಅವನು 
ರನ ಮಾಡದಂತೆ ಅವನನ್ನು ತಡೆಯಬೇಕು - ಅದುವೇ ಅವನಿಗೆ ಮಾಡುವ ಸಹಾಯ" 
ನು ಹೇಳಿದರು. 

ಒಬ್ಬ ಮುಸ್ಲಿಮನಿಗೆ ಸಂಕಟವಾದರೆ ಎಲ್ಲ ಮುಸ್ಲಿಮರೂ ಆ ಬಗ್ಗೆ ಕಾಳಜಿ ವಹಿಸಿ ಆ 
'ಟವನ್ನು 'ಹೆಂಚಿಕೊಳ್ಳಲು: ಪ್ರಯತ್ನಿಸೆಬೇಕು. ಸನಾದಿ: ಮುಹಮ್ಮ بس 23 ٹمس‎ 
ಸ್ನ ಈ'ರೀತಿ ಬಣ್ಣಿಸಿದ್ದಾರೆ: - ۰ 27 ٠ 

"ಸತ್ಮವಿಶ್ವಾಸಿಗಳು ಪರಸ್ಪರರ ಮೇಲೆ ಕರುಣೆ مہ‎ ಪರಸ್ಪರರನ್ನು 
ತಿಸುವುದರಲ್ಲಿ ಮತ್ತು ಪರಸ್ಪರರ ಮೇಲೆ ವಾತ್ಸಲ್ಯ, ಔದಾರ್ಯಗಳನ್ನು ತೋರುವುದರಲ್ಲಿ: 
ಸೇ. ಶರೀರದಂತಿರುವುದನ್ನು ನೀವು' ಕಾಣುವಿರಿ. ಶರೀರದ ಒಂದು ಅಂಗವು 'ರೋಗ 
1ತವಾದರೆ ಇಡೀ ಶರೀರವು ನಿದ್ದೆಗೇಡು ಮತ್ತು ಜ್ವರಕ್ಕೆ ತುತ್ತಾಗುತ್ತದೆ.” بر بے ات‎ 
(ಬುಖಾರಿ, ಮುಸ್ಲಿಮ್‌) 
 ಮುಸ್ನವುರ ಪರಸ್ವರ ಬಾಂಧವ್ಯ ಎಷ್ಟು ಸುಭಡ್ರವಾಗಿಕಬೇಕೆಂದರ ಒಬ್ಬ-ಮುಸ್ಲಿಮನು 
ಇಬ್ಬ ಮುಸ್ಲಿಮನಿಗೆ ಅಶ್ರಯವಾಗಬೇಕು. “ಅವರು ಪರಸ್ಪರರನ್ನು” ಬಲಪಡಿಸುವವ-: 
ಬೇಕು, ಯಾವ ಮುಸ್ಲಿಮನಿಗೂ ತಾನು ائظاریت‎ × ಹಾಗೂ ಅಸಹಾಯಕನೆಂಬ ಪುಚ್ಚೆ 
ಟಾಗಲು. ಅವಕಾಶ ಕೊಡಬಾರದು. 7 

ಹರ್ರುತ್‌ ಅಬೂ, ಮೂಸಾ(ರ) ವರದಿ ಮಾಡಿರುವಂತೆ ಒಮ್ಮೆ. ಕ "ಒಬ್ಬ 
ನಿಶ್ವಾಸಿಯು ಇನ್ನೊಬ್ಬ ಸತ್ಯವಿಶ್ವಾಸಿಯ ಪಾಲಿಗೆ ಗೋಡೆಯಂತಿರುತ್ತಾನೆ. ಅವರ ಒಂದು 
ವು ಇನ್ನೊಂದು ಭಾಗವನ್ನು ಈ ರೀತಿ ಬಲಪಡಿಸುತ್ತಲಿರುತ್ತದೆ".ಎಂದು ಹೇಳಿ ತಮ್ಮ 
ಖು 7 ಬೆರಳುಗಳನ್ನು ಇನ್ನೊ. ದು ಕೈಯ ಬೆರಳುಗಳ ಮಧ್ಯೆ ಹೆಣೆದು ತೋರಿಸಿದರು. 

(ಬುಖಾರಿ, ددع‎ ಮ್‌) ' 

k ಒಟ್ಟ -- ಮನ ಬಗ್ಗೆ ಇನ್ನೊಬ್ಬ ಮುಸ್ಸಮನಗದುವ ಬ ಬಾಧ್ಯ اوت‎ ವಿವರಿಸುತ್ತಾ 
۵ ಮುಹಮ್ಮದ್‌(ಸ) ಹೀಗೆ ಹೇಳಿರುವರು: 

"ಒಬ್ಬ ಸತ್ಯವಿಶ್ವಾಸಿಯ ಕುರಿತು ಇನ್ನೊಬ್ಬ ಸತ್ಯ ್ಯೈವಿಶ್ವಾಸಿಗೆ ' 6. ود‎ ತೆಗಳಿವೆ. . 
ಕು ಅನಾರೋಗ್ಯ ಪೀಡಿತನಾಗಿದ್ದರೆ ಅವನ ಸಂದರ್ಶನಕ್ಕೆ ಹೋಗಬೇಕು. ಅವನು " 
ಕೊಂಡರೆ ಅವನ ಅಂತ್ಯಕ್ರಿಯೆಯಲ್ಲಿ ಪಾಲುಗೊಳ್ಳಬೇಕು. ಅವನು ಆಮಂತ್ರಿಸಿದರೆ 
ಸಿ ಓಗೊಡ ಬೇಕು. "ಭೇಟಿಯಾದಾಗ ಸಲಾಮ್‌ ಹೇಳಬೇಕು. ಅವನು ಸೀನಿದರೆ 
ರ್ಕಮುಕಲ್ಲ್‌ಹ್‌" ಎಂದು ಹೇಳಬೇಕು. ಅವನು انت‎ ತನಿರಲಿ ಇಲ್ಲದಿರಲಿ 
ಗೆ رک‎ ಬಯಸಬೇಕು. نب ات"‎ ۱ (ಹಸಾತ). 


ھچ" 


ನೈತಿಕತೆ ಮತ್ತು ಸಚ್ಛಾರಿತ್ರ 

- ,6ಔಸ್ಲಾಮ್‌ ಧರ್ಮದಲ್ಲಿ.ಒಬ್ಬ ವ್ಯಕ್ತಿಯ. ಈಮಾನ್‌ ಅಥವಾ:ಸತ್ಮವಿಶ್ವಾ ಸದ ಬ 

"ಅಕ ಟ್ಟ ಪ್ರಾಮುಖ್ಯತೆ: "ಇರುವುದು ಅವನ: ಚಾರಿತ್ರ್ಯ 'ಮತ್ತು ಕರ್ಮಗಳಿಗೆ. ಮೂಲ 
ಇಸ್ಲಾಮ್‌, ಎಂಬುದು' ಸತ್ನ ವಿಶ್ವಾಸ. ಮತ್ತು: ಸತ್ಯ ಸ್ಸರ್ಮಗಳ ಸಂಗಮದ ಇನ್ನೊಂದು ಹೆಸಃ 
" ಆದ್ದರಿಂದ ಇಹ-ಪರಲೋಕಗಳ ಯಶಸ್ಸಿನ ಬಗ್ಗೆ- ಅಲ್ಲಾಹನು ನೀಡರುವೆ ಎಲ್ಲಾ ವಾಗ್ದಾನಗ 
ಸತ್ಯವಿಶ್ವಾಸ ಮತ್ಯು ಸತ್ಸರ್ಮ ಎರಡನ್ನೂ: ಅವಲಂಬಿಸಿಕೊಂಡಿವೆ. ಪವಿತ್ರ ಕುರ್‌ಆನಿನ 


' , ಅನೇಕ 28:23 ವಿಶ್ವಾಸದ ಜೊತೆಜೊತೆಗೇ ಸಿತ್ಯರ್ಮದ ಪ್ರಸ್ತಾಪ ಬಂದಿದೆ. ನ ಅಂತ 


: ಕೆಲವು ವಾಕ್ಕ ೈಗಳನ್ನು' ಮಾತ್ರ ಓದುಗರ" ಮುಂದಿಡುತ್ತಿ ತ್ತಿದ್ದೇವೆ. شر‎ 
7 "ನಿಶ್ಚ ಯವಾಗಿಯೂ" ಪೈಗಂಬರರನ್ನು 'ನಂಬುವವರಿರಲಿ, ಯಹೂದಿಯರಿರ' 


: -. ರಿರಲಿ, ಸಬಯನರಿರಲಿ, ಯಾರು ಅಲ್ಲಾಹ್‌ ಮತ್ತು. ನಿರ್ಣಾಯಕ (ಪುನರುತ್ಕಾನು' ದಿಃ 


'. ಮೇಲೆ ವಿಶ್ಯಾಸವಿಟ್ಟು.ಸತ್ಯರ್ಮಗಳನ್ನು ಮಾಡುವರೋ 'ಅವರಿಗೆ"ಅದರ ಪ್ರ ಸ್ರತಿಫಲವು ಆಃ 
ಪ್ರಭುವಿನ ಬಳಿ ಇದ್ದೇ ಇದೆ. ಅವರಿಗೆ ಯಾವ ಭಯವೂ ವೈಥೆಯೂ ಇಲ್ಲ. ۷۴۰ (26 
" ಅಂದರೆ ಅಲ್ಲಾಹನಿಗೆ ಮಾನವಕುಲದ ಯಾವುದೇ ಗುಂಪಿನ ಬಗ್ಗೆ ಪೂರ್ವಗ್ರಹ ಪೀ 

: . ಪ್ರೇಮವಾಗಲೀ"ದ್ವೇಷವಾಗಲೀ' ಇಲ್ಲ. ಯಾರೇ "ಇರಲಿ; "ಅವರು ಸತ್ಯದ ಮೇಲೆ ವಿಶಾ 
ಘೋಷಿಸಿ,” ಸತ್ಯಃ ರ್ಮಗಳಿಂದ ತಮ್ಮ ಬದುಕನ್ನು “ಸಂಪನ್ನಃ ಗೊಳಿಸಿದರೆ, ಇಂತಹ 'ಎ 
٭‎ .. ವಿವೇಕವಂತ ಜನರು: ಪರಲೋಕೆದಲ್ಲಿ 'ಘೋರ ಯಾತನೆಯಿಂದ 0 
ಮಾತ್ರವಲ್ಲದೆ ಅತ್ಯುತ್ತಮ ಪ್ರತಿಫಲಕ್ಕೆ ಅರ್ಹರೇಗುವರು. ” 

2 وہراا‎ ೈವಿಶ್ವಾಸವನ್ನಿರಿಸಿಕೊಂಡು ಸತ್ಯ ರ್ಮಗಳನ್ನು 'ಕೈಗೊಂಜಿವರಿಗೆ ನಾವು 'ತಳಿಭ 


ಸ ದಲ್ಲಿ ನದಿಗಳು ಹರಿಯುವ೦ತಹ ಸ್ಪರ್ಗೋದ್ಯಾ ನಗಳಲ್ಲಿ ಪ್ರವೇಶ ಕೊಡುವೆವು. ಅವ 


"ಅಲ್ಲಿ ಸದಾಕಾಲ ವಾಸಿಸುವರು. ಇದು ಅಲ್ಲಾ ಹನ; ದಿಟವಾದ" نت‎ ನ ۸۷ت‎ 

٤ "ಅಧಿಕ ಸತ್ಯ ಜಂತನು ಇನ್ನಾ یں‎ ನೆ. ಕರ್ಮಗಳ ಪರಿಣಾಮವು, ನಿಮ್ಮ ' ಆಶೋತ್ಸ 
۲ ಗಳನ್ನಾ ಗಲಿ, ಗ್ರಂಥದವರ `ಆಶೋತ ತ್ರ ರಗಳನ್ನಾಃ ಗಲ ಹೊಂದಿಕೊಂಡಿರುವುದಿಲ್ಲ. ಕೇ 

1 ಯಾರು ' ಮಾಡಿದರೂ ಅಧರ ಫಲವನ್ನು ಅವನು ಪಡೆದೇ ತೀರುವನು ಮತ್ತು ಅವ 


: ಅಲ್ಲಾಹನ ಎದುರು ಯಾರನ್ನೂ ತನ್ನ ರಕ್ಷಕ ಮಿತ್ರನನ್ನಾಗಿಯೂ- ಸಹಾಯಕನನ್ನಾಗಿಯ 


ಮತ್ತು ಸಚ್ಛಾರಿತ್ರ್ಯ . 57‏ نلافر 


ಸೊಂದಲಾರನು. ಪುರುಷನಿರಲಿ ಅಥವಾ ಸ್ರೀ ಇರಲಿ ಸತ್ಯ್ಕರ್ಮ ಮಾಡುವವರು ಸತ್ಯವಿಶ್ವಾಸಿ 
ಳಾಗಿದ್ದರೆ ಇಂತಹವರೇ ಸ್ವರ್ಗದಲ್ಲಿ ಪ್ರವೇಶ ಪಡೆಯುವರು. ಕಿಂಚಿತ್ತೂ ಇವರ ಹಕ್ಕು 
ಬತಿಯಾಗಲಾರದು.”. (4:122-124) 

ಫವಿತ್ರ ಕುರ್‌ಆನಿನ ಈ ವಾಕ್ಕಗಳಿಂದ ನಮಗೆ ಅನೇಕ ವಿಷಯಗಳು ತಿಳಿದು 
:ರುತ್ತವೆ. ಮೊದಲನೆಯದಾಗಿ 2 ವಿಶ್ವಾಸ ಸ ಮತ್ತು ಸತ್ಯರ್ಮಗಳಿಗೆ ಖಚಿತ ಪ್ರತಿಫಲವಾಗಿ 
ರ್ಗ ಮತ್ತು ಅದರ ಶಾಶ್ವತ ಸುಖ ಪ್ರಾಪ್ತವಾಗುವುದು. ಎರಡನೆಯದಾಗಿ ಒಬ್ಬ. ವ್ಯಕ್ತಿ 
ತ್ಯವಿಶ್ವಾಸಿ ಆಗಿದ್ದರೆ ಆತನ ಅತಿ ಸಣ್ಣ ಸತ್ಯರ್ಮಕ್ಕೂ ಪ್ರತಿಫಲ ದೊರೆಯುವುದು. 
ಯಾವ ಸತೈರ್ಮವೂ. ವೃರ್ಥವಾಗದು. 

ಮೂರನೆಯದಾಗಿ ಪ್ರತಿಯೊಂದು ದುಷ್ಛ್ಟತ್ಮಕ್ಕೂ ಶಿಕ್ಷೆ ಸಿಕ್ಕಿಯೇ ತೀರುವುದು. 
ಸುನುಷ್ಕನು ತೌಬಾ (ಪಶ್ಚಾತ್ತಾಪ) ಮಾಡಿ ಮರಳುವ ಹೊರತು, ಈ ಕೃತ್ಯಗಳ ಶಿಕ್ಷೆಯಿಂದ 
ಹ್ಬಿಸಿಕೊಳ್ಳಲು ಅವನಿಗೆ ಅನ್ನ ಮಾರ್ಗವಿಲ್ಲ. ಅಲ್ಲಾಹನ ಹೊರತು ಯಾರೂ ಅವನನ್ನು 
لد‎ ದುಷ್ಪತ್ಯಗಳ ಶಿಕ್ಷೆಯಿಂದ ರಕ್ಷಿಸಲಾರರು. 

"ಪ್ರ ಸೊತ್ತು ಮತ್ತು ಈ ಸಂತತಿಗಳು ಕೇವಲ ಲೌಕಿಕ ಜೀವನದ ಕ್ಷಣಿಕ ಸೊಬಗು 
ಖಾತ್ರ. ಮಾಸ್ತವದಲ್ಲಿ ಉಳಿಯುವ ಪುಣ್ಯ ಕಾರ್ಯಗಳೇ ನಿಮ್ಮ ಪ್ರಭುವಿನ ಬಳಿ:ಪರಿಣಾಮದ 
ತೃಷ್ಟಿಯಿಂದ-ಶ್ರೇಷ್ಮವಾಗಿರುತ್ತವೆ. ಅವುಗಳ ಮೇಲೆಯೇ ಉತ್ತಮ ನಿರೀಕ್ಷೆಗಳನ್ನಿರಿಸಿ 
ಗೊಳ್ಳ ಬಹುದು."' (ಪವಿತ್ರ ಕುರ್‌ಆನ್‌, 18:46) 

ಅಂದರೆ ಸಂಪತ್ತು-ಸಂತಾನ" ಮುಂತಾದವುಗಳೆಲ್ಲ ಕೇವಲ, ಲೌಕಿಕ ಜೀವನದ 
ತಿಡಂಬರದ ಸಾಧನಗಳು. ಅವುಗಳಿಂದ ಮನುಷ್ಕನಿಗೆ ಏನಾದರೂ ಪ್ರಯೋಜನ ಸಿಗುವುದಿದ್ದರೆ' 
೨ದು ಕೇವಲ ಇಹಲೋಕದ ಈ ಸಂಕ್ಷಿಪ್ತ ಜೀವನದಲ್ಲಿ ಮಾತ್ರ. ಇದರಾಚೆ ಪರಲೋಕದಲ್ಲಿ 
೨ವು ಮನುಷ್ಯನ ಯಾವ ಪ್ರಯೋಜನಕ್ಕೂ ಬರಲಾರವು. ಮನುಷ್ಯನ ಸತ್ಕರ್ಮಗಳು ಮಾತ್ರ 
೨ವನಿಗೆ ಇಹದಲ್ಲೂ ಪರದಲ್ಲೂ ಉಪಯುಕ್ತವಾಗಿರುತ್ತವೆ.. ಅಲ್ಲಾಹನ ದೃಷ್ಟಿಯಲ್ಲೂ 
وو‎ ಇರುವುದು ಸತ್ಕರ್ಮಗಳಿಗೆ ಮಾತ್ರ. 

[ "ನಿಶ್ಚಯವಾಗಿಯೂ ಸತ್ಯವಿಶ್ವಾಸಎರಿಸಿಕೊಂಡು ಸತ್ಯರ್ಮವೆಸಗುತ್ತಿರುವವರಿಗಾಗಿ 
ಜನರ) ಹೃದಯಗಳಲ್ಲಿ شود‎ ಸದ್ಯವೇ ಅನುರಾಗವನ್ನುಂಟು ಮಾಡುವನು." 
7 (ಪವಿತ್ರ ಕುರ್‌ಆನ್‌, 19:96) 
ಸತ್ಯಧರ್ಮದ ಮಾರ್ಗವು "ವಿರೋಧ ಮತ್ತು ಸಂಘರ್ಷಗಳ ಮಾರ್ಗವಾಗಿದೆ. 
ದರೆ ಈ ಪವಿತ್ರ ವಾಕ್ಕದ ಪ್ರಕಾರ ಜನರ ಯಾವುದೇ ಗುಂಪು ಸತ್ಯದ ಮೇಲೆ 
ನಿಶ್ವಾಸ ಘೋಷಿಸಿ ಸತ್ಕರ್ಮ ಕೈಗೊಂಡರೆ ಅವರ ಬಗ್ಗೆ ಸಮಾಜದಲ್ಲಿರುವ ವಿರೋಧವು 
ಕ್ರಮೇಣ, ಮಾಯವಾಗಿ ಜನರು ಅವರನ್ನು ಪ್ರೀತಿಸತೊಡಗುವರು. ಜನರು ಸತ್ಯ ಮತ್ತು 
ಕತ ಪ್ರಚಾರಕರ ವಿಶೇಷತೆಗಳನ್ನು ಗುರುತಿಸಿ ಅವರನ್ನು ಗೌರವಿಸಲಾರಂಭಿಸುವರು. 

"ನಿಮ್ಮ ಪೈಕಿ ಸತ್ಯವಿಶ್ವಾಸವಿರಿಸಿ ಸತ್ಯರ್ಮವೆಸಗಿದವರೊಡನೆ, ಅಲ್ಲಾಹನು ಅವರಿ 

ಸಿಂತ ಮುಂಚಿನವರನ್ನು ಭೂಮಿಯಲ್ಲಿ ಪ್ರತಿನಿಧಿಗಳಾಗಿ ಮಾಡಿದಂತೆಯೇ ಅವರನ್ನು 


58 “ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ 


ಮಾಡುವನೆಂದು ವಾಗ್ದಾನ “ಮಾಡಿರುವನು: ತಾನು. ಅವರಿಗಾಗಿ ಮೆಚ್ಚಿರುವ ಅವ: 
ಧರ್ಮವನ್ನು ಸುಭದ್ರ ಬುನಾದಿಗಳಲ್ಲಿ' ಸ್ಥಾಪಿಸುವನು 'ಮತ್ತು ಅವರ (ಪ್ರಚಲಿತ 
ಭಯಾವಸ್ಥೆಯನ್ನು ಶಾಲತಿಯಾಗಿ ಮಾರ್ಪಡಿಸಿ ಬಿಡುವನು. ಅವರು ನನ್ನ ದಾಸ್ಯ-ಆರಾಧ; 
ಮಾತ್ರ ಮಾಡಲಿ ಮತ್ತು "ನನ್ನೊ ۵5ہ‎ ಯಾರನ್ನೂ: ಸಹಭಾಗಿಗಳಾಗಿ ಮಾಡದಿರಲಿ." 
(ಪವಿತ್ರ ಕುರ್‌ಆನ್‌, 24:56 
ಈ ದಿವ್ಮ ವಚನದಿಂದ A ಅಲ್ಲಾಹನು ಖಿಲಾಫತನ್ನು ದಯ 
ಪಾಲಿಸುವುದು ಸತ್ಯವಿಶ್ವಾಸ ಮತ್ತು ಸತ್ಕರ್ಮಗಳನ್ನು ಉನ್ನತ ಪ್ರಮಾಣದಲ್ಲಿ: ಮೈಗೂಡಿ 
ಕೊಂಡವರಿಗೆ ಮಾತ್ರ. ಇಂಥವರ ಕೈಯಿಂದಲೇ ಅಲ್ಲಾಹನು ಧರ್ಮಕ್ಕೆ ಪ್ರಾಬಲ್ಕ ಕೊಡಿಸುವನ: 
ಯಾವ ಜನವರ್ಗವು-ಈ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದೋ ಆ'ಗುಂಪು ಅಂತಿಮವಾ। 
ಈ ಜಗತ್ತಿನಲ್ಲೂ ಶಾಂತಿಯನ್ನೇ ಪಡೆಯುವುದು. ಧರ್ಮದ ಪ್ರಾಬಲ್ಯವನ್ನು ಕಾಣುವುದು ಮತ 
ಖಿಲಾಫತ್‌ ಅಥವಾ ಭೂಮಿಯ ಮೇಲೆ' ಅಲ್ಲಾಹನ ಪ್ರಾತಿನಿಧ್ಯಕ್ಕೆ ಅರ್ಹವೆನಿಸಿಕೊಳ್ಳುವುದ: 
'ಅಮಲೆ ಸಾಲಿಹ್‌' ಅಥವಾ ಸತ್ಕರ್ಮ ಎಂಬುದು “ಯಾವುದಾದರೊಂದು ھت‎ 
ಸತ್ಯಾರ್ಯಕ್ಕಿರುವ ಹೆಸರಲ್ಲ.' ಸತ್ಯವಿಶ್ವಾಸಿಯು' -ತನ್ನ ಸಂಪೂರ್ಣ ಜೀವನದ 
ಅಲ್ಲಾಹನ" ಮೆಚ್ಚುಗೆಯನ್ನರಸುತ್ತಾ -ತನ್ನೆಲ್ಲ- ಕರ್ಮಗಳಲ್ಲಿ ಅಲ್ಲಾಹನ ಪ್ರವಾದಿಯ(ಸ 
ಮಾದರಿಯನ್ನನುಸರಿಸುತ್ತಾ ಇದ್ದರೆ' ಅವನ ಸಂಪೂರ್ಣ ಜೀವನವೇ ಒಂದ 
"ಸತ್ಯರ್ಮವಾಗಿ ಬಿಡುವುದು. ಅವನ ನಿದ್ದೆ, ಎಚ್ಚರ, ಆಹಾರ ಸೇವನೆ, ಧನ ಸಂಪಾದಕ 
ಮಡದಿ" ಮಕ್ಕಳ ಪೋಷಣೆ ಮಾತ್ರವಲ್ಲ ತನ್ನ ಪತ್ನಿಯ ಜೊತೆ ಆತನು. ನಡೆಸುಃ 
ಲೈಂಗಿಕ ಕ್ರಿಯೆ ಕೂಡಾ ಸತ್ಯರ್ಮ ಎಂದೇ `ಪರಿಗಣಿಸಲ್ಪಡುವುದು ಮತ್ತು. ಅವನಿ; 
ಅಲ್ಲಾಹನ ವತಿಯಿಂದ ಆ ಎಲ್ಲ ಕರ್ಮಗಳಿಗೂ ಸತ್ಸಲ ದೊರೆಯುವುದು. 
ಪ್ರವಾದಿ(ಸ) ಹೀಗೆ ಹೇಳಿರುವರು, 
"ಕಡ್ಡಾಯ ಕರ್ಮಗಳ ನಂತರ, ಧರ್ಮಸಮ್ಮತವಾದ ಆಹಾರ ಸಂಪಾದನೆ ಕೂಡ 
ಕಡ್ಡಾಯವಾಗಿದೆ." 4 (ಬೈಹಕಿ, ಶುಅಬುಲ್‌ ಈಮಾನ್‌ 
ಈ ಪ್ರವಾದಿ ವಚನದಲ್ಲಿ ನಿಜವಾಗಿ "ಅಲ್‌ ಅಮು اب‎ ಈ ಕೆಳಗಿ: 
8 ದ ಕಡೆಗೆ ಸೂಚನೆ ಇದೆ: - 
 "ನಮಾರಖ್‌ ಮುಗಿದ ಬಳಿಕ ಭೂಮಿಯ ಮೇಲೆ ಚದುರಿ ಬಿಡಿರಿ ಮತ್ತು ಅಲ್ಲಾಹ; 
ಅನುಗ್ರಹವನ್ನರಸಿರಿ. ಅಲ್ಲಾಹನನ್ನು ಅತ್ಯಧಿಕ ಸ್ಮರಿಸುತ್ತಲಿರಿ. ನಿಮಗೆ ಯಶಸ: 
 ಪ್ರಾಪ್ತವಾಗಲೂಬಹುದು.” (62:10 
ಅಂದರೆ ಯಾವ ರೀತಿ ನಮಾರ್‌ನ ಸಮಯದಲ್ಲಿ ನಮಾಜ್‌ ಕಡ್ಡಾಯವೋ ಅದೆ 
ರೀತಿ ಇಂತಹ ಕರ್ತವ್ಯಗಳನ್ನು ಈಡೇರಿಸಿದ ಬಳಿಕ, ಅಲ್ಲಾಹನ ಅನುಗ್ರಹದಿಂದ ಮಾನವನಿ; 
ಸಿಗುವಂತಹ ಧರ್ಮಬದ್ಧ ಜೀವನಾಧಾರವನ್ನು ಸಂಪಾದಿಸಲು ಶ್ರಮಿಸಬೇಕಾದುದು ಕೂಡ 
ಕೆಡ್ಡಾಯ. .ಆದರೆ ಸಂಪಾದನೆಯ ಮಧ್ಯೆಯೂ ಮನುಷ್ಯನು ಅಲ್ಲಾಹನನ್ನು ಬಹಳಾ: 
" ಸ್ಮರಿಸುತ್ತಲೇ ಇರಬೇಕು. ಹಾಗೆ ಅಲ್ಲಾಹನನ್ನು ಸ್ಮರಿಸುತ್ತಲಿದ್ದರೆ ಅವನು ಲೌಕಿ 


ಮತ್ತು ಸಚ್ಚಾರಿತ್ರ 8 - - 59‏ لات 


ಂಪತ್ತುಗಳಿಗೆ ಮಾರು ಹೋಗುವ ಅಥವಾ ನಿಷಿದ್ದ ಸಂಪಾದನೆಗೆ ಇಳಿಯುವ ಅಪಾಯಗಳಿಂದ 
ಗೊರವುಳಿಯಲು ಸಾಧ್ಯವಿದೆ. ಅಲ್ಲದೆ ಅಲ್ಲಾಹನ ಸ್ಮರಣೆಯು ಮನುಷ್ಮನನ್ನು, ತನ್ನ 
ಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ಹಾಗೂ ಸತ್ಕಾರ್ಯಗಳೆಲ್ಲೇ ವ್ಯಯಿಸುವಂತೆ 
ಸೀರೇಖೆಸುತ್ತಿಲಿರುತ್ತದೆ. ಇದು ಮನುಷ್ಯನ ಇಹ-ಪರ ವಿಜಯಗಳಿಗೆ. ಹೇತುವಾಗುವ 
೨ಣವಾಗಿದೆ. ಒಂದು ಸಂದರ್ಭದಲ್ಲಿ ಪ್ರವಾದಿ(ಸ) ಹೀಗೆ ಹೇಳಿದರು: 

"ನೀವು ಅಲ್ಲಾಹನ ಮಾರ್ಗದಲ್ಲಿ ಕೊಟ್ಟ ದೀನಾರ್‌(ಸ್ವರ್ಣ ನಾಣ್ಯ), ನೀವು 
ಲಾಮ ವಿಮೋಚನೆಗೆ ವ್ಯಯಿಸುವ ದೀನಾರ್‌, ನೀವು ಒಬ್ಬ ಬಡವನಿಗೆ ದಾನವಾಗಿ 
ಟ್ಟ ದೀನಾರ್‌, ಮತ್ತು ನೀವು ನಿಮ್ಮ ಮನೆಯವರಿಗಾಗಿ ವೈಯಿಸಿದ ದೀನಾರ್‌- 
ವುಗಳ ಪೈಕಿ ನೀವು ನಿಮ್ಮ ಮನೆಯವರಿಗಾಗಿ ಖರ್ಚು ಮಾಡಿದ ದೀನಾರ್‌ ನಿಮಗೆ 
ತಿ ಹೆಚ್ಚು ಪ್ರತಿಫಲವನ್ನು ತಂದು ಕೊಡುವುದು." ._ ಮುಸ್ಲಿಮ್‌) 

ಅಂದರೆ ಓರ್ವ ವ್ಯಕ್ತಿ ಅಲ್ಲಾಹನ ಸಂಪ್ರೀತಿಗಾಗಿ-ಕೇವಲ ಧರ್ಮಬದ್ಧ 
ಖಾರ್ಗಗಳಿಂದ ಸಂಪಾದಿಸಿದ ತನ್ನ ಸಂಪತ್ತನ್ನು ಇತರ ಸತ್ಯರ್ಮಗಳಿಗೂ ತನ್ನ 
ಹಿನೆಯವರ ಪಾಲನೆ. ಪೋಷಣೆಗಾಗಿಯೂ ಖರ್ಚು' ಮಾಡುತ್ತಾನೆ. ಈ ಎಲ್ಲ ವ್ಯಯ 
(ಳಿಗೂ ಅವನಿಗೆ ಪ್ರತಿಫಲ ಸಿಗುವುದು. ಆದರೆ ಅವನು ತನ್ನ ಮನೆಯವರಿಗಾಗಿ 
ಸ್ಕಯಿಸಿದ ಸಂಪತ್ತಿಗೆ ಅತೀ ಹೆಚ್ಚಿನ. ಪ್ರತಿಫಲ ಸಿಗುವುದು. 

ಒಮ್ಮೆ ಪ್ರವಾದಿ(ಸ) ಹೀಗೆಂದರು: 

“ಪ್ರತಿಯೊಂದು 'ತಸ್ಟೀಹ್‌'(ಸುಬ್‌ಹಾನಲ್ಲಾಹ್‌)ನಲ್ಲೂ ಪುಣ್ಯವಿದೆ. ಪ್ರತಿಯೊಂದು 
ತಕ್ಟೀರ್‌'(ಅಲ್ಲಾಹ್‌ ಅಕ್ಕೆ ಕ್ಟರ್‌)ನಲ್ಲೂ ಪುಣ್ಯವಿದೆ. ಪ್ರತಿಯೊಂದು 'ತಹ್ಮೀದ್‌' (ಅಲ್‌- 
ಕಮ್ಮುಲಿಲ್ಲಾ ಹ್‌)ನಲ್ಲೂ ಪುಣ್ಯ ವಿದೆ. ಪ್ರತಿಯೊಂದು 'ತಹ್ಲೀಲ್‌'(ಲಾ ಇಲಾಹ 
ಇಲ್ಲಿಲ್ಲಾಹ್‌)ನಲ್ಲೂ ಪುಣ್ಯವಿದೆ. ಸತ್ಯ اعت‎ ` ಆಡೇಶಿಸುವುದರ್ಲಿ ಪುಣ್ಯವಿದೆ. ಕೆಡುಕಿನಿಂದ 
$ಡೆಯುವುದರಲ್ಲಿ ಪುಣ್ಯವಿದೆ. ನಿಮ್ಮ ಗುಪ್ತಾಂಗಗಳ ಸೂಕ್ತ ಉಪಯೋಗದಲ್ಲೂ ಪುಣ್ಯವಿದೆ.” 

ಮಾತನ್ನು ಆಲಿಸಿದ ಪ್ರವಾದಿಯ(ಸ) ಸಂಗಡಿಗರು ಪ್ರಶ್ನಿಸಿದರು, "ಅಲ್ಲಾಹನ‏ ب‫ 
ಸಂದೇಶವಾಹಕರೇ(ಸ)! ನಮ್ಮಲ್ಲೋರ್ವನು ತನ್ನ ಲೈಂಗಿಕ ತೃಷೆ ತೀರಿಸಿಕೊಂಡರೆ ಅದರಲ್ಲೂ '‏ 
೨ವನಿಗೆ ಪುಣ್ಯ ಸಿಗುವುದೇ?" '‏ 

ಪ್ರವಾದಿ(ಸ) ಹೇಳಿದರು: "ನೀವು ಆಲೋಚಿಸಿ. ಅವನೊಂದು ವೇಳೆ ತನ್ನ ಗುಪ್ತಾ ಂಗವನ್ನು 
ಒ೦ದು ನಿಷಿದ್ದ ಸ್ಥಳದಲ್ಲಿ "ಉಪಯೋಗಿಸಿದ್ದ رہ اہارس ال )نے‎ ಅವನಿಗೆ ಪಾಪ ಬರುತ್ತಿರ 
ರಿಲ್ಲವೇ? ಹಾಗೆಯೇ ಅದನ್ನ ಹನು ಧರ್ಮಸಮ್ಮತವಾಗಿ ಬಳಸಿದಾಗ ಅವನಿಗೆ ಪುಣ್ಮವೂ 
ಬರುವುದು." ್ಸ (ಮುಸ್ಲಿಮ್‌) 

ಇದು ಇಸ್ಲಾಮಿನಲ್ಲಿ ಪ್ಯೂ ಮತ್ತು ಸತ್ಯರ್ಮಗಳ ಕುರಿತು ಇರುವ ವಿಶಾಲ ಕಲ್ಪನೆ. 
ಇದು "ಅಲ್ಲಾಹನ ಅಪಾರ" ಔದಾರ್ಯಕ್ಕೆ ಸಾಸ್ಸಿ. ಅಂದರೆ ಒಬ್ಬ ದಾಸನು ಅಲ್ಲಾಹನು 
ನಿಶ್ಚಯಿಸಿದ ಮೇರೆಯೊಳಗೆ ನಿಂತು ನಡಸುವ ಲೈಂಗಿಕ ಕ್ರಿಯೆಗೂ ಅವನು ಪುಣ್ಯ ಫಲ" 
ನಯಪಾಲಿಸುವನು! اد کے‎ 


60. ` ಇಸ್ಲಾಮ್‌ನಿಮ್ಮಿಂದ ಏನು ಬಯಸುತ್ತದೆ 


٠ ہمد‎ "ಪ್ರಥಮ - ಮೂಲ" ಬುನಾದಿ ಏನೆಂದರೆ ಅಲ್ಲಾಹನೊಂದಿ; 
ಮನುಷ್ಯನ ಸಂಬಂಧವು ಸರಿಯಾಗಿರಬೇಕು." `ಅಲ್ಲಾ ಹನ ಜೊತೆ: ಮನುಷ್ಕನ 'ಸಂಬಂಃ 
ಹೇಗೆರಬೇಕೆಂಬುದರ ವಿವರಗಳು ಈ ಹಿಂದಿನ: ಅಧ್ಯಾಯಗಳಲ್ಲಿ “ಕಳೆದಿವೆ. ' 

” ಸತೃರ್ಮದ'ಎರಡನೆಯ ಮೂಲ. ಬುನಾದಿ,” ಅಲ್ಲಾಹನ ' ದಾಸರಿಗೆ ಸಂಬಂಧಿಸಿ! 
ಬಾಧ್ಯತೆಗಳನ್ನೆಲ್ಲ ಈಡೇರಿಸುವುದಾಗಿದೆ. ಈ' ಕುರಿತು ವಿವರಗಳು 'ಕೊಡಾ ಹಿಂದಿ: 
ಅಧ್ಯಾಯಗಳಲ್ಲಿ ಕಳೆದವೆ. بر رو و‎ ಮ: 

. `ಸತೈರ್ಮದ' ಮೂರೆನೆಯ ಮೂಲ "ಬುನಾದಿಯನ್ನು: ಸಾಮಾನ್ಯ ವಾಗಿ ಅಖ್ಲಾಕ 
ಅಥವಾ ಸಚ್ಞಾರಿತ್ರ್ಯವೆಂದು ಗುರುತಿಸಲಾಗುತ್ತದೆ. ಇಲ್ಲಿ ಸ ಆ" ಕುರಿತು ಸ ಸಂಕ್ಕಿಪ್ಪವಾ 
ವಿವರಿಸಲಿದ್ದೇವೆ یو‎ f 
೬ ಜಿಸ್ಲಾಮಿನಲ್ಲಿ ಸಚಾರಿತ್ರ್ಯ ಮತ್ತು ಉನ್ನತ ಮಟ್ಟದ ನೈತಿಕತೆಗೆ ವಿಷ್ಟು ಮಹತ್ವ ಇ 
ಎಂಬುದು ಪ್ರವಾದಿ ಮುಹಮ್ಮ; ಸದ್‌ರೆನು ಒಂದು ವಚನದಿಂದ 'ಸ್ಪಷ್ಟವಾಗುತ್ತ. ದೆ" 

0 “ನಾನು ಕಳುಹಸಲ್ಲ سیت ہد‎ ಉನ್ನತ ನೈತಿಕ ಮೌಲ್ಯ ಗಳ 
ಪೂರ್ತೀಕರಣಕ್ಕಾಗಿ. وت‎ > (ಮುವತ್ತಾ, ಅಹ್ಮದ್‌ 
' " “ನಿಜವಾಗಿಯೂ ಪ್ರವಾಂಣಿ ತಮ್ಮ ಬದುಕಿನಲ್ಲಿ ಮಾಡಿದ್ದೇ ಈ: ಕಾರ್ಯವನ್ನು. ಅವರ 
ನೈತಿಕ ನಿಯಮಗಳನ್ನು ಬಹಳ ವ್ಯಕ್ತಿವಾಗಿ ತಿಳಿಸಿದ್ದು ಮಾತ್ರವಲ್ಲ; ದೆ'ಅವುಗಳ ವೈಶಿಷ್ಟ್ಯ ಮತ, 

ಮಹತ್ವವನ್ನೂ ಸಾರಿ ಹೋದರು. ಇದಕ್ಕಿಂತಲೂ ಮಿಗಿಲಾಗಿ ಅವರು ತಮ್ಮ 'ಸಂಪೂಣಃ 
ಬದುಕಿನಲ್ಲಿ ನೈತಿಕ ಮೌಲ್ಯಗಳನ್ನು ಸ್ಥಾಪಿಸಿ ಅತ್ಯುತ್ತಮ' ಚಾರಿತ್ರ್ಯದ ಮಾದರಿಯನ್ನು ತೋರಿ; 
ಹೋದರು. ಇತರರು ನೀತಿಯನ್ನು ಪಾಲಿಸಲಿ” ಪಾಲಿಸದಿರಲಿ' ನೀವು ಮಾತ್ರ: ನೀತಿಯನ್ನು 1 
ಬಿಡಬಾರದು. ಲಾಭವಿರಲಿ-ನಷ್ಟವಿರಲಿ ಲೌಕಕ' ಪ್ರತಿಕ್ರಿಯೆಗಳನ್ನು ಲೆಕ್ಕಿಸದೆ ಸದಾ ನೈತಿ 
ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು" ಆದೇಶಿಸಿದರು. ನೈತಿಕ ಮೌಲ್ಯಗಳ 

" ಜಾತಿ ಕುಲ, ಕುಟುಂಬ, ದೇಶ ಮತ್ತಿತರ ಎಲ್ಲ مھ‎ ಕ್ಷಿಗಳಿಗಿಂತಲೂ ಉನ್ನತ ಹಾಗು 
ಪವಿತ್ರ ಎಂದವರು ಬೋಧಿಸಿದರು. ಈ'ರೀತಿ ನೈತಿಕತೆಯೇ ವ್ಯಾ ೈಪಕವಾಗಿರುವ ಜೀವನ ವ್ಯವಸ್ಥ 
ಯೊಂದನ್ನು 'ಅವರು ಮಾನವಕುಲಕ್ಕೆ ಪರಿಚೆಯಿಸಿ: ತಮ್ಮ' ಜೀವನಾವಧಿಯಲ್ಲಿ 3 
ವ್ಯವಸ್ಥೆಯನ್ನು ಸ್ಥಾಪಿಸಿ ತೋರಿಸಿದ್ದಲ್ಲದೆ, ಆ ವ್ಯ ೈವಸ್ಥೆಯನ್ನು ಸದಾ ಸ್ಥಾಪಿತವಾಗಿಡಬೇಕಾಂ 
ಕರ್ತವ್ಯ ವನ್ನು ಮುಸ್ಲಿಮ್‌ ಸಮುದಾಯಕ್ಕೆ ವಹಿಸಿಕೊಟ್ಟು ಹೋದರು. _ 

ಪ್ರವಾದಿ ಮುಹಮ್ಮದ್‌ರ(ಸು ಚಾರಿತ್ರ್ಯ ಮತ್ತು' ಅವರ ಬದುಕು ಸಚ್ಚಾರಿತ್ರ್ಯ ಮತ್ತ 
ಉನ್ನತ ನೈತಿಕತೆಗೆ ಮಾನವ ಇತಿಹಾಸದಲ್ಲೇ ಅಪೂರ್ವವಾದ ಅತಿಶ್ರೇಷ್ಠ ಮಾದರಿಯಾಗಿದೆ 
ಸಾಕ್ಷಾತ್‌ ಅಲ್ಲಾಹನೇ ಅವರ ಈ ನೈತಿಕ ಶ್ರೇಷ್ಠತೆಯನ್ನು ದೃಡೀಕರಿಸುವನು: وس‎ 

“ನಿಶ್ಚಯವಾಗಿಯೂ ನೀವು "ಚಾರಿತ್ರ್ಯದ ಅತ್ಯುನ್ನತ" ಮಟ್ಟದಲ್ಲಿದ್ದೀರಿ." کت‎ 
ನಸ : (ಪವಿತ್ರ ಕುರ್‌ಆನ್‌, 68:4 

ವ 'ಮುಹಮ ದ್‌) سرد‎ ಮನುಷ್ಯನನ್ನು ಅತ್ಕು ತ್ತಮ” ಮನುಷ್ಠನೆಂದ 
ವರ್ಣಿಸಿರುವರು. ್‌ 


6 _ | اب ಮತ್ತು ಸಚ್ಛಾರಿತ್ರ‏ لاف 


"ನಿಮ್ಮ ند‎ ಚಾರಿತ್ರ್ಯದಲ್ಲಿ ಯಾರು ಉತ್ತಮರೋ ಅವರೇ ನಿಮ್ಮ ಪೈಕಿ ಅತ್ಯುತ್ತಮ 
ಇಗಿರುವರು.' مت‎ (ಬುಖಾರಿ, ಮುಸ್ಲಿ ಸ್ಲಿಮ್‌) 
ಇಂತಹ ಚಾರಿತ್ರ್ಯೈವಂತ ವ್ಯಕ್ತಿಗಳೇ: ಅಲ್ಲಾಹನಿಗೂ وت‎ ಸಂದೇಶವಾಹಕರಿಗೂ 

»ಯರಾಗಿದ್ದಾರೆ. ಈ ಕುರಿತು ಪ್ರವಾದಿ(ಸ) ಹೀಗೆ ನುಡಿದಿರುವರು:- 

"ನಿಮ್ಮ ಪೈಕಿ ಅತ್ಕು ತ್ತಮ ಕಿ ಗುಣಗಳನ್ನು ಹೊಂದಿರುವವರೇ ನನಗೆ ಅತ್ಯರಿತ 
ಯರು." : - (ಬುಖಾರಿ) 

ನ್ಯಾಯಕ್ಕೆ ಇಸ್ಲಾಮ್‌. ಮ " ಮೂಲಭೂತ ಸ್ಥಾನವಿದೆ. ಮನುಷ್ಯನು 
3ಲ್ಲಾಹನಿಗೆ ಸಂಬಂಧಿಸಿದ” ಹಾಗೂ ಅವನ ಎಲ್ಲ ದಾಸರಿಗೆ ಸಂಬಂಧಿಸಿದ ' ತನ್ನೆಲ್ಲಾ 
ಸಧ್ಯತೆಗಳನ್ನೂ ಕರ್ತವ್ಯಗಳನ್ನೂ ಈಡೇರಿಸುವುದೇ ನ್ಯಾಯದ ಪರಮ ರೂಪವಾಗಿದೆ. 
ನಗೆಯೇ ಮನುಷ್ಯನು ಅಲ್ಲಾಹನಿಗೆ ಹಾಗೂ ಅವನ ಯಾವುದೇ ' ದಾಸನಿಗೆ ` ಮಾಡುವ 
ಕ್ಕುಚ್ಛುತಿಯೇ ಅನ್ಯಾಯದ ಪರಮ ರೂಪವಾಗಿದೆ. ಆದ್ದರಿಂದಲೇ ಅಲ್ಲಾಹನನ್ನು ಬಿಟ್ಟು 
×80 ಅರಾಧನೆ ಮಾಡುವುದನ್ನು ಅಂದರೆ ಬಹುದೇವಾರಾಧನೆಯನ್ನು ಪನಿತ್ರ ಕುರ್‌ಆನ್‌ 
ಸುಹಾ ಅಕ್ರಮ' ಎಂದು ಖಂಡಿಸಿದೆ. ಏಕೆಂದರೆ ಬಹುದೇವಾರಾಧನೆಯೆಂಬುದು ا‎ 
»ಲ್ಲಾಹನಿಗೆ ಮಾಡುವ ಅತಿದೊಡ್ಡ ಹಕ್ಕುಚ್ಚುತಿಯಾಗಿದೆ. } 

ಇನ್ನು ಮನುಷ್ಮನು ಆಲ್ಲಾಹನ' ಆಜ್ಞೋಲ್ಲಂಘನೆ ಮಾಡುವ ಮೂಲಕ ತನ್ನ ಇಹ- 
3ರ ಬದುಕನ್ನು ವಿನಾಶಕ್ಕೆ `ತಳ್ಳುತ್ತಾನೆ. ಈ ರೀತಿ ತನ್ನ ಮೇಲೆ ತಾನೇ ಮಾಡಿಕೊಳ್ಳುವ 
ಕ್ರಮವೂ ಅಕ್ರಮವೆಂದೇ ಪರಿಗಣಿಸಲ್ಪಡುತ್ತದೆ. ಪವಿತ್ರ ಕುರ್‌ಆನಿನಲ್ಲಿ ರುಲ್ಮ್‌ (ಅಕ್ರಮ) 
೦ಬ ಪದವನ್ನು ಹೆಚ್ಚಾಗಿ ಇದೇ ಅರ್ಥದಲ್ಲಿ ಬಳಸಲಾಗಿದೆ: ' 

"ನಾವು(ಅವರನ್ನು ಶಿಕ್ಷಿಸುವ ಮೂಲಕ) ಅವರ ಮೇಲೆ ಅಕ್ರಮವೆಸಗಲಿಲ್ಲ. 
ಆಜ್ಞೋಲ್ಲಂಘುನೆ ಮಾಡುವ. رومدڈ‎ ಅವರು ತಾನೇ ತಮ್ಮ ಮೇಲೆ ಅಕ್ರಮ 
ಸಿಸಗಿಕೊಂಡರು."' ಹ (11:101) 

ಕರುಣೆ, ಸದ್ವರ್ತನೆ ಮತ್ತು ಜನಸೇವೆಗಳೆಲ್ಲಾ ಇಸ್ಲಾಮಿನ ದೃಷ್ಟ ಯಲ್ಲಿ ನೈತಿಕತೆ ಮತ್ತು : 
ಸತೈರ್ಮಗಳ ವಿಶಾಲ ವ್ಯಾಪ್ತಿಗೆ ಸೇರುತ್ತವೆ. ' 


ಕತ್ಯ ವಂತಿಕೆ 

.ಸತ್ಯವಂತಿಕೆ ಮತ್ತು ಪ್ರಾಮಾಣಿಕತೆಗೆ ಇಸ್ಲಾಮಿನಲ್ಲಿ ಮೂಲಭೂತ ಸ್ಥಾನವಿದೆ. 
ಶುನುಷ್ಠನು ಎಂಥ ಸ್ಥಿತಿಯಲ್ಲೂ. ಸತ್ಯವನ್ನೇ ನುಡಿಯಬೇಕು. ಪ್ರಾಮಾಣಿಕತೆಯನ್ನೇ 
ಕಾಲಿಸಬೇಕು. ಅವನ ಅಂತರಂಗ-ಬಹಿರಂಗಗಳು ಸಮಾನವಾಗಿರಬೇಕು. ಮಾತು-ಕೃತಿ, 
ಕಾರಿತ್ರ್ಯ-ವ್ಯವಹಾರ ಎಲ್ಲದರಲ್ಲೂ ಅವನು, ಸತ್ಯ ಮತ್ತು سی‎ ಸಾಕಾರ ಮೂರ್ತಿ 
ಸಾಗಿರಬೇಕು ಎಂಬುದನ್ನೇ € ಇಸ್ಲಾಮ್‌ ಬಯಸುತ್ತ, ದೆ. | 

ಒಬ್ಬ ವ್ಯಕ್ತಿ ತನು ಸತ್ಯವನ್ನೇ ನುಡಿಯುವೆನೆಂದೂ ಯಾವ ಕಾರಣಕ್ಕೂ" ಸುಳ್ಳನ್ನು 
3ನ್ನ ಬಳಿ ಸುಳಿಯಲು ಬಿಡುವುದಿಲ್ಲವೆಂದೂ ದೃಢ ತೀರ್ಮಾನ ಕೈಗೊಂಡರೆ ಅವನಿಗೆ 


62 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ" 


ಸತ್ಯದ ಪಾಲನೆ. ಮತ್ತು ಅಸತ್ಯದ ವರ್ಜನೆ ಮಾತ್ರವಲ್ಲದೆ ಇತರ ಕೆಡುಕುಗಳ ವರ್ಜಃ 
ಮತ್ತು ಇತರ, .ಒಳಿತುಗಳ ಪಾಲನೆಯೂ ಬಹಳ ಸುಲಭವಾಗಿ ಬಿಡುತ್ತದೆ. ಕೇವೇ 
ಸತ್ಯವನ್ನೇ ನುಡಿಯುವುದರಿಂದ ಅವನ ಅಂತರಂಗವು ನಿಷ್ಯಲ್ಮಶವಾಗುವುದಲ್ಲದೆ ಅವನಲ್ಲಿ 
ಪ್ರಬಲವಾದ ಸಚ್ಚಾರಿತ್ಯ್ಯವೂ ಬೆಳೆಯುತ್ತದೆ. ಸುಳ್ಳು ಹೇಳಿ ತನ್ನ ಅಷರಾಧಗಳನ: 
ಬಚ್ಚಿಡಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಅವನು ಸತ್ಯವಿಶ್ವಾಸಿಯಾದ್ದರಿಂದ ಬಹಿರಂಗವಾಃ 
ದುಷ್ಯತ್ಯವೆಸಗಲಿಕ್ಕೂ ಅವನಿಗೆ ಸಾಧ್ಯವಾಗುವುದಿಲ್ಲ. ಅತ್ತ ಸುಳ್ಳು ಹೇಳುವ ವ್ಯಕ್ತಿ ಸುಳ್ಳಿ; 
ಮೂಲಕ ತನ್ನ ಅಂತರಂಗವನ್ನು. ಮಲಿನಗೊಳಿಸಿಕೊಳ್ಳುತ್ತಾನೆ. ಅಲ್ಲದೆ ಸುಳ್ಳು 'ಅವಃ 
ಪಾಲಿಗೆ ಅನೇಕ ಪಾಪ-ಕೃತ್ಯಗಳ ಬಾಗಿಲನ್ನು ತೆರೆದು ಬಿಡುತ್ತದೆ. ಸುಳ್ಳು ಹೇಳಿ. ಇತರರಿಂ೭ 
ತನ್ನ ಪಾಪ ಕೃತ್ಯಗಳನ್ನು - ಅಡಗಿಸಬಹುದು ಎಂಬ ಭರವಸೆಯಿಂದಲೇ ಅವನು ಅನೇ 
ಪಾಪ ಕೃತ್ಯಗಳನ್ನು ಎಸಗುತ್ತಾನೆ. ಪಾಪ ಕೃತ ಅವನಿಗೆ ಸುಲಭವಾಗಿ ಬಿಡುತ್ತದೆ. 

- ಈ ವಿಷೆಯದಲ್ಲಿ ಪ್ರಾ ಮುಹಮ ಒರ್‌ರವರಣಿ) ವಚನಮೊಂದು ಬಹ 
ಗಮನಾರ್ಹವಾಗಿದೆ: 1 

“ಸತ್ಯವನ್ನೇ ಪಾಲಿಸಿರಿ; ಏಕೆಂದರೆ ಸತ್ಯ ನುಡಿಯು ನಿಮ್ಮ ری‎ ರ್ಗದೆಡೆಗೆ. ಒಯ್ಯುತ್ತದೆ 
ಒಬ್ಬ ಮನುಷ್ಯನು ಸದಾ ಸತ್ಯವನ್ನೇ ನುಡಿಯುತ್ತಾ ಸತ್ಯವನ್ನೇ ಅರಸುತ್ತಾ ಇದ್ದರೆ ಕೊನೆ! 
ಅಲ್ಲಾಹನ, ಬಳಿ ಅವನ ಬಗ್ಗೆ 'ಸಿದ್ದೀಕ್‌'(ಸತ್ಯವಂತ) ಎಂದು. ಬರೆಯಲಾಗುತ್ತದೆ. ನೀಂ 
ಸುಳ್ಳಿನಿಂದ ದೂರ ಓಡಿರಿ; ಏಕೆಂದರೆ ಸುಳ್ಳು ನಿಮ್ಮನ್ನು ಅಲ್ಲಾಹನ ಆಜ್ಞೋಲ್ಲಂಘನೆಯೆಡೆ। 
ಕೊಂಡೊಯ್ಯುತ್ತದೆ. ಆಜ್ಞೋಲ್ಲಂಘನೆಯು ನಿಮ್ಮನ್ನು ನರಕದೆಡೆಗೆ ಒಯ್ಯುತ್ತದೆ. ಒಬ್ಬ نہ‎ 
ಸುಳ್ಳು ಹೇಳುತ್ತಾ ಸುಳ್ಳನ್ನೇ ಅರಸುತ್ತಾ ಇದ್ದರೆ ಕೊನೆಗೆ ಅಲ್ಲಾಹನ ಬಳಿ, ಅವನ ಬಗ 
'ಕದ್ದಾಬ್‌' (ಸುಳ್ಳುಗಾರ) ಎಂದು ಬರೆಯಲಾಗುತ್ತದೆ." -, - (ಬುಖಾರಿ, ಮುಸ್ತಿಮ್‌ 

ಸುಳ್ಳು ಸಾಕ್ಷ್ಯ ಮತ್ತು: ಪ್ರಮಾಣ(ಆಣೆ): ಕೂಡಾ ಸುಳ್ಳಿನ ಒಂದು 22 
ಮಾತ್ರವಲ್ಲ ಇದು ಸುಳ್ಳಿನ ಅತ್ಯಂತ ಕೆಟ್ಟ ಸ್ವಃ ರೂಪವಾಗಿದೆ. 

" ಒಮ್ಮೆ ಪ್ರವಾದಿ(ಸ) ಹೇಳಿದರು: 

"ಅಲ್ಲಾಹನ ಜೊತೆ ಇತರರನ್ನು ಪಾಲುಗೊಳಿಸುವುದು, ಹೆತ್ತವರ ಹಕ್ಕುಚ್ಛುತಿ ಮತ್ತ 
ಅವರ ಆಜ್ಜೋಲ್ಲಂಘನೆ ಮಾಡುವುದು, ಯಾರನ್ನಾದರೂ ವಧಿಸುವುದು, ಸುಳ್ಳು ಪ್ರಮಾ 
ಮಾಡುವುದು (ಮತ್ತು ಇನ್ನೊಂದು یہ‎ €ಖದ ಪ್ರಕಾರುಸುಳ್ಳು ಸಾಕ್ಸ್ಯ ನುಡಿಯುವುದು 
ಇವು ಅತಿದೊಡ್ಡ ಪಾಪ ಕೃತ್ಯಗ و‎ - (ಬುಖಾರಿ ಮುಸ್ಲಿಮ್‌ 

ಪವಿತ್ರ ಕುರ್‌ಆನ್‌. ಸತ ೈವಿಶಾಸಿಗಳ ಗುಣವರ್ಣನೆ ಮಾಡುತ್ತಾ ಸತ್ಯ; ಸಂಧಕೆಯನು 
ಅವರ ಒಂದು ಪ್ರಮುಖ ಗುಣವಾಗಿ ಚಿತ್ರಿಸಿದೆ: " Ki 

“ವರು ಸಹನೆಯುಳ್ಳವರೂ' ಸತ ೈಸಂಧರೂ ವಿಧೇಯರೂ ಉದಾರಿಗಳ 

' ಆಗಿರುತ್ತಾರೆ ಮತ್ತು ರಾತ್ರೆಯ ಕೊನೆಯ "ಘಳಿಗೆಗಳಲ್ಲಿ ಅಲ್ಲಾ ನ್ಲಿಹನೊಡನೆ ಹಾಶ 
ವಿಮೋಚನೆಗಾಗಿ ಪ್ರಾರ್ಥಿಸುತ್ತಿರುತ್ತಾರೆ” ۰ے‎ SL 


تج ۱ ಮತ್ತು ಸಚ್ಛಾರಿತ್ಯ ٠‏ 98د 


ಸತ್ಯಸಂಧರು ಮತ್ತು ಇವರೇ ಧರ್ಮನಿಷ್ಕರು.'" (2:177)‏ :الہ" 

ಅಲ್ಲಾಹನ ಮಾರ್ಗದಲ್ಲಿ ತನ್ನ ಪ್ರಾಣ ಮತ್ತು ಸಂಪತ್ತನ್ನು ಬಲಿ ಕೊಡುವ ಮೂಲಕ 
ಸುನುಷ್ಕನು ತಾನು ಸತ್ಮವಿಶ್ವಾಸಿ ಎಂಬ ತನ್ನ ಘೋಷಣೆ ಸತ್ಯವೆಂದು ಸಾಬೀತುಪಡಿಸಿ 
ಸಂತಾಗುತ್ತದೆ. ಈ ಕುರಿತು ಪವಿತ್ರ ಕುರ್‌ಆನ್‌ ಹೀಗೆನ್ನುತ್ತದೆ: 

"ಅಲ್ಲಾಹನೊಡನೆ ಮಾಡಿದ ಕರಾರನ್ನು ನಿಜವೆಂದು ಸಾಧಿಸಿ ತೋರಿಸಿದವರು ۱ 
ಕತ್ಯವಿಶ್ವಾಸ ಸ್ವೀಕಾರ ಮಾಡಿದವರಲ್ಲಿದ್ದಾರೆ. ಅವರಲ್ಲಿ ಕೆಲವರು" ತಮ್ಮ ಪ್ರತಿಜ್ಞೆಯನ್ನು 
ಸೂರ್ಣಗೊಳಿಸಿದರು. ಇನ್ನು ಕೆಲವರು ಸಮಯ ಕಾಯುತ್ತಿದ್ದಾರೆ. ಅವರು ತಮ್ಮ, 
ನಿಲುಮೆಯಲ್ಲಿ ಏನೂ ಬದಲಾವಣೆ ಮಾಡಲಿಲ್ಲ” '- 323) 

” ಸತ್ಯ ಮತ್ತು ಪ್ರಾಮಾಣಿಕತೆಗಳಿನ್ನು ಗರಿಷ್ಠ ಪ್ರಮಾಣದಲ್ಲಿ ಪೂಲಿಸುವ ಸತ್ಯವಿಶ್ವಾಸಿ ' 
ಗಳನ್ನು ಪವಿತ್ರ ಕುರ್‌ಆನ್‌ 'ಸಿದ್ದೀಕ್‌' ಎಂದು ವರ್ಣಿಸುತ್ತದೆ. ಗೌರವ ಮತ್ತು ಸ್ಥಾನಮಾನ 
ಸಲ್ಲಿ 'ಸಿದ್ದೀಕ್‌'ಗಳು ಪ್ರವಾದಿಗಳ ಅನಂತರದ ಅತ್ಯುನ್ನತ ಸ್ಥಾನಕ್ಕೆ ಪಾತ್ರರಾಗುತ್ತಾರೆ. 

"ಅಲ್ಲಾಹ್‌ ಮತ್ತು ಸಂದೇಶಬಾಹಕರನ್ನು ಅನುಸರಿಸುವವರು ಅಲ್ಲಾಹನಿಂದ ಸಕಲ 
۳:7 ಗಳನ್ನು ಹೊಂದಿದ ಪ್ರವಾದಿಗಳ, ಸತ್ಯಸಂಧರ, ಹುತಾತ್ಮ: ರ ಮತ್ತು ಸಣ್ನನರು _ 
ಜಹವಾಸದಲ್ಲಿರುವರು. ಅಜೆಂಶಹ 'ಉತ್ತಮ ಸಂಗಾತಿಗಳವರು!" ”' 

(ಪವಿತ್ರ ಕುರ್‌ಆನ್‌, 4:69) . 
ಒಬ್ಬ ಮುಸ್ಲಿಮನಿಗೆ, ತಾನು ಅಲ್ಲಾಹನ ನೆಚ್ಚಿನ ದಾಸನಾಗಬೇಕು ಮತ್ತು ಸತ್ಯವಂತ 
ನಾಗಬೇಕು ಎಂಬ ಹಂಬಲವಿದ್ದರೆ, ಅವನು ಸತ್ಯವಂತರ ಸಹವಾಸದಲ್ಲಿ; ರಬೇಕು. ಪವಿತ್ರ 
ಕುರ್‌ಆನಿಲ್ಲಿ ಹೀಗೆ ಆದೇಶಿಸಲಾಗಿದೆ: 
1 ಸ್ನ ೈವಿಶ್ವಾಸಿಗಳೇ, ಅಲ್ಲಾ, ಹನನ್ನು 'ಭಯಪಡಿರಿ, ಸತ್ಯ ಸಂಧರೊಂದಿಗಿರಿ. Wy 
» 0: 119) 
ಸತ್ಯಸಂಧತೆಯ ಅತ್ಕುನ್ನತ ರೂಪವೇನೆಂದರೆ, ಸತ್ಯ ವಿಶ್ವಾಸಿಯ, ತನ್ನ ನಾಲಿಗೆಯಿಂದ 
ಯಾವ ಸತ್ಮದ ಸ್ವೀಕಾರವನ್ನು ಘೋಷಿಸಿರುವನೋ ಆ ಸತ್ಮವನ್ನು ತನ್ನ ಮನದಲ್ಲಿ ಆಳವಾಗಿ 
ಬೇರೂರಿಸಿರಬೇಕು ಮತ್ತು ತನ್ನ ವ್ಯಾವಹಾರಿಕ ಬದುಕನ್ನು ಸಂಪೂರ್ಣವಾಗಿ ಆ ಸತ್ಯದ 
ಆಧಾರದಲ್ಲೇ ರೂಪಿಸಿರಬೇಕು. ಕೇವಲ ಬಾಯಿಯಿಂದ ತಾನು ಸತ್ಯವಿಶ್ವಾಸಿಯೆಂದು ಘೋಷಿಸಿ, 
ಆ ವಿಶ್ವಾಸವನ್ನು ಮನದೊಳಿಗೆ ನೆಲೆಗೊಳಿಸದೆ ಹಾಗೂ ಅದರ ಪ್ರಕಾರ ತಮ್ಮ ಬದುಕನ್ನು | 
ಸಂಸ್ಕರಿಸಿಕೊಳ್ಳದೆ ಇರುವವರನ್ನು ಪವಿತ್ರ ಕುರ್‌ಆನ್‌, تہ 8ئ" وہ‎ 
ರೆಂದೂ ಕರೆದು ಅವರನ್ನು ಖಂಡಿಸಿದೆ. 

"ಸೆಂದೇಶವಾಹಕರೇ, ಕಪಟವಿಶ್ವಾಸಿಗಳು ನಿಮ್ಮ ಬಳಿಗೆ ಬಂದಾಗ, ತಾವು ಖಂಡಿತ 
ಅಲ್ಲಾಹನ ಸಂದೇಶವಾಹಕರೆಂದು ನಾವು ಸಾಕ್ಸ್ಯ ವಹಿಸುತ್ತೇವೆ ಎಂದು ಹೇಳುತ್ತಾರೆ. ನೀವು 
ಖಂಡಿತವಾಗಿಯೂ ಅಲ್ಲಾಹನ ಸಂದೇಶವಾಹಕರೆಂದು: ಅಲ್ಲಾಹನಿಗೆ ತಿಳಿದಿದೆ. ಆದರೆ ಈ 
ಕಪಟವಿಶ್ವಾಸಿಗಳು ಮಹಾ ಸುಳ್ಳುಗಾರರೆಂದು ಅಲ್ಲಾಹನು ಸಾಕ್ಟ್ಯ ವಹಿಸುತ್ತಾನೆ." (63:1) 


ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ‏ : گی 
ವಚನ ಪಾಲನೆ - 01011981811 -‏ % 
ವಚನ ಮತ್ತು ಕರಾರುಗಳ ಪಾಲನೆಗೆ ಇನ್ನಾಮ್‌. ಭಾರೀ ಮಹತ್ವ ಕೊಟ್ಟಿದೆ‏ 
ಸತ್ಯವಿಶ್ವಾಸಿಯು ಅಲ್ಲಾಹನ ' ಜೊತೆ :ಅವನ ದಾಸ್ಯದ ಕರಾರು. ಮಾಡಿದ್ದು .ಆ ಕರಾರಿಃ‏ 
ಪಾಲನೆಯೇ ' ಇಸ್ಲಾಮಿನ ಪ್ರಕಾರ . ಸಾಕ್ಷಾತ್‌. ಧರ್ಮವಾಗಿದೆ. .ಈ ಕರಾರು ಎಷ‏ 
ಮಹತ್ವದ್ದೆಂದರೆ ಮನುಷ್ಯನು; ತನ್ನ ಸರ್ವಸ್ವವನ್ನೂ , ಬಲಿಕೊಡಬೇಕಾದರೆ ಬಲಿಗೊಟು‏ 
,ಈ ಕರಾರನ್ನು : ಕಾಪಾಡಬೇಕು. ನಿಜವಾದ- ಸತ ವಿಶ್ವಾಸಿಗಳು, 'ಯಾರೆಂಬುದನ:‏ 
ವಿವರಿಸುತ್ತಾ _ಪವಿತ್ರ. ಕುರ್‌ಆನ್‌ . ಹೀಗೆ ಹೇಳಿದೆ: ತ ವ‏ 
"ಅಲ್ಲಾ 'ಹನೊಡನೆ ಮಾಡಿದ ಕರಾರನ್ನು. ನಿಜವೆಂದು. ಸಾಧಿಸಿ ತೋರಿಸಿದವರ‏ ; 
ಸ್ವೀಕಾರ ಮಾಡಿದವರಲ್ಲಿದ್ದಾಃ ರೆ, ಅವರಲ್ಲಿ. ಕೆಲವರು ತಮ್ಮ. ಪ್ರತಿಚ್ನೆಯನು‏ سس 723 
ಪೂರ್ಣಗೊಳಿಸಿದರ್ಲು.. ಇನ್ನು ಕೆಲವರು ಸಮಯ ಕಾಯುತ್ತ ದ್ದಾರೆ. ಅವರು ತಮ್ಮ‏ 
323 بے ۱ ನಿಲುಮೆಯಲ್ಲಿ ಏನೂ ಬದಲಾವಣೆ ಮಾಡಲಿಲ್ಲ."‏ 
ಹನೊಂದಿಗೆ ದಾಸ್ಯದ 'ಕರಾರು' ಮಾಡಿಕೊಂಡ ಬಳಿಕ ಅದನ್ನು ಮುರಿದ‏ کٹ 
ಬಿಡುವುದು ಅತ್ಯಂತ 'ಅಪಾಯಕಾರಿ, ಪಾಪಕೃತ್ಯ ವಾಗಿದೆ. ಯಹೂದಿಯರು ಈ ಕೃತ‏ 
ವೆಸಗಿದ್ದಕ್ಕಾಗಿ' 'ಇಹ- ಪರಲೋಕಗಳಲ್ಲಿ ಅಲ್ಲಾಹನ ಅನುಗ್ರಹದಿಂದ ವಂಚಿತರಾಗಿ ತಮ‏ 
ನೈಜ" ಗುರಿಯಿಂದ ಡೊರವೆಸೆಯಲ್ಪಟ್ಟರು. )‏ 

A "ಅನಂತರ ಅವರು ತಮ್ಮ ಕರಾರನ್ನು ಮುರಿದ ಕಾರಣಕ್ಕಾಗಿಯೇ, ನಾವು ಅವರನು 
ನಮ್ಮ 'ಕೃಷೆಯಿರದ ಬಹುದೂರ ಒಗೆದು ಏಟ್ಟು : ಮತ್ತು ಅವರೆ ಹೃದಯಗಳನು 
`ಕರಿಣಿಗೊಳಿಸಿದೆವು.'" ےت‎ ಆನ KN ಪವಿತ್ರ ಕುರ್‌ಆನ್‌, 5:13 

ಇದು ಅಲ್ಲಾಹನ. ಜೊತೆ ಮಾಡುವ ವಚನ ಭ್ರಷ್ಟತೆಯ ದುಷ್ಟರಿಣಾಮವಾಯಿತು. ಇನು 
ಮನುಷ್ಯ ರ ಜೊತೆ ಮಾಡುವ'ಕರಾರು ಮತ್ತು 'ಮನುಷ್ಕರಿಗೆ ಕೊಟ್ಟ "ವಚನಗಳ وہہ‎ 
ಧರ್ಮದಲ್ಲಿ ಬಹಳಷ್ಟು ಮಹತ್ವವಿದೆ. ಪವಿತ್ರ ಕುರ್‌ಆನ್‌ ಒಂದೆಡೆ ಹೀಗೆಂದಿದ: ' 
"ನೀವು' 'ಅಲ್ಲಾ; ಹನೊಡನೆ ಕರಾರು “ಮಾಡಿಕೊಂಡಿದ್ದ ರೆ 'ಅದನ್ನು "ಪಾಲಿಸಿರಿ. ನೀನ 
ಅಲ್ಲಾಹನನ್ನು ನಿಮ್ಮ ಮೇಲೆ ಸಾಕ್ಟ್ಯ ನಿಲ್ಲಿ ಸಿಕೊಂಡು' ಮಾಡಿದ ಪ್ರತಿಜ್ಞೆಗಳನ್ನು ಮುರಿಯ 
ಬೇಡಿರಿ. ره‎ ಯವ ಗಿಯೂ. ನಿಮ್ಮ ید مو‎ ಅಲ್ಲಾಹನು ತಿಳಿದಿರುತ್ತಾನೆ.” ' 
"(16:91 
“ಅಂದರೆ ಎಲ್ಲ: +4 - ಮಾಡಿರುವ ಪ್ರಮಾಣಗಳನ್ನು, ۰۰88071 
- ಮತ್ತು ನೀವು" ಸೊಟ್ಟ ವಚನಗಳನ್ನು ಪಾಲಿಸಿರಿ, - ವಿಶೇಷವಾಗಿ : ಅಲ್ಲಾಹನನ್ನು . ۹ 
ಯಾಗಿಟ್ಟು .ಷುತ್ತು" ಅವನ ' ಹೆಸರಲ್ಲಿ ಪ್ರಮಾಣ" ಮಾಡಿ . ಯಾರಿಗಾದರೂ "'ವಚಃ 
ಸೊಟ್ಟಿದ್ದರೆ ಅದನ್ನು :ಮುರಿಯುವ -ದುಸ್ಸಾಹಸವನ್ನೆಂದೂ ' ಮಾಡಬೇಡಿರಿ-..- 
:  ಮನುಷ್ಯ್ಕನು' ಮಾಡಿರುವ .ಒಂದು ಕರಾರು, ಅದು ಅಲ್ಲಾಹನ ಜೊತೆ.ಮಾಡಿದ.ಕರಾರ 
:ಗಿರಲಿ ಅಥವಾ ತನ್ನ:ಸಹಜೀವಿ ಮಾನವರ ಜೊತೆಗೆ ಮಾಡಿದ ಕರಾರು ಅಥವಾ. ಅವರಿ 
ಕೊಟ್ಟಿ ವಚನವಾಗಿರಲಿ, ಪ್ರತಿಯೊಂದು ಕರಾರಿನ:ಬಗ್ಗೆ. ಅಲ್ಲಾಹನು ವಿಚಾರಣೆ ನಡೆಸಲಿರುವನು 


ತಿಕತೆ ಮತ್ತು ಸಚ್ಯಾರಿತ್ರ್ಯ 65 
ತಿಕತೆಮತ್ತುಸಟ್ಛಾತ್ರಿ ن۔۔سچھلسوچجتھھ‎ 


"ವಚನವನ್ನು ಹಾಲಿಸಿರಿ. ನಿಶ್ಚಯವಾಗಿಯೂ ವಚನದ ಕುರಿತು- ನಿಮ್ಮನ್ನು 
ಸ್ಲಿಸಲಾಗುವುದು.' ಎಂದು ಪವಿತ್ರ ಕುರ್‌ಆನ್‌ ಸ್ಪಷ್ಟವಾಗಿ ಎಚ್ಚರಿಸಿದೆ. (17:34) 


ಶ್ವಾಸಾರ್ಹತೆ 
ಇಸ್ಲಾಮ್‌ ಧರ್ಮವು ನಮ್ಮಲ್ಲಿ ಕಾಣಬಯಸುವ ಇನ್ನೊಂದು ಪ್ರಮುಖ ಗುಣ 
ಶ್ವಾಸಾರ್ಹತೆಯಾಗಿದೆ. ನಮ್ಮ ಸಂಪೂರ್ಣ ಬದುಕು ಮತ್ತು ನಮಗೆ ಲಭ್ಯವಿರುವ ಎಲ್ಲ 
ವಲತ್ತುಗಳೂ ಅಲ್ಲಾಹನ ಕೊಡುಗೆಗಳಾಗಿದ್ದು ಅವನೇ ಅವೆಲ್ಲವುಗಳ ನೈಜ ಮಾಲಕ 
ಇಗಿರುವನು. ಅವೆಲ್ಲವನ್ನೂ ಅವನು ನಮಗೆ ವಿಶ್ವಸ್ಥ ಸೊತ್ತಿನ ರೂಪದಲ್ಲಿ ತಾತ್ಕಾಲಿಕವಾಗಿ 
ಹಸಿಕೊಟ್ಟಿರುವನು. ಆದ್ದರಿಂದ ಅವೆಲ್ಲವನ್ನೂ ಅವನಿಚ್ಛಿಸುವ ವಿಧಾನದಲ್ಲೇ ಬಳಸ 
ಸಕಾದುದು ಮನುಷ್ಯನ ಕರ್ತವ್ಯ. ಅವನು ಅವುಗಳನ್ನು ಯಾವ ರೀತಿ ಬಳೆಸಿದ್ದನೆಂಬ ಬಗ್ಗೆ 
ರಲೋಕದಲ್ಲಿ ಕೂಲಂಕಶ ವಿಚಾರಣೆ ನಡೆಯಲಿದೆ. ಅವನು. ಅಲ್ಲಾಹನ ಇಚ್ಛೆ 
ನುಗುಣವಾಗಿಯೇ ಅವುಗಳನ್ನು ಬಳಸಿಕೊಂಡರೆ ಅಲ್ಲಾಹನು ಅವನನ್ನು ವಿಶ್ವಾಸಾರ್ಹನೆಂದು 
ಸರಗಣಿಸಿ ಪುರಸ್ಕರಿಸುವನು. ತದ್ದಿರುದ್ಧವಾಗಿ ಅವನು ಅವೆಲ್ಲವನ್ನು ತನ್ನ ಸ್ವೇಚ್ಛೆಯಂತೆ 
ನಗೂ ಅಲ್ಲಾಹನ ಅಭೀಷ್ಟಗಳಿಗೆ ವಿರುದ್ಧವಾಗಿ ಬಳಸಿಕೊಂಡರೆ ಅವನು ಅಪ್ರಾಮಾಣಿಕ 
ನಾಗೂ ವಿಶ್ವಾಸದ್ರೋಹಿ ಎನಿಸಿಕೊಳ್ಳುವನು ಮತ್ತು ಅದಕ್ಕಾಗಿ ಶಿಕ್ಷಿಸಲ್ಪಡುವನು. 
ಇದು ಅಲ್ಲಾಹನ ವಿಶ್ವಸ್ಥ ವಸ್ತುಗಳ ಕುರಿತಾಯಿತು. ನಾವು ಸಮೂಹ ಜೀವಿ 
ಳಿಂದ ಮೇಲೆ ನಮ್ಮ ಸಹಜೀವಿಗಳೂ ನಮಗೆ ಅನೇಕ ವಸ್ತುಗಳನ್ನು ವಿಶ್ವಸ್ಥವಾಗಿ 
ಟಟ್ಟಿರುತ್ತಾರೆ. ನಮಗೆ ಕೆಲವು ಹೊಣೆಗಾರಿಕೆಗಳನ್ನು ವಹಿಸಿಕೊಟ್ಟಿರುತ್ತಾರೆ ಅಥವಾ 
ಸಮ್ಮ ಬಳಿ. ಜನರ ಕೆಲವು ಗೌಪ್ಯ ಮತ್ತು ರಹಸ್ಯೆಗಳಿರುತ್ತವೆ. ಇವೆಲ್ಲವೂ ಅಮಾನತ್‌ 
೨ಥವಾ ವಿಶ್ವಸ್ಥ ಸೊತ್ತುಗಳಾಗಿದ್ದು ಅವುಗಳ ಪಾಲನೆ ಮತ್ತು ರಕ್ಷಣೆ ನಮ್ಮ ಕರ್ತವ್ಯ 
1ಳಾಗಿವೆ. ಅಲ್ಲಾಹನ ವಿಶ್ವಸ್ಥ ಹೊಣೆಗಳಂತೆ ಈ ಹೊಣೆಗಳಲ್ಲೂ ಚ್ಯುತಿಯುಂಟು 
ಹಾಡುವುದು ಅಪರಾಧವಾಗಿದೆ. ಪವಿತ್ರ ಕುರ್‌ಆನ್‌ ಈ ಕುರಿತು ಹೀಗೆ ಆದೇಶಿಸಿದೆ: 
نا"‎ ಸತ್ಯವಿಶ್ವಾಸಿಗಳೇ, ತಿಳುವಳಿಕೆ ಇದ್ದೂ ಅಲ್ಲಾಹ್‌ ಮತ್ತು ರಸೂಲರೊಂದಿಗೆ 
ನಿಶ್ವಾಸಘಾಶಕವೆಸಗಬೇಡಿರಿ ಮತ್ತು ನಿಮ್ಮ ಅಮಾನತ್‌ (ಏಿಶ್ವಸ್ಥನಿಧಿ)ಗಳಲ್ಲಿ ವಿಜ್ರೋಹ 
ನೆಸಗಬೇಡಿರಿ." (8:27) 
" ನೈಜ ಸತ್ಯವಿಶ್ವಾಸಿಗಳ ಗುಣ-ಶೇಷಗಳನ್ನು ವರ್ಣಿಸುತ್ತಾ ಪವಿತ್ರ ಕುರ್‌ಆನಿನಲ್ಲಿ 
ಗೆನ್ನಲಾಗಿದೆ: 
"ತ್ರಮ್ಮ ವಿಶ್ವಸ್ಥ ಸೊತ್ತುಗಳನ್ನು ಹಾಗೂ ತಮ್ಮ ವಾಗ್ದಾನಗಳನ್ನು ಪಾಲಿಸುತ್ತಾರೆ." 
(23:8) 
ಈ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್‌(ಸ) ಕಪಟವಿಶ್ವಾಸಿಗಳು ಯಾರೆಂಬು 
ದನ್ನು ಗುರುತಿಸಲು ಸೂಚಿಸಿದ ಕೆಲವು ಮಾನದಂಡಗಳೂ ನಮ್ಮ ಗಮನದಲ್ಲಿರ 
ಬೇಕಾದುದು ಅಗತ್ಯ. ಪ್ರವಾದಿ(ಸ) ಹೇಳಿರುವರು; ’ 


66 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ: 
ಸಾಮ್‌ ನಿಬ್ಬುಂದ ನನುಬಯಸುತ್ತದೆ| 


"ನಾಲ್ಕು ಗುಣಗಳಿವೆ. ಒಬ್ಬ ವ್ಯಕ್ತಿಯಲ್ಲಿ ಈ ನಾಲ್ಕೂ ಗುಣಗಳು ಇದ್ದಲ್ಲಿ 
ಅವನು ಅಪ್ಪಟ ಕಪಟವಿಶ್ವಾಸಿ. ಇನ್ನು ಯಾರಲ್ಲಾದರೂ ಈ ಪೈಕಿ ಒಂದು ಗುಣ 
ಕಂಡು ಬಂದರೆ- ಅವನು ಅದನ್ನು ಬಿಟ್ಟು ಬಿಡುವವರೆಗೂ ಅವನಲ್ಲಿ ಕಪಟ. ವಿಶ್ವಾಸ 
ಒಂದು ಗುಣ ಇದೆಯೆಂದರ್ಥ. ಆ ಗುಣಗಳಾವುದೆಂದರೆ, ಒಬ್ಬನ ' ಬಳಿ ಒಂದ 
ವಸ್ತುವನ್ನು ವಿಶ್ವಸ್ಥವಾಗಿ ವಹಿಸಿಕೊಟ್ಟಿರುವಾಗ "ಅವನು" ಅದರಲ್ಲಿ ವಂಚನ 
(ವಿಶ್ವಾಸದ್ರೋಹ) ಮಾಡುವುದು. ಮಾತನಾಡುವಾಗ ಸುಳ್ಳು ಹೇಳುವುದು, ವಚನ 
ಕೊಟ್ಟರೆ ವಚನಭಂಗ ಮಾಡುವುದು, ಜಗಳವಾದಾಗ ಅಲ್ಲಾಹನ ಆಜ್ಞೋಲ್ಲಂಘನೆಗ 
. (ಬಯ್ದಾಟಕ್ಕೆ ಇಳಿಯುವುದು” .۔۔‎ (ಬುಖಾರಿ, ಮುಸ್ಲಿಮ್‌) 

ಪ್ರವಾದಿ ಮುಹಮ್ಮದ್‌ರ(ಸ) ಈ ಹೇಳಿಕೆಯಂತೆ ವಿಶ್ವಾಸದ್ರೋಹ, ವಚನಭಂಗ, 
ಸುಳ್ಳು- ಮತ್ತು ಬಯ್ದಾಟಗಳು . ಮನುಷ್ಯನನ್ನು ಕಪಟವಿಶ್ವಾಸಿಯಾಗಿ 'ಮಾರ್ಪಡಿಸುವ 
ದುರ್ಗುಣಗಳಾಗಿವೆ. ಒಬ್ಬ ವ್ಯಕ್ತಿ ಬಾಯಿಯಲ್ಲಿ ತಾನು. ಮುಸ್ಲಿಮನೆಂದು ಎಷ್ಟೇ "ಹೇಳ 
ಕೊಂಡರೂ ಅವನು ಈ ಗುಣಗಳನ್ನು ತೃಜಿಸುವ ತನಕ ಕಪಟಿಯೆಂದೇ ಪರಿಗಣಿಸಲ್ಪಡುವನು. 


ಸತ್ಯನಿಷ್ಠೆ 


ವ್ಯವಹಾರದಲ್ಲಿ. ಪ್‌ ಪ್ರಾಮಾಣಿಕತೆ ಮತ್ತು ಸತ್ಯ ನಿಷ್ಮೆಗೆ سد‎ ಮೂಲಭೂತ 
ಪ್ರಾಮುಖ್ಯತೆ. ಕೊಟ್ಟಿದೆ. ಪ್ರಾಮಾಣಿಕ ಸತ್ಯವಿಶ್ವಾಸವುಳ್ಳ ಮುಸ್ಲಿಮನು ತನ್ನ ಎಲ್ಲ 
ವ್ಯವಹಾರಗಳಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆಗಳನ್ನು ಪಾಲಿಸುತ್ತಾನೆ. ಸ್ವತಃ ತನ್ನ ಕರ್ತವ್ಯ 
ಗಳನ್ನು ಅವನು. ಕುಂದು- ಕೊರತೆಗಳಿಲ್ಲದೆ ಪ್ರಾಮಾಣಿಕವಾಗಿ. ನಿರ್ವಹಿಸುತ್ತಾನೆ. ۔‎ ತಾನು 
ಇತರರಿಂದ ಕೆಲಸ ಮಾಡಿಸಿದರೆ ಅವರಿಗೆ ಅವರ ಕೆಲಸದ ಪ್ರತಿಫಲವನ್ನು, ಮಜೂರಿ 
ಅಥವಾ ವೇತನವನ್ನು . ಬಹಳ ನ್ಯಾಯ ಪೂರ್ಣವಾಗಿ, ಯಾವುದೇ ವಿಳಂಬ ಇಲ್ಲದೆ 
ಪಾವತಿಸುತ್ತಾನೆ. ಮೋಸ-ವಂಚನೆಗಳ ಮೂಲಕ ಅವನು ಚಿಕ್ಕಾಸನ್ನೂ ಸಂಪಾದಿಸುವುದಿಲ್ಲ. 
ಇತರರ ಅಜ್ಞಾನ ಮತ್ತು ಅಸಹಾಯಕತೆಗಳಿಂದ ದುರ್ಲಾಭ ಪಡೆಯುವುದಿಲ್ಲ. ತನ್ನ 
ನ್ಯಾಯಬದ್ಧ ಹಕ್ಕಿಗಿಂತ ಹೆಚ್ಚಿನದನ್ನು ಗಳಿಸಲು ಪ್ರಯತ್ನಿಸುವುದಿಲ್ಲ. ಎಷ್ಟೇ ದೊಡ್ಡ ಲೌಕಿಕ 
ಲಾಭವಿದ್ದರೂ ತನ್ನ ಸತ್ಯವಿಶ್ವಾಸಕ್ಕೆ ಕುಂದುಂಟುಮಾಡುವ ಅಥವಾ ಇತರರಿಗೆ ಅನ್ಯಾಯ 
ವಾಗುವಂತಹ ಕೃತ್ಯಗಳಿಗೆ ಅವನು ಕೈ ಹಾಕುವುದಿಲ್ಲ. ಏಕೆಂದರೆ ಅಂತಹ ಕೃತ್ಯಗಳೆನ್ನೆಸಗು 
ವವರು ಅಲ್ಲಾಹನ ದೃಷ್ಟಿಯಲ್ಲೂ ಜನರ ದೃಷ್ಟಿಯಲ್ಲೂ ನಿಕೃಷ್ಟ ಮಾನವರಾಗಿರುತ್ತಾರೆ 
ಎಂಬುದನ್ನು ಅವನು ಬಲ್ಲನು. 

ಪವಿತ್ರ ಕುರ್‌ಆನ್‌ ಈ ರೀತಿ ಎಚ್ಚರಿಸಿದೆ: 

"ಅಲ್ಲಾಹನ ಕರಾರನ್ನೂ ತಮ್ಮ ಪ್ರತಿಜ್ಞೆಗಳನ್ನೂ “ಅಲ್ಪ ಬೆಲೆಗೆ ಮಾರಿದವರಿಗೆ 
ಪರಲೋಕದಲ್ಲಿ ಏನೂ ಹಾಲಿರುವುದಿಲ್ಲ. ಅಲ್ಲಾಹನು ಪುನರುತ್ನಾ; ನ ದಿನ ಅವರೊಡನೆ 
ಮಾತಾಡಲಿಕ್ಕೂ ಇಲ್ಲ ಅವರ ಕಡೆ ನೋಡಲಿಕ್ಕೂ ಇಲ್ಲ ಮನ್ತು ಅವರನ್ನು ಶುದ್ಧೀಕರಿಸಲಿಕ್ಕೂ 
ಇಲ್ಲ. ಅವರಿಗೆ ಕಠಿಣ ವೇದನಾಯುಕ್ತ' ಯಾತನೆಯಿದೆ. } (3:77) 


ಮತ್ತು ಸಚ್ಛಾರಿತ್ರ್ಯ . 67‏ لئ 


ವ್ಯವಹಾರದಲ್ಲಿ ಮೋಸ, ವಂಚನೆಗಳನ್ನು ಮಾಡುವುದು ಕೇವಲ ಸತ್ಯಧಿಕ್ಕಾರಿಗಳಿಗೆ 
ಗೊಷಣವಾದ ಗುಣವೆಂದು ಅವನಿಗೆ ತಿಳಿದಿರುವುದರಿಂದ ಅವನು ಅವುಗಳಿಂದ ಸಂಪೂರ್ಣ 
॥ೊರವಿರುತ್ತಾನೆ. 3 : 

ಕಡಿತಗೊಳಿಸಿ ಕೊಡುವವರಿಗೆ ಎನಾಶವಿದೆ.' "ಅವರು ಜನರಿಂದ‏ ۰م“ 
'ಡೆಯುವಾಗ ಸಂಪೂರ್ಣವಾಗಿ ಪಡೆಯುತ್ತಾರೆ ಮತ್ತು ಅಳತೆ ಮಾಡಿ ಅಥವಾ ತೂಕ‏ 
ಬಾಡಿ (ಜನರಿಗೆ ಕೊಡುವಾಗ ಕಡಿಮೆ ಕೊಡುತ್ತಾರೆ. ಇವರನ್ನು' ಎಬ್ಬಿಪಿ ತರಲಾಗು‏ 
ಸಿಡೆಂದು ಇವರು ಗ್ರಹಿಸುವುದಿಲ್ಲವೇ? ಒಂದು ಮಹಾದಿನದಂದು- (ಅದು) ಎಲ್ಲ‏ 
;ನರೂ ಸರ್ವಲೋಕಗಳ ಪಾಲಕ ಪ್ರಭುವಿನ ಮುಂದೆ ನಿಲ್ಲುವ ದಿನವಾಗಿದೆ." ;‏ 

(ಪವಿತ್ರ ಕುರ್‌ಆನ್‌, 83: 1- 6) 
ನಿಜವಾಗಿ ಈ. ವಂಚನೆಯು, ಪರಲೋಕದ ವಿಚಾರಣೆಯ. ಪ್ರಜ್ಞೆ ಇಲ್ಲದಿರು 
ಡರ, ಪರಿಣಾಮವಾಗಿದೆ. : ಪರಲೋಕದಲ್ಲಿ ಅಲ್ಲಾಹನ ವಿಚಾರಣೆಯನ್ನು ಎದುರಿಸ 
ತೀಕಾದೀತೆಂಬ. ಪ್ರಜ್ಞೆಯುಳ್ಳ ಸತ್ಯವಿಶ್ವಾಸಿಯು ಈ ವಂಚನೆಯ ಗುಣದಿಂದ ಮತ್ತು 
ಲ್ಲ ಬಗೆಯ ಅಕ್ರಮಗಳಿಂದ ಮುಕ್ತನಾಗಿರುತ್ತಾನೆ. ಅವನು ಹೆಜ್ಜೆಹೆಜ್ಜೆಗೂ ತನ್ನ 
ಸಪ್ಟಿಕರ್ತನ ಆದೇಶಗಳನ್ನು ಪಾಲಿಸುತ್ತಾನೆ. ಅವನು ತನ್ನ ಸೃಷ್ಟಿಕರ್ತನ ಈ ತನನು 
ತದಾ. ನೆನಪಿಟ್ಟು ಅನುಸರಿಸುತ್ತಾನೆ: 

"ಅಳತೆ ಮಾಡಿ ಕೊಡುವಾಗ ಪೂರ್ಣಿ ತುಂಬಿಸಿ ಕೊಡಿರಿ. ತೂಗುವಾಗ ಸರಿಯಾದ 
$ಕ್ಕಡಿಯಲ್ಲಿ 'ತೂಗಿರಿ. ಇದು 'ಒಳ್ಳೆಯ ಕ್ರಮ ಮತ್ತು ಪರಿಣಾಮದ ದೃಷ್ಟಿಯಿಂದಲೂ 
ಇದುವೇ ಉತ್ತಮ." .' "  (ಪವಿತ್ರ' ಕುರ್‌ಆನ್‌, 17:35) 

ವ್ಯಾಪಾರದಲ್ಲಿ ಪ್ರಾಮಾಣಿಕತೆಯನ್ನು ಪಾಲಿಸುವ ವರ್ತಕನನ್ನು . ಪ್ರವಾದಿ(ಸ) 
ಬಹಳಷ್ಟು pe § 

"ಸತ್ಯವಂತ ಮತ್ತು ಪ್ರಾಮಾಣಿಕ. ವ್ಯಾಪಾರಿಯು ಪರಲೋಕದಲ್ಲಿ ಪ್ರವಾದಿಗಳು, 
ಸಿದ್ದೀಕ್‌ಗಳು ಮತ್ತು ಶಹೀದ್‌ಗಳ ಜೊತೆಗಿರುವನು." (ತಿರ್ಮಿದಿ, ಇಬ್ದುಮಾಜಃ) 

"ಯಾರೂ ಇನ್ನೊಬ್ಬರೆ ಸೊತ್ತು-ಸಂಪತ್ತುಗಳನ್ನು ಅಕ್ರಮ ವಿಧಾನಗಳಿಂದ ಕಬಳಿಸ 
ಬಾರದೆಂದು ಪವಿತ್ರ ಕುರ್‌ಆನಿನಲ್ಲಿ ಆದೇಶಿಸಲಾಗಿದೆ. ತನ್ನದಲ್ಲದ ಹಕ್ಕನ್ನು ತನ್ನದಾಗಿಸಿ 
ಕೊಂಡು ಟೇರೊಬ್ಬನನ್ನು " ವಂಚಿಸಲಿಕ್ಕಾಗಿ ಅಧಿಕಾರಿಗಳಿಗೆ ಲಂಚ ತಿನ್ನಿಸುವುದನ್ನು 
ಮತ್ತಿತರ ಅಕ್ರಮಗಳನ್ನು ಕೂಡಾ ಪವಿತ್ರ ಕುರ್‌ಆನ್‌ ವಿರೋಧಿಸಿದೆ: 

''ನೀವು ನಿಮ್ಮ ಸಂಪತ್ತನ್ನು ಪರಸ್ಪರ ಅನುಚಿತ ರೀತಿಯಿಂದ 'ಕೆಬಳಿಸಬಾರದು 
ಮಠ್ತು ನಿಮಗೆ ಇತರರ ಸಂಪ ತ್ರಿನ' "ಒಂದಂಶವನ್ನು ಉದ್ದೆ ಸೇ ಶಪೂರ್ವಕವಾಗಿ ಅಕ್ರಮ 
ರೂಪದಿಂದ ಕಬಳಿಸುವ ಸಂದರ್ಭ ಸಿಗುವಂತೆ ಅವುಗಳನ್ನು ಅಧಿಕಾರಿಗಳ ಮುಂದೆ 
ಸಮರ್ಪಿಸಬಾರದು.'" § ನ 188) 


68, ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ" 
sn nad 


ಸತ್ಯವಿಶ್ವಾಸಿಯು ಪ್ರತಿಯೊಂದು ವಿಷಯದಲ್ಲಿ ದೇವನಿಶ್ಚಿತ ನಿಯಮಗಳನ್ನು 
ಸೂಕ್ಕ್ಮವಾಗಿ ಪಾಲಿಸಲು ಪ್ರಯತ್ನಿಸುತ್ತಾನೆ. ಕೇವಲ ಧರ್ಮಸಮ್ಮ; ತವಾದ ಆದಾಯದಲ್ಲಿ; 
ಅವನು ತೃಪ್ತಿಪಡುತ್ತಾನೆ. ಧರ್ಮಬಾಹಿರ ಅಥವಾ ಹೆರಾಮ್‌ ಆದಾಯವನ್ನು ಅವನ; 
ಕಣ್ಣೆತ್ತಿಯೂ ನೋಡುವುದಿಲ್ಲ. ಅವನು ಅವುಗಳನ್ನು ಮಲಿನ ಮತ್ತು ಹಾನಿಕಾರಕವೆಂದೆ: 
ಪರಿಗಣಿಸುತ್ತಾನೆ. ಅಂತಹ ಅಕ್ರಮ ಆದಾಯವನ್ನು ಅವನು ಸಂಪೂರ್ಣ ವರ್ಜಿಸುತ್ತಾನೆ 
ಪ್ರವಾದಿವರ್ಯರು(ಸ)' ಅಕ್ರಮ ಆದಾಯದ ವಿರುದ್ಧ ಉಗ್ರ ಎಚ್ಚೆರಿಕೆ ಕೊಟ್ಟಿರುವರು: " 

"  ಹರ್ರುತ್‌ ಅಬೂಹುರೈರಾ(ರ) ಉಲ್ಲೇಖೆಸಿರುವಂತೆ ಪ್ರವಾದಿ(ಸ) ಹೀಗೆ ಹೇಳಿರುವರು 

"ಅಲ್ಲಾ ಹನು ಪಾವನನು. ಅವನು ಶುದ್ಧ ವಸ್ತುಗಳನ್ನು ಮಾತ್ರವೇ ಸ್ವೀಕರಿಸುವನು. 
ಅವನು ತನ್ನ” ಸಂದೇಶವಾಹಕರಿಗೆ" ಕೊಟ್ಟ ಆದೇಶವನ್ನೇ ಎಲ್ಲ ಸತ್ಯ್ಮವಿಶ್ವಾಸಿಗಳಿಗೂ 
ಕೊಟ್ಟ ಸ್ವಿರುವನು. ಸಂದೇಶವಾಹಕರೇ! ಶುದ್ಧ ವಸ್ತುಗಳನ್ನೇ ಭಕ್ತಿಸಿರಿ ಮತ್ತು ಸತ್ಯರ್ಮಗಳನ್ನು 
ಮಾಡಿರಿ ಎಂದು ಅವನು ಅಪ್ಪಣೆ ನೆ ಕೊಟ್ಟ, ಸಿರುವನು ಮತ್ತು ಅವನು "ಸತ್ಮವಿಶ್ವಾಸಿಗಳೇ, ನಾವ್ನ 
ನಿಮಗೆ ದಯಪಾಲಿಸಿದ್ದರಲ್ಲಿ ಶುದ್ಧ ವಸ್ತು ಗಳನ್ನೇ'ಭಕ್ತಿಸಿರಿ" ಎಂದು ಆದೇಶಿಸಿರುವನು; ಆ 
ಬಳಿಕ ಪ್ರವಾದಿವರ್ಯರು(ಸ) ಒಬ್ಬ ವ್ಯಕ್ತಿಯ ಬಗ್ಗೆ ಪ್ರಸ್ತಾಪಿಸಿದರು. "ಆ ವ್ಯಕ್ತಿ ಬಹಳ 
ದೀರ್ಫ ಪ್ರಯಾಣ ಮಾಡುತ್ತಾನೆ ಮತ್ತು ಬಾನಿನೆಡೆಗೆ ಕೈ ಎತ್ತಿ 'ಒಡೆಯಾ!' ಎನ್ನುತ್ತಾ 
ಪ್ರಾರ್ಥಿಸುತ್ತಾನೆ. ಆದರೆ ಅವನ ಭಕ್ಷ್ಯ ಹರಾಮ್‌ ಆಗಿರುತ್ತದೆ. ಅನನ ಪಾನೀಯ ಹರಾಮ್‌ 
ಆಗಿರುತ್ತದೆ. ಅವನ ವೆಸ್ತ್ರ ಹರಾಮ್‌ ಆಗಿರುತ್ತದೆ: ಮತ್ತು ಅದರಲ್ಲೆಲ್ಲಾ ಹರಾಮ್‌ 
ಪಿಕ್‌ ದೆ. ಹೀಗಿರುತ್ತಾ ಅವನ ಪ್ರಾರ್ಥನ ಸ್ವೀಸ್ನಸೆವಾಗವುದು. ಹೇಗೆ?" 

F (ಮುಸ್ಲಿಮ್‌) 

ಒಬ್ಬ ವ್ಯಕ್ತಿ ಎಷ್ಟು ದೀನನಾಗಿ ಭನವಿ ಅವನ ಜೀವನಾಧಾರ ಮತ್ತು 

,ಆದಾಯಗಳೆಲ್ಲ ನಿಷಿದ್ಧ ಮೂಲಗಳಿಂದಾಗಿದ್ದರೆ ಅವನ ಪ್ರಾರ್ಥನೆಗಳು ಸ್ವೀಕಾರಾರ್ಹ 
ವಾಗುವುದಿಲ್ಲ ಎಂದು ಇದರಿಂದ ವ್ಯಕ್ತವಾಗುತ್ತದೆ. 

"ನಿಷಿದ್ದ ಆಹಾರದಿಂದ ಪೋಷಿಸಲ್ಪಟ್ಟ ಮಾಂಸವು(ಶರೀರವು) ಸ್ವ ರ್ಗೆವನ್ನು 
ಪ್ರವೇಶಿಸಲಾರದು.- ನಿಷಿದ್ದ" ಆಹಾರದಿಂದ ಪೋಷಿಸಲ್ಪಟ್ಟ ಮಾಂಸ ನರಕ ತಕ್ಕುದಾಗಿದೆ" 
ಎಂದು ಪ್ರವಾದಿವರ್ಯರು(ಸ) ಹೇಳಿರುವರು. (ಅಹ್ಮದ್‌, ದಾರಿಮೂ, ಬೈಹಕ) 

ಸತ್ಯವಿಶ್ವಾಸಿಯು ಹರಾಮ್‌ ವಸ್ತುಗಳಿಂದ ದೂರವಿರುವುದು ಮಾತ್ರವಲ್ಲದೆ, ಹರಾಮ್‌ 
ಆಗಿದೆಯೋ ಅಥವಾ ಹಲಾಲ್‌ ಆಗಿದೆಯೋ ಎಂಬ ಸಂದೇಹವಿರುವಂತಹ ವಸ್ತು 

: ಗಳಿಂದಲೂ ದೂರವಿರುತ್ತಾನೆ. ಈ. ಕುರಿತು ಪ್ರವಾದಿ ಮುಹಮ್ಮದ್‌ರ(ಸ) ಈ ವಚನವ 
ಬಹಳ ಗಮನಾರ್ಹವಾಗಿದೆ: 

“ಹಲಾಲ್‌. ಯಾವುದೆಂಬುದು ಸ್ಪಷ್ಟವಿದೆ. ಹರಾಮ್‌ ಯಾವುದೆಂಬುದು ಸ್ಪಷ್ಟವಿದೆ. 
ಇವೆರಡರ. ಮಧ್ಯೆ: ಕೆಲವು. ಸಂಶಯಾಸ್ಪದ ವಸ್ತುಗಳಿವೆ. ಅವುಗಳ ಕುರಿತು. ಅನೇಕರಿಗೆ 
ತಿಳಿದಿರುವುದಿಲ್ಲ. ಯಾರು ಈ ಸಂಶಯಾಸ್ಪದ ವಸ್ತುಗಳಿಂದ 'ದೂರಪುಳಿಯುವನೋ ಅವನು 


ಮತ್ತು ಸಚ್ಚಾರಿತ್ರ್ಯ 69‏ کان 


ನ್ನ ಧರ್ಮವನ್ನೂ ತನ್ನ ಮಾನವನ್ನೂ ರಕ್ಷಿಸಿಕೊಂಡನು. ಯಾರು ಈ .ಸೆಂಶಯಾಸ್ಪದ 
ಸ್ತುಗಳಿಗೆ ಕೈ ಹಾಕಿದನೋ ಅವನು ಹರಾಮ್‌ಗೆ ಕೈ ಹಾಕಿದನು. ಪ್ರಾಣಿಗಳನ್ನು ಮೇಯಿಸು 
'ವನು ನಿಷಿದ್ಧ ಸ್ಥಳದ ಅಕ್ಕಪಕ್ಕದಲ್ಲೇ ಮೇಯಿಸತೊಡಗಿದರೆ ಅವನು ನಿಷಿದ್ಧ ಸ್ವಳಗಳೆಲ್ಲೂ 
3ವುಗಳನ್ನು 'ಮೇಯಿಸುವನು ಎಂದರ್ಥ. ಕೇಳಿರಿ! ಪ್ರತಿಯೊಬ್ಬ ಅರಸನಿಗೂ ಒಂದು 
ಬೀಯಿಸುವ ಸ್ಥಳವಿರುತ್ತದೆ. ಕೇಳಿರಿ! ಅಲ್ಲಾ; ಹನು ನಿಷೇಧಿಸಿರುವ ಕರ್ಮಗಳೇ ಅಲ್ಲಾ; ಹನ 
'ಪಿದ್ದ ಮೇಖಸುವೆ ಸ್ಥಳವಾಗಿದೆ” y (ಬುಖಾರಿ, ಮುಸಿ ಮ್‌) 


ಜೆ 
ಬಜ 

ಲಜ್ಜೆ ಎಂಬುದು" ಇಸ್ಲಾಮ್‌ ಧರ್ಮದ ಪ್ರಧಾನ ಶಿಕ್ಷಣಗಳಲ್ಲೊ ಂದಾಗಿದೆ. ಲಜ್ಜೆ 
ಸುನುಷ್ಕನನ್ನು ಅಶ್ಲೀಲ ಮತ್ತು; ದುಷ್ಪ ಕೃತ್ಯ ಗಳಿಂದ ರಕ್ಷಿಸುವ ಅಸ್ತ್ರ ವಾಗಿದೆ. ಪವಿತ್ರ 
ರ್‌ಆನಿನಲ್ಲಿ ಇಸ್ಲಾ ಮಿನ' ಕೆಲವು ಪ್ರಮುಖ ಆದೇಶಗಳನ್ನು ಒಂದೆಡೆ ಈ ರೀತಿ 
ಖುಂದಿಡಲಾಗಿದೆ: 

“ಅಲ್ಲಾಹ್‌ ನ್ಯಾಯ, ಪರೋಪಕಾರ ಹಾಗೂ ಆಪ್ತೇಷ್ಟರ ಬಗ್ಗೆ ಸೌಜನ್ಯದ ಆಜ್ಞೆ 
ಡುತ್ತಾನೆ'ಮತ್ತು' ಅಶ್ಲೀಲ ಕಾರ್ಯ, ದುಷೃತ್ಯ, ಅಕ್ರಮ, ಅತ್ಯಾಚಾರಗಳನ್ನು ನಿಷೇಧಿಸು 
ಣ್ತಾನೆ. ನೀವು ಜಾಗೃತರಾಗಲಿಕ್ಯಾಗಿ ಅವನು ನಿಮಗೆ ಉಪದೇಶ ನೀಡುತ್ತಾನೆ.” (1690) 

ಈ ವಾಕ್ಕದಲ್ಲಿ ಮನುಷ್ಯರಿಗೆ ತಮ್ಮ ಚಾರಿತ್ರ್ಯದಲ್ಲಿ 3 ಗುಣಗಳನ್ನು: ಅವಶ್ಯವಾಗಿ 
ಸೂಢಿಸಿಕೊಳ್ಳುವಂತೆ ಆದೇಶಿಸಲಾಗಿದೆ. 1) ನ್ಯಾಯ 2) ವಿಶೇಷ ಸೌಜನ್ಯ 3) ಬಂಧುಗಳಿಗೆ 
ನಾನ ಅಥವಾ ಅವರ ಬಗ್ಗೆ ಔದಾರ್ಯ. ಜೊತೆಗೆ 3 ಗುಣಗಳಿಂದ ದೂರವಿರುವಂತೆಯೂ 
ಅವರಿಗೆ ಆದೇಶಿಸಲಾಗಿದೆ. 1) ಅಶ್ಲೀಲತೆ 2) کھت‎ 3) ಅಕ್ರಮ ಮತ್ತು ಮರ್ದನ. 

ಪ್ರವಾದಿ ಮುಹಮ್ಮದ್‌(ಸ) ಹೀಗೆ ಹೇಳಿರುವರು: 

"ಲಜ್ಞೆಯೆಂಬುದು ಅಡಿಯಿಂದ ಮುಡಿತನಕ (ಸಂಪೂರ್ಣ) ಒಳಿತೇ ಆಗಿದೆ." 

(ಬುಖಾರಿ, ಮುಸ್ಲಿಮ್‌) 
ಲಜ್ಜೆ ಸ್ವತಃ ಒಳಿತಾಗಿರುವ ಜೊತೆಗೆ ಇತರ ಅನೇಕ ಒಳಿತುಗಳಿಗೆ ಜನ್ಮ ಕೊಡುವ” 
ಸಾಮರ್ಥ್ಯವನ್ನೂ ಹೊಂದಿದೆ. ಪ್ರವಾದಿ(ಸ) ಹೇಳುತ್ತಾರೆ: 

"ಲಜ್ಞೆಯು ಒಳಿತನ್ನಲ್ಲದೆ ಬೇರೇನನ್ನೂ ಕೊಡುವುದಿಲ್ಲ.” (ಬುಖಾರಿ, ಮುಸ್ಲಿಮ್‌) 

, ಅಜ್ಞೆಯು ಒಳಿತಿನ ಬುಗ್ಗೆಯಾಗಿರುವಂತೆ, ನಿರ್ಲಜ್ಞೆಯು ಕೆಡುಕುಗಳ ಬುಗ್ಗೆಯಾಗಿದೆ. 
ಲಜ್ಜೆ ಇಲ್ಲದ ಮನುಷ್ಯನು ಯಾವ ಕೆಡುಕನ್ನೂ ಎಸಗಲು ಹೇಸುವುದಿಲ್ಲ. ಈ ಕುರಿತು : 
ಪ್ರವಾದಿ(ಸ) ಹೀಗೆ ಹೇಳಿರುವರು: | 

"ಈ ಹಿಂದಿನ ಪ್ರವಾದಿಗಳಿಂಡ ಜನರು ಕಲಿತ ಅನೇಕ ಬೋಧನೆಗಳ ಪೈಕಿ - ನಿಮಗೆ 
ಲಜ್ಜೆ ಇಲ್ಲದಿದ್ದರೆ ನೀವೇನು ಬೇಕಾದರೂ ಮಾಡಿರಿ - ಎಂಬುದೂ ಒಂದು." (ಬುಖಾರಿ) 

ಇಸ್ಲಾಮ್‌ ಧರ್ಮವು. ವಿರೋಧಿಸಿರುವಂತಹ رہ‎ €ಲ ಕೃತ್ಯಗಳ ಪೈಕಿ_ವ, ೈಭಿಚಾರವು 
ಅತಿದೊಡ್ಡ بت‎ €ಲ 3و‎ ವಾಗಿದೆ. ವ್ಯ ಭಿಚಾರವನ್ನು ಅತ್ಯುಗ್ರವಾಗಿ ವಿರೋಧಿಸುವ ಇಸ್ಲಾಮ್‌ 


70. : ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ 


ಧರ್ಮವು, ಅದನ್ನೆ ಸೆಗುವವರಿಗೆ ಅತ್ಯುಗ್ರ ಶಿಕ್ಷೆಯನ್ನೂ" ನಿಶ್ವ ಯಿಸಿದೆ. ಪವಿತ್ರ ಕುರ್‌ಆನಿನ 
ವ್ಯಭಿಚಾರದ ವಿರುದ್ಧ ಈ ರೀತಿ ಎಚ್ಚರಿಸಲಾಗಿದೆ: - ۱ 

” "ವ್ಯಭಿಚಾರದ ಹತಿ ಶ್ರಿರವೂ' ಸುಳಿಯಬೇಡಿರಿ. ಅಡು ಅತಿ "ಹೀನ ಕಾರ್ಯ ಮತಃ 
ಅತ್ಯಂತ ಕೆಟ್ಟ ಮಾರ್ಗ." - (17:32 

ವ್ಯಭಿಚಾರದ ` ವಿರುದ್ಧ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು' ಪವಿತ್ರ و مہ‎ 
ಸಂಕ್ಷಿಪ್ತವಾಗಿ ಹೀಗೆ ಹೇಳಿದೆ. 

“ವೃಭಿಚಾರಿ ಮತ್ತು ವ್ಯಭಿಚಾರಿಣಿ ಇವರಿಬ್ಬರಲ್ಲಿ ಪ್ರತಿಯೊಬ್ಬರಿಗೂ ನೂರ 
ಛಡಿಯೇಟು. ಕೊಡಿರಿ. ನೀವು ಅಲ್ಲಾಹನ ಹಾಗೂ ಅಂತಿಮ ದಿವಸದ ಮೇಲೆ ವಿಶ್ವಾ; 
ವಿರಿಸುತ್ತಿ ರಾದರೆ ಅಲ್ಲಾ ಹನ ಧರ್ಮದ ವಿಷಯದಲ್ಲಿ 'ಅವರ ಮೇಲಿನ 89805 
ನಿಮ್ಮನ್ನು ತಡೆಯದಿರಲಿ. ಅವರಿಗೆ ಶಿಕ್ಷೆ ಕೊಡುವಾಗ ಸತ್ಯವಿಶ್ವಾಸಿಗಳೆ ಒಂದು ಸಮೂಃ 
ಅಲ್ಲಿ ಉಪಸ್ಥಿತವಿರಲಿ..'' (24:2 

ಪ್ರವಾದಿ ಮುಹಮ್ಮದ್‌(ಸ), ವ್ಯಭಿಚಾರದ ಕುರಿತು ಇಸ್ಲಾಮಿನ ನಿಯಮಗಳನ: 
ಇನ್ನಷ್ಟು ವಿವರವಾಗಿ ತಿಳಿಸಿದ್ದು, ವಿವಾಹಿತ ಸ್ತ್ರೀ-ಪುರುಷರು ವ್ಯಭಿಚಾರವೆಸಗಿದರೆ ಅವರನ: 
ಕಲ್ಲೆಸೆದು ಕೊಲ್ಲಬೇಕೆಂದು ಆದೇಶಿಸಿರುವರು. ವ್ಯಭಿಚಾರದಂತೆ ಸಲಿಂಗ ರತಿಯನ್ನು ಕೂಡ 
ಇಸ್ಲಾಮ್‌ ಧರ್ಮವು ಉಗ್ರವಾಗಿ ವಿರೋಧಿಸಿದೆ. ಈ ಕುರಿತು ಒಂದು ಪ್ರವಾದಿ ವಚನ ಹೀಗಿದ 

"ಯಾರಾದರೂ ಸಲಿಂಗರತಿಯಲ್ಲಿ ತೊಡಗಿರುವುದನ್ನು ನೀವು ಕಂಡರೆ ಅವರನ: 
ವಧಿಸಿಬಿಡಿರಿ." . -  ಡಿರ್ಮಿದಿ, ಇಬ್ದುಮಾಜಃ 

ಇಸ್ಲಾಮ್‌ ವ್ಯಭಿಚಾರವನ್ನು ಬನೇಧಿಸುವಾಗ ವ್ಯಭಿಚಾರದ ಪ್ರೇರಣೆ ಕೊಡುಃ 
ಇತರ ವಸ್ತುಗಳನ್ನೂ ನಿಷೇಧಿಸಿದೆ. ಅಶ್ಲೀಲ ಮಾತುಕತೆ: ಕಾಮುಕ ದೃಷ್ಟಿ, ಕಾಮಪ್ರೇರಿ: 
ಸ್ವರ್ಶ ಮತ್ತು ಕಾಮಪ್ರೇರಿತ ಚಟುವಟಿಕೆಗಳನ್ನೂ ಅದು ವಿರೋಧಿಸಿದೆ. 

“ಕೆಟ್ಟ ದೃಷ್ಟಿಯಿಂದ ನೋಡುವುದು ಕಣ್ಣಿನ ವ್ಯಭಿಚಾರವಾಗಿದೆ. (ಕಾಮ ಪ್ರೇರಿ: 
ಶಬ್ಧವನ್ನು) ಆಲಿಸುವುದು ಕಿವಿಯ ವ್ಯಭಿಚಾರವಾಗಿದೆ. (ಕಾಮಪ್ರೇರಿತ) ಮಾತು ನಾಲಗೆಯ 
ವ್ಯಭಿಚಾರವಾಗಿದೆ. (ಕಾಮಪ್ರೇರಿತ) ಮುನ್ನಡೆಯು ಕಾಲಿನ ವ್ಯಭಿಚಾರವಾಗಿದೆ. ಮನಸ್ಸ 

. ಆಶಿಸುತ್ತಾ ಅರಸುತ್ತಾ ಇರುತ್ತದೆ. ಆ ಬಳಿಕ ಗುಪ್ತಾಂಗವು ಒಂದೋ ಅದನ್ನು ಅಂಗೀಕರಿಸುತ್ತ೭ 

ಇಲ್ಲವೇ ತಿರಸ್ಕರಿಸುತ್ತದೆ" ಎಂದು ಪ್ರವಾದಿ(ಸ)-ಹೇಳಿರುವರು. (ಮುಸ್ಲಿಮ್‌ 

ಸಮಾಜದಲ್ಲಿ ಅಶ್ಲೀಲ ವಾತಾವರಣವನ್ನು ಸಹಿಸುವುದು ಅಥವಾ ಅಂತಹ ವಾತಾವರ್ಕ 

ವನ್ನು ಬೆಳೆಯಲು ಬಿಡುವುದು ಕೂಡಾ ಇಸ್ಲಾಮಿನ ದೃಷ್ಟಿಯಲ್ಲಿ ಒಂದು ಅಪರಾಧವಾಗಿದೆ 
ಪವಿತ್ರ ಕುರ್‌ಆನ್‌ ಈ ಕುರಿತು ಹೀಗೆಂದಿದೆ: 

"ಸತ್ಯವಿಶ್ವಾಸ ಸ್ವೀಕರಿಸಿಕೊಂಡವರ ಸಮೂಹದಲ್ಲಿ ಅಶ್ಲಿ €ಲತೆ ಹರಡಬೇಕೆಂದ 
ಬಯಸುವವರು ಇಹಲೋಕದಲ್ಲೂ ಪರಲೋಕದಲ್ಲೂ ವೇದನಾಯುಕ್ತ ಶಿಕ್ಸೆಗೆ ಅಹಃ 
ರಾಗಿದ್ದಾ ರೆ. ಅಲ್ಲಾಹನು ಬಲ್ಲವನು; ನೀವು ಬಲ್ಲವರಲ್ಲ;'" 1 (25: 19 


ಮತ್ತು ಸಚ್ಚಾರಿತ್ರ್ಯ 3930‏ قلائ 


ವ್ಯಭಿಚಾರ ಪಾಫವಾಗಿರುವಂತೆ, ಆಧಾರವಿಲ್ಲದೆ ಇನ್ನೊಬ್ಬರ ಮೇಲೆ ವೃಭಾಚಾರದ 
لمت‎ ಹೊರಿಸುವುದೂ ಪಾಪವಾಗಿದೆ. ವಿಶೇಷವಾಗಿ ಸುಶೀಲ ಮಹಿಳೆಯರ ಮೇಲೆ 
ಒಬಿಚಾರದ : ಅಪವಾದ --ಹೊರಿಸುವುದಂತೂ ಘೋರ ಅಪರಾಧವಾಗಿದೆ. وی‎ 
'ವಿತ್ರ- ಕುರ್‌ಆನ್‌ ಹೀಗೆ “ಹೇಳಿದೆ: ; 

"'ಯಾರು ಸುಶೀಲೆಯರ ಮೇಲೆ ಆರೋಪ ಹೊರಿಸುತ್ತಾ ರೋ, € ಆ ಬಳಿಕ ಹಟ 
ಕ್ಸಿದಾರರನ್ನು ತರುವುದಿಲ್ಲವೋ ಅವರಿಗೆ ಎಂಭತ್ತು ಛಡಿಯೇಟು: ಕೊಡಿರಿ ಮತ್ತು.ಅವರ 

ಕ್ಸೃವನ್ನು ಎಂದಿಗೂ ಸ್ವೀಕರಿಸಬೇಡಿರ. ಅವರು ಸ್ವಯಂ ಕರ್ಮಭ್ರಷ್ಟರು.” (44) ' 

ಪ್ರಖ್ಯಾತ ಸಹಾಬಿ ಹರ್ರುತ್‌ ಅಬೂಹುರೈರಾ(ರ) ಉಲ್ಲೇಖಿಸಿರುವಂತೆ. ಒಮ್ಮೆ 
ಶವಾದಿ(ಸ) "ಏಳು ವಿನಾಶಕಾರಿ ಮಹಾಪಾಪಗಳಿಂದ ದೂರವಿರಿ" ಎಂದು ಆದೇಶಿಸಿದರು. 
1ವರ ಸಂಗಾತಿಗಳು, "ಸಂದೇಶವಾಹಕರೇ ಆ ಸಪ್ತ ಮಹಾಪಾಪಗಳು ಯಾವುವು?" "ಎಂದು 
ಶಿಶ್ನಿಸಿದರು: ಆಗ ಪ್ರವಾದಿ(ಸ) ಹೀಗೆ ಉತ್ತ: ರಿಸಿದರು: 

: "ಬಹುದೇವಾರಾಧನೆ, ಮಾಟ ಮಂತ್ರ ಮಾಡುವುದು, ಅಲ್ಲಾ; -- ನಿಷಿದ್ಧ 
ೊಳಿಸಿರುವ ಜೀವವನ್ನು ಅನ್ಮಾಯವಾಗಿ ವಧಿಸುವುದು,: ಬಡ್ಡಿ ತಿನ್ನುವುದು, ಅನಾಥನ 
ಓೊತ್ತನ್ನು . ಕಬಳಿಸುವುದು, ಯುದ್ಧದ". ವೇಳೆ ಬೆನ್ನು ತಿರುಗಿಸಿ ಓಡುವುದು ಮತ್ತು 
ಖುಗ್ನರೂ ಸುಶೀಲರೂ ಆದ ಸತ್ಯೇ ردق‎ ಸ್ತೀಯರ ಮೇಲೆ ವೃಭಿಚಾರದ' ಆರೋಪ 
ಹೊರಿಸುವುದು y (ಟಾರು 'ಮುಸ್ತಿ ಸಮ್‌) 


ನಯಶೀಲತೆ -- 


ಇಸ್ಲಾಮ್‌ ಧರ್ಮವು. ಮನುಷ್ಯನಿಗೆ ಕಲಿಸುವ. ಸದ್ದು: ಜಗಳ ಪೈಕಿ ಮತ್ತೊಂದು 
ಸಿಮುಖ" ಸದ್ದುಣವೇ ವಿನಯಶೀಲತೆ. 

ಪವಿತ್ರ ಕುರ್‌ಆನ್‌, ವಿನಯಶೀಲತೆಗೆ ವಿರುದ್ಧವಾದ ಅಹಂಕಾರದ . ಗುಣವನ್ನು 
ಸಿತಾನನ ಗುಣವೆಂದು ಗುರುತಿಸಿ ಅದನ್ನು ಖಂಡಿಸಿದೆ. : : 2 

“ಆದರೆ ಇಬ್‌ಲೀಸನು ತನ್ನ ದೊಡ್ಡಸ್ತಿಕೆಯ ಅಹಂಭಾವ ಪ್ರಕಟಿಸಿದನು ಮತ್ತು 
9ವನು ಸತ್ಯನಿಷೇಧಿಗಳಲ್ಲಾಗಿ ಬಿಟ್ಟನು."' (38:74) 

ಅಂದರೆ ಶೈತಾನನು ದೇವಾದೇಶದಂತೆ ಆದಮರೆದುರು(ಅ) ಸಾಷ್ಟಾಂಗವೆರಗಲ್ಲು 
ರಾಕರಿಸಿದನು.' ಏಕೆಂದರೆ ತಾನು. ಆದಮರಿಗಿಂತ(ಅ) ಮೇಲ್ಮಟ್ಟವನೆಂದು ಅವನು 
ಕಾವಿಸಿದ್ದನು. ಈ ರೀತಿ ಅವನು ಅಹಂಕಾರ ಮತ್ತು . ದೊಡ್ಡಸ್ಥಿಕೆಯ ವರ್ತನೆ ತೋರಿ 
ೂಫಿರನಾಗಿ ಬಿಟ್ಟನು: 

ಅಹಂಕಾರವು ಶೈತಾನನ اقروووہ‎ ಆ ಕಾರಣವಾಯಿತೆಂದು ಇಲ್ಲಿ : ಹೇಳಲಾಗಿದೆ. 
ಕವಿತ್ರ ಕುರ್‌ಆನಿನ ಇತರೆಡೆಗಳಲ್ಲಿ ಬೇರೆಬೇರೆ ಕಾಲದ ಸತ್ಮಧಿಕ್ಕಾರಿಗಳ ಪಥಭ್ರಷ್ಟತೆಗೂ 
೨ಹಂಕಾಠವೇ- ಕಾರಣವಾಗಿತ್ತೆಂದೂ . ಸೂಚಿಸಲಾಗಿದೆ. ಧನ ಮತ್ತು ಅಧಿಕಾರದ 
೨ಮಲಿನಲ್ಲಿ ಮತ್ತರಾಗಿದ್ದ ಜನರೇ ಎಲ್ಲ ಕಾಲಗಳೆಲ್ಲೂ ಸತ್ಯವನ್ನು ಧಿಕ್ಕರಿಸುವವರ 


72. . 1 . ಇಸ್ಲಾಮ್‌ ನಿಮ್ಮಿಂದ ಏನ್ನು ಬಯಸುತ್ತದೆ: 


ಪೈಕಿ ಮುಂಚೂಣಿಯಲ್ಲಿದ್ದರು. ಅಲ್ಲಾಹ್‌ ' ಮತ್ತವನ ಸಂದೇಶವಾಹಕರ ಔಜ್ಞಾಪಾಲನ 
ಮಾಡುವುದು ತಮ್ಮ ಘನತೆಗೆ ಕುಂದೆಂದು ಅವರು ಭಾವಿಸಿಕೊಂಡಿದ್ದರು. `ಪವಿತ 
ಕುರ್‌ಆನಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಇಂತಹ ಅಹಂಭಾವವನ್ನು ಹೆಸರಿಸಿ...ಖಂಡಿಸ 
ಲಾಗಿದೆ ಹಾಗೂ ಅದರ ವಿರುದ್ಧ ಉಗ್ರ ಎಚ್ಚರಿಕೆಗಳನ್ನು ಕೊಡಲಾಗಿದೆ. : 

"ನಮ್ಮ ವಚನಗಳನ್ನು ಸುಳ್ಳಾಿಸಿದವರಗೆ ಮತ್ತು ಅವುಗಳ ಏರುದ್ಧ کہ‎ ಟತನ 
ತೋರಿದವರಿಗೆ ಗಗನ ದ್ವಾರಗಳು ಎಷ್ಟು ಮಾತ್ರಕ್ಕೂ ತೆರೆಯಲ್ಲ ಡಲಾರವು” ಎಂಬುದನ್ನು 
ಖಾತ್ರಿಯಾಗಿ ತಿಳಿದುಕೊಳ್ಳಿರಿ. ಅವರ ಸ್ವರ್ಗ ಪ್ರವೇಶವು' ಸೂಜಿಯ ರಂದ್ರದೊಳಗೆ ಒಂ 
رھ نی‎ ಅಸಂಭವ. ಪಾರಾಂಗಣ್‌ ನಮ್ಮಲ್ಲಿ ಇಂತಹ ಪ್ರತಿಫಲವೇ ಸಿಗುತ್ತದೆ.' 


(7:40 
ಇನ್ನೊಂದೆಡೆ ಹೀಗೆ ಹೇಳಲಾಗಿದೆ: 


"ಅಲ್ಲಾಹನು ಆತ್ಮಪ್ರಶಂಸಕರನ್ನು ಮತ್ತು ದುರಭಿಮಾನಿಗಳನ್ನು ಮೆಚ್ಚು ಮುದಿ. ' 
(57:23, 
ಲೋಕದಲ್ಲಿ ಯಾರಾದರೂ ಬಡ ಜನರು ಅಲ್ಲಾಹನ ಸಂದೇಶವಾಹೆಕರ ಸತ್ಕಾಹ್ವಾನಕ್ಕೆ 
ಓಗೊಟ್ಟು ಸತ್ಯವನ್ನು ಸ್ವೀಕರಿಸಿದರೆ. ಆ ಅಹಂಕಾರಿಗಳು ಅವರನ್ನು ತಾತ್ಸಾರದ ದೃಷ್ಟಿ 
ಯಿಂದ ನೋಡುತ್ತಿದ್ದರು. 'ಅವರು "ಈ ದರಿದ್ರ ಜನರನ್ನು ನಿಮ್ಮ ಹತ್ತಿರದಿಂದ 
ತೊಲಗಿಸಿಬಿಡಿರಿ ಆಗ ನಾವು ನಿಮ್ಮ ಬಳಿಗೆ ಬರುವೆವು" ಎಂದು ಪ್ರವಾದಿಗಳೊಡನೆ 
ಹೇಳುತ್ತಿದ್ದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಲ್ಲಾಹನು ಪ್ರವಾದಿಗಳೊಡನೆ ಹೆಳುತ್ತಾನೆ 
"ಯಾರು ತಮ್ಮ ಪ್ರಭುವನ್ನು ಸಂಜೆ:ಮುಂಜಾನೆಗಳಲ್ಲಿ ಪ್ರಾರ್ಥಿಸುತ್ತಾರೋ ಹಾಗೂ 
ಅವನ ಸಂಪ್ರೀತಿಯನ್ನರಸುತ್ತಿರು ತ್ತಾರೋ ಅವರನ್ನು ನಿಮ್ಮಿಂದ ದೂರಕ್ಕೆ ಅಟ್ಟಬೇಡಿರಿ." 
- (ಪವಿತರ ಕುರ್‌ಆನ್‌, 6:52) 
ಆಂದರೆ, ಯಾರ ಬಳಿ ಅಲ್ಲಾಹನ 'ಬಾಸ್ಮ ಮತ್ತು ಅವನ ಸಂಪ್ರೀತಿಯ ಸಂಪತ್ತು 
ಇದೆಯೋ ಅವರಿಗೆ ಬೇರಾವುದೇ ಸಂಪತ್ತಿನ ಅಗತ್ಯವಿಲ್ಲ. ಅವರಿಗೆ ಈ ಸಂಪತ್ತೇ ಧಾರಾಳ 
ಸಾಕು, ಈ ಸಂಪತ್ತಿನಿಂದಾಗಿ ಅವರೇ ಪ್ರವಾದಿಗಳ ಸಾಮೊಪ್ಯಕ್ಕೆ ಅರ್ಹರಾಗಿರುವರು. 
ಅಲ್ಲಾಹನೆದುರು ಹಾಗೂ ಅವನ ದಾಸರೆದುರು ಅಹಂಕಾರ ತೋರುವ ಗುಣವು ಒಂದು 
ಭೀಕರ ರೋಗವಾಗಿದೆ. ಅದು ಇನ್ನೂ' ಅನೇಕ ರೋಗಗಳಿಗೆ ಜನ್ಮ ಕೊಡುತ್ತದೆ. ಈ ಗುಣ 
ಮನುಷ್ಯನ ಇಹೆ-ಪರ ಎರಡನ್ನೂ ನಾಶಗೊಳಿಸುವಷ್ಟು ವಿನಾಶಕಾರಿಯಾಗಿದೆ. ಈ ಕುರಿತ: 
ಪ್ರವಾದಿ ಮುಹಮ್ಮದ್‌ರ(ಸ) ವಚನವೊಂದು ಗಮನಾರ್ಹವಾಗಿದೆ: - i § 
"ಒಬ್ಬ ವ್ಯಕ್ತಿಯ ಮನದಲ್ಲಿ ಒಂದು ಕಾಳಿನಷ್ಟಾದರೂ ಅಹಂಭಾವವಿದ್ದರೆ ಅವನು 
ಸ್ವರ್ಗವನ್ನು ಪ್ರವೇಶಿಸಲಾರನು.” I 
ಪ್ರವಾದಿ(ಸ) ಹೀಗೆ ಹೇಳಿದಾಗ ಒಬ್ಬರು “ತನ್ನ ವಸ್ತುಗಳು ಮತ್ತು ತನ್ನ ಪಾದರಕ್ಷೆಗಳು 
ಉತ್ತಮವಾಗಿರಬೇಕು ಎಂದು ಮನುಷ್ಯನು وہ‎ ಸುತ್ತಾನೆ. (ಇದು' ಕೂಡಾ ಸಧಂಟಭಾಷ 
ವೆನಿಸುವುದೇ?)" ಆಗ ۲ رھ-ھسرب‎ ಹೇಳಿದರು: ನ 


ಕತೆ ಮತ್ತು ಸಚ್ಚಾರಿತ್ರ್ಯ" NN | 73 
ಕತ ಮತ್ತಾ ಸಟ್ಟಾರಿಪ್ರ - ۔۔تھسحے٠۰ہہسستس تع ےج‎ 


"ಇಲ್ಲ, ಅಲ್ಲಾಹನು ಸುಂದರನಾಗಿರುವನು .ಮತ್ತು ಸೌಂದರ್ಯವನ್ನು ಅವನು 
ಚ್ಚುತ್ತಾನೆ. ನಿಜವಾಗಿ ಸತ್ಯದೆದುರು ದೊಡ್ಡಸ್ತಿಕೆ ತೋರಿಸುವುದು ಮತ್ತು ಜನರನ್ನು 
ಭಾಗಿ. ಕಾಣುವುದೇ ಅಹಂಭಾವವಾಗಿದೆ.” ” (ಮುಸ್ಲಿಮ್‌) 

ಇನ್ನೊಂದು ಸಂದರ್ಭದಲ್ಲಿ ಪ್ರವಾದಿ(ಸ) ಹೀಗೆ ಹೇಳಿರುವರು: 

"ಅಲ್ಲಾಹನು ಹೇಳುತ್ತಾನೆ: ದೊಡ್ಡಸ್ತಿಕೆ ಮತ್ತು ಹಿರಿಮೆಯು ತನ್ನ ಮೇಲ್ವಸ್ತ್ರವಾಗಿದೆ. 
ನತೆಯು ನನ್ನ ಕೆಳವಸ್ತವಾಗಿದೆ. ಯಾರಾದರೂ ಇವುಗಳನ್ನು ನನ್ನಿಂದ ಕಿತ್ತುಕೊಳ್ಳಲು 
ಯಸಿದರೆ ನಾನು ಅವನನ್ನು ನರಕಕ್ಕೆ ಎಸೆಯುವೆನು." ಮುಸ್ಲಿಮ್‌) 

ಅಂದರೆ ಹಿರಿಮ: ದೊಡ್ಡಸ್ತಿ ಗಳೆಲ್ಲಾ ಕೇವಲ ಅಲ್ಲಾಹನಿಗೆ ಮೊಸಲ್ಲು, ಅವೆಲ್ಲಾ 
ನನಿಗೆ ಮಾತ್ರ ಭೂಷಣ. ಎಲ್ಲ ವಿಷಯಗಳಲ್ಲೂ ಅಲ್ಲಾ ಹನನ್ನೇ ಅವಲಂಬಿಸಿರುವ ' 
ತ್ತು ಎಲ್ಲವನ್ನೂ ಅವನಿಂದಲೇ ಪಡೆಯುವ ಮನುಷ್ಯನಿಗೆ ಅದು ಭೂಷನವಲ್ಲ. 
ಲ್ಲಾಹನೆ ವಿಷಯದಲ್ಲಿ ಮನುಷ್ಯನು ಅಹಂಕಾರ ತೋರಿದರೆ ಅವನು ತನ್ನ 'ದಾಸ್ಕದ 
ರೆಗಳನ್ನು ಉಲ್ಲಂಘಿಸಿದಂತಾಗುತ್ತದೆ. . ಇನ್ನು ಮನುಷ್ಯರೆದುರು ಅವನು ಅಹರಿಕಾರ 
ರಿದರೆ ಮಾನವತೆಯ ಸೀಮೆಗಳನ್ನು ಮುರಿದಂತಾಗುತ್ತದೆ.. ಆದ್ದರಿಂದಲೇ ಸತ್ಯವಿಶ್ವಾಸಿ , 
»ಸನು ಅಲ್ಲಾಹನೆದುರೂ ಅಹಂಕಾರ ತೋರುವುದಿಲ್ಲ, ತನ್ನಂತಹ ದಾಸರೆದುರೂ 
ೂಡ್ಡಸ್ತಿಕೆ ತೋರಿಸುವುದಿಲ್ಲ. ' ತಾನು ಅಲ್ಲಾಹನ ಕೃಪೆಯನ್ನು ಅವಲಂಬಿಸಿರುವ ಮತ್ತು 
ನಾ ಅವನ ನಿಯಂತ್ರಣದಲ್ಲಿರುವ ಅವನ 'ದಾಸನೆಂಬ ಪ್ರಜ್ಞೆ ಅವನಲ್ಲಿ ಯಾವಾಗಲೂ 
ಂಗೃತವಾಗಿರುತ್ತದೆ. ತನ್ನ ಬಳಿ ಇರುವುದೆಲ್ಲವೂ ಅಲ್ಲಾಹನದೊ ತಾನಿಚ್ಛಿಸಿದಾಗ ಅವನು 
ವೆಲ್ಲವನ್ನೂ ತನ್ನಿಂದ ಕಿತ್ತುಕೊಳ್ಳಬಲ್ಲನು. ಆದ್ದರಿಂದ ತನ್ನ ಬಳಿ ಇರುವ ಯಾವುದೇ 
ಸ್ತುವಿನ ಬಗ್ಗೆ ತಾನು ದುರಭಿಮಾನಪಡುವುದು ಅರ್ಥಹೀನ. ತನ್ನ ಬಳಿ ಏನಿದ್ದರೂ 
ವೆಲ್ಲಾ ಕೇವಲ ಪರೀಕ್ಷಾ ಸಾಧನಗಳು. ಅವುಗಳ ಬಗ್ಗೆ ಕೃತಜ್ಞನಾಗುವ ಬದಲು 
»ಸು ದುರಹಂಕಾರ ತೋರಿಸಿದರೆ ಈ ಪರೀಕ್ಷೆಯಲ್ಲಿ ತಾನು ಸೋತಂತಾಗುತ್ತದೆ 
೨ತ್ತು ಅದಕ್ಕೆ ಶಿಕ್ಷೆಯಾಗಿ ನರಕಾಗ್ನಿಗೆ ತುತ್ತಾಗಬೇಕಾಗುತ್ತದೆ ಎಂಬ ತಿಳುವಳಿಕೆ 
ತ್ಮವಿಶ್ನಾಸಿಗಿರುತ್ತದೆ. ಆದ್ದರಿಂದಲೇ ಸತ್ಯ .ವಿಶ್ವಾಸಿಗೆ ಹೆಚ್ಚೆಚ್ಚು ಧನ, ಅಧಿಕಾರಗಳು 
್ರಿಪ್ತವಾಗುತ್ತಾ ಹೋದಂತೆಲ್ಲಾ ಅವನಲ್ಲಿ ಅಹಂಕಾರದ ಬದಲು, ದೈನ್ಯತೆ, ವಿನಯ 
ತ್ತು ಕೃತಜ್ಞತಾಭಾವವು ಹೆಚ್ಚುತ್ತಾ ಹೋಗುತ್ತದೆ. ಅವನು ಹೆಚ್ಚಿಚ್ಚು ದೈನ್ಯತೆ 
ಗೊಂದಿಗೆ “ಅಲ್ಲಾಹನೆದುರು ಬಾಗುತ್ತಾನೆ. ಅವನ ಈ ದೈನ್ಯತೆ ಮತ್ತು ವಿನಯಗಳು 
ವಲ ತೋರಿಕೆಗಾಗಿರದೆ ಅವು ಅತ್ಯಂತ ಪ್ರಾಮಾಣಿಕ ಹಾಗೂ `ಮನಃಪೂರ್ವಕವಾಗಿರು 
ದೆ. ಈ ವಿನಯಶೀಲತೆಯ ಕಾರಣ' ಅವನು ಅಲ್ಲಾಹನ ದೃಷ್ಟಿಯಲ್ಲಿಂತೂ 
ಇರವಾನ್ವಿತನಾಗಿಯೇ ಬಿಡುತ್ತಾನೆ. ಇತ್ತ ಮಾನವರ ದೃಷ್ಟಿಯಲ್ಲೂ. ಅವನು 
ಣ್ಲಿವನಾಗುವುದಿಲ್ಲ.' ಅವರ ದೃಷ್ಟಿಯಲ್ಲೂ ಅವನು عللیاجی‎ ಆಗುತ್ತಾನೆ. 

ಪ್ರವಾದಿಸ) ಹೇಳುತ್ತಾರೆ: : 


74 5چ‎ ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತ 
i icant 


"ದಾನದಿಂದ ಸಂಪತ್ತು ಕ್ಷಯಿಸುವುದಿಲ್ಲ. ಸ್ಲೆಮಾಶೀಲತೆಯ ಕಾರಣ ಅಲ್ಲಾಹಃ 
ತನ್ನ ದಾಸನ ಗೌರವವನ್ನು ಇನ್ನಷ್ಟು ಹೆಚ್ಚಿಸುತ್ತಾನೆ. ಯಾರು ಅಲ್ಲಾಹನಿಗಾಗಿ ವಿನಂ 
ತೋರುವರೋ ಅವರನ್ನು ಅಲ್ಲಾಹನು ಮತ್ತಷ್ಟು ಉನ್ನತಗೊಳಿಸದೆ ಇರುವುದಿಲ್ಲ." 

ನ ರ ۱ (ಮುಸ್ಲಿಮ್‌ 
ಸೌಮೃತೆ' 

ಇಸ್ಲಾಮ್‌ ಮನುಷ್ಯನಲ್ಲಿ ಕಾಣಬಯಸುವ ಇನ್ನೊಂದು ಪ್ರಮುಖ ಗುಣವೆಂದ 
ಸೌಮ್ಯತೆ. ಪವಿತ್ರ ಕುರ್‌ಆನಿನಲ್ಲಿ ಪ್ರವಾದಿವರ್ಯರನ್ನುದ್ದೇಶಿಸಿ(ಸು. ಹೀಗೆ ಹೇಳಲಾಗಿದೆ: ' 

"ನೀವು ಇವರ ಹಾಲಿಗೆ ಅತ್ಯಂತ ಸೌಮ್ಯ ಸ್ವಭಾವಿಯಾಗಿರುವುದು ಅಲ್ಲಾಹ 
ಮಹಾ ಕೃಪೆಯಾಗಿದೆ. ನೀವು ಕಠಿಣ ಸೈಭಾವಿ ಮತ್ತು ಕಲ್ಪಿ ್ಲಿದೆಯವರಾಗಿರುತ್ತಿ ದ್ದ 

" ಇವರೆಲ್ಲರೂ ನಿಮ್ಮ ಸುತ್ತಮುತ್ತಲಿನಿಂದ ಚದರಿ ಹೋಗುತ್ತಿದ್ದರು.” '' (3-155 
ಒರಟುತನವು ಪ್ರ ವಾದಿಗಳಿಗೇ” ಭೂಷಣವಲ್ಲ ವೆಂದ ಮೇಲೆ ಇತರರಿಗೆ ಅದ 
ಭೂಷಣವೆನಿಸಲು ಸಾಧ್ಯ ವೇ? ಒಮ್ಮೆ ಪ್ರವಾದಿ(ಸ) ಹೇಳಿದರು: 

"ಅಲ್ಲಾಹನು ಸೌಮ್ಮನು. ಅವನು ಸೌಮ್ಯ ತೆಯನ್ನು ಪ್ರೀತಿಸುತ್ತಾನೆ. ಕಠಿಣ ಸ್ವಭಾವ; 
ಅಥವಾ(ಅಂತಹ) ಇನ್ನಾವುದೇ ಗುಣಕ್ಕೆ  ಕೊಡದಂತಹ ಪ್ರತಿಫಲವನ್ನು ಅವನು ಸೌಮ್ಯತೆ 
ಕೊಡುತ್ತಾನೆ. " (ಮುಸ್ಲಿಮ್‌ 

ಸರ್ವಶಕ್ತನೂ ಸಾರ್ವಭೌಮನೂ ಆಗಿರುವ ಅಲ್ಲಾಹನೇ ತನಗಾಗಿಯೂ ಇತರ; 
ಗಾಗಿಯೂ ಸೌಮ್ಮತೆಯನ್ನೇ ಮೆಚ್ಚುತ್ತಿ ರುವಾಗ, ಸಾಮಾನ್ಯ ದಾಸರು ಸೌಮ್ಸ ತೆಯನ್ನು ಬಟ: 
ಒರಟುತನವನ್ನು ಬೆಳೆಸಿಕೊಳ್ಳುವುದು ಖಂಡಿತ ಅರ್ಥಹೀನ. ಪ್ರ ಪ್ರವಾದಿ(ಸ) ಹೇಳಿರುವರು: 

"ಯಾರ ಬಳಿ ಸೌಮ್ಮತೆ ಇಲ್ಲವೋ ಅವನ ಬಳಿ ಒಳಿತಿಲ್ಲ. ت6‎ 


ಕ್ಲಮಾಶೀಲತೆ ' 


ಕೋಪವನ್ನು ನಿಯಂತ್ರಿಸಬೇಕೆಂಬುದು * ಮತ್ತು ಜನರ ತಪು ಗಳನ್ನು ಕ್ಷಮಿ; 
ಬೇಕೆಂಬುದು ಇಸ್ಲಾಮ್‌ ಧರ್ಮವು ಅಪೇಕ್ಷಿಸುವ ಮತ್ತೊಂದು ಮಹತ್ವದ ಸದ್ದು 
ವಾಗಿದೆ. ಪವಿತ್ರ ಕುರ್‌ಆನಿನಲ್ಲಿ ಸ್ವರ್ಗಕ್ಕೆ ಅರ್ಹರಾದ ಸತ್ಯ 301ء۶‎ ಗು 
ವರ್ಣನೆಯನ್ನು ಈ ರೀತಿ ಮಾಡಲಾಗಿದೆ: 

"ಅವರು ಸ್ಥಿತಿವಂತರಾಗಿರುವಾಗಲೂ ದುಸ್ಮಿ ತಿಯಲ್ಲಿರುವಾಗಲೂ ತಮ್ಮ 
ಸಂಪತ್ತನ್ನು ಏರ್ಚು ಮಾಡುತ್ತಾರೆ,- ಕೋಹವನ್ನು ನುಂಗಿಕೊಳ್ಳುತ್ತಾರ ಮತ್ತು ಇತರ 
ಅಪರಾಧಗಳನ್ನು ಕ್ಷಮಿಸುತ್ತಾರೆ. ಇಂತಹ ಸಜ್ಮನರು- ಅಲ್ಲಾಹನಿಗೆ ಅತ್ಯ೦ತ 
ಮೆಚ್ಚುಗೆಯವರು.” 3 G34 

ಅಲ್ಲಾಹನ ಮಾರ್ಗದಲ್ಲಿ <ہ.صٗصو‎ ಕೋಪವನ್ನು ನಿಯಂತ್ರಿಸುವುದು ಮತ್ತು 
ಕೃಮಾಶೀಲತೆ - ಈ ಗುಣಗಳು ಮನುಷ್ಕನನ್ನು ಸ್ವರ್ಗಕ್ಕೆ ಅರ್ಹನಾಗಿ ಮಾಡುತ್ತವೆ. ಪವಿತ್ತ 


ರ್‌ಅನಿನಲ್ಲಿ ಒ6ದೆಡೆ ಪ್ರತ್ಯಕ್ಟವಾಗಿ ಪ್ರ ಪ್ರವಾದಿ ಮುಹಮ್ಮ ದ್‌ರನ್ನುದ್ದೇಶಿಸಿ(ಸ) 'ಮತ್ತು 
ಸೋಕ್ನವಾಗಿ ಸಂಪೂರ್ಣ ಮುಸ್ಲಿಮ್‌ ಸಮುದಾಯವನ್ನುದ್ದೇಶಿಸಿ ಹೀಗೆ ಹೇಳಲಾಗಿದೆ: 
- "ಳಿ ಪೈಗಂಬರರ ' ಕ್ಷಮಾಶೀಲರಾಗಿರಿ. ಸರ್ವವಿದಿತ ಒಳಿತುಗಳನ್ನು ಬೋಧಿಸಿರಿ 
ತ್ತು ತಿಳಿಗೇಡಿಗಳೊಡನೆ ಜಗಳಾಡಬೇಡಿರಿ. ಶೈತಾನನು ನಿಮ್ಮನ್ನೆಂದಾದರೂ 
ಚೋದಿಸಿದರೆ ಅಲ್ಲಾಹನ ಅಭಯ ಯಾಚಿಸಿರಿ. ಅವನು ಸಕಲವನ್ನೂ ಆಲಿಸುವವನೂ 
ನಿಯುವವನೂ ಆಗಿರುತ್ತಾನೆ." (7:199-200) 
ಅಂದರೆ ಕೋಪವೆಂಬುದು ಶೈತಾನನ ಅಸ್ತ್ರವಾಗಿದೆ. ಅದನ್ನು ಹತ್ತಿರ ಸುಳಿಯಲಿಕ್ಕೂ 
ಡಬಾರದು. ಏನಾದರೂ ಪ್ರಚೋದನೆ ಉಂಟಾದರೂ ಅಲ್ಲಾಹನ ಸಹಾಯ ಪಡೆದು 
ದರಿಂದ ಮುಕ್ತರಾಗಬೇಕು- ವಿರೋಧಿಗಳನ್ನೂ ಗರಿಷ್ಠ ಮಟ್ಟದಲ್ಲಿ ಕ್ಷಮಿಸಬೇಕು. 
ಸ್ಲಾಮ್‌ ಧರ್ಮವಂತೂ ನಮ್ಮೊಡನೆ ಕೆಟ್ಟ ರೀತಿಯಲ್ಲಿ ವರ್ತಿಸುವವರ ಜೊತೆಗೂ ನಾವು 
ತ್ರಮವಾಗಿ' ವರ್ತಿಸ; ಸಬೇಕೆಂದೇ ನಮಗೆ:.ಆದೇಶಿಸುತ್ತದೆ. 'ಉದಾ: ٦ 
'ಸಂದೇಶವಾಹಕರೇ, ಒಳಿತು ಮತ್ತು ಕೆಡುಕು ಸರಿಸಮಾನವಲ್ಲ. 'ನೀವು ಕೆಡುಕನ್ನು 
ತ್ಯುತ್ತಮ ಒಳಿತಿನ ಮೂಲಕ ದೂರೀಕರಿಸಿರಿ. ನಿಮ್ಮೊಂದಿಗೆ ಹಗೆತನ ಕಟ್ಟಿಕೊಂಡವನು ನಿಮ್ಮ 
ಪ್ರ”ಮಿತ್ರನಾಗಿ ಬಿಡುವುದನ್ನು 'ನೀವು ಕಾಣುವಿರಿ." (ಪವಿತ್ರ ಕುರ್‌ಆನ್‌, 41:34) 
- ಕೋಪವೆಂಬುದು ಒಂದು "ವ್ಯಾಧಿ - ಮತ್ತು ಒಂದು ದೌರ್ಬಲ್ಯವಾಗಿದೆ. ಕೋಪ ہے‎ 
ಲ್ಲಿರುವಾಗ ಮನುಷ್ಯನಿಗೆ ತಾನೇನು ಮಾಡುತ್ತಿದ್ದೇನೆ ಎಂಬುದರ ಪರಿವೆಯೂ" 
ರುವುದಿಲ್ಲ. ಅವನು ಬುದ್ದಿ ಆಗ ಮಂದಗೊಂಡಿರುತ್ತದೆ. ಸಾಮಾನ್ಯ , ಸ್ಥಿತಿಯಲ್ಲಿ 
ಶಾಡಲ್ಲು: ನಾಚಿಕೆ ಪಡುವ ಅನೇಕ ಕೆಲಸಗಳನ್ನು ಅವನು ಕೋಪದ ಭರದಲ್ಲಿ "ಮಾಡಿ , 
ಡುತ್ತಾನೆ. ಅದೆಷ್ಟೋ ಮಂದಿ ಕೋಪದ ಭರದಲ್ಲಿ ತಮ್ಮ ಇಹ-ಪರಗಳೆರಡಕ್ಕೂ 
ನಾಶಕಾರಿಯಾದ ಅನೇಕ ಕೃತ್ಯಗಳನ್ನು ಮಾಡಿ ಬಿಟ್ಟದ್ದುಂಟು. ಆದ್ದರಿಂದ ಕೋಪದ 
ರೀಲೆ ನಿಯಂತ್ರಣ ಅತ್ಮಗತ್ಯ. ” 
ಹರ್ರುತ್‌ 'ಅಬೂಹುರೈರಾ(ರ) ಉಲ್ಲೇಖಿಸಿರುವಂತೆ ಒಮ್ಮೆ ಒಬ್ಬ ವ್ಯಕ್ತಿ ಪ್ರವಾದಿ 
ಬಖುಹಮ್ಮದ್‌ರ(ಸ) ಬಳಿ ಬಂದು "ನನಗೆ ಬೋಧಿಸಿರಿ” ಎಂದು ಹೇಳಿದನು. ಪ್ರವಾದಿ(ಸ) 
ೇಳಿದರ್ದು "ನೀನು ಕೋಪಿಸಬೇಡ." - 
ಆ ವ್ಯಕ್ತಿ ಮತ್ತೆ ಮತ್ತೆ"ನನಗೆ ಬೋಧಿಸಿರಿ” ಎಂದು 'ಹೇಳಿದನು. ಪ್ರವಾದಿ(ಸ) ಮತ್ತೆ' 
ಬತ್ತೆ "ಕೋಖಸಬೇಡ" ಎಂದುತ್ತರಿಸಿದರು. (ಬುಖಾರಿ) 
ಕೋಪ ಬಂದಾಗ ಅದನ್ನು ನಿಯಂತ್ರಿಸುವುದು ದೌರ್ಬಲ್ಯದ ಸಂಕೇತವಲ್ಲ.: ನಿಜವಾಗಿ 
ದು ಶಕ್ತಿ, ಸಾಮರ್ಥ್ಯ ಮತ್ತು ಧೈರ್ಯದ ಸಂಕೇತವಾಗಿದೆ. ಪ್ರವಾದಿ(ಸ) ಹೇಳಿರುವರು: 
"ಕುಸ್ತಿಯಲ್ಲಿ ) ಜನರನ್ನು ಕೆಡವಿ ಹಾಕುವವನು ಶಕ್ತಿಶಾಲಿಯಲ್ಲ. ಕೋಪ ಬಂದಾಗ 
یہ‎ ಮೇಲೆ ತಾನೇ ನಿಯಂತ್ರಣ ಸ ಸಾಧಿಸುವವನೇ ಶಕ್ತಿಶಾಲಿ." ' (ಬುಖಾರಿ, ಮುಸ್ಲಿಮ್‌) 
ಕೋಪವನ್ನು 'ನಿಯಂತ್ರಿಸಲು 0ھ‎ ಕೆಲವು ಉಪಯುಕ್ತ - ಉಪಾಯಗಳನ್ನು 
ಸೀಳಿಕೊಟ್ಟಿರುವರು: - 


76 ಇಸ್ಲಾಮ್‌ ನಿಮ್ಮಿಂದ ಏನು ಬಯೆಸುತ್ತದ 
i aids 


"ಕೋಪವೆಂಬುದು" ಶೈಶಾನನಿಂದಾಗಿದೆ. ಶೈತಾನನನ್ನು ಅಗ್ನಿಯಿಂದ ಸೃಷ್ಟಿಸಲಾಗಿಃ‏ لے 
ಅಗ್ನಿಯನ್ನು ನೀರಿನಿಂದ ನಂದಿಸಲಾಗುತ್ತದೆ. ಆದ್ದರಿಂದ ನಿಮ್ಮಲ್ಲಾರಿಗಾದರೂ .ಕೋ‏ 
ಬಂದರೆ ಅವನು ವುರುಖೂ(ಅಂಗಸ್ನಾನ) ಮಾಡಲ್ಲಿ." (ಅಬೂದಾವೂದ‏ 
*ನಿಮ್ಮಲ್ಲಾರಿಗಾದರೂ -ಕೋಪ, ಬಂದಾಗ, - ಅವನು ನಿಂತುಕೊಂಡಿದ್ದರೆ ಕುಳಿ:‏ 

- ಕೊಳ್ಳಿಲ್ಲಿ ಈ ರೀತಿ ಅವನ ಕೋಪ ತಣಿದರೆ ಸರಿ, ಇಲ್ಲ; ವಾದರೆ ಅವನು ಮಲಗಿ ಬಿಡಲಿ 
(ತಿರ್ಮಿದಿ, ಅಹ್ಮದ 


8 ೈತಜ್ಞಶಾಭಾವ 


ಕೃತಜ್ಞತಾಭಾವಕ್ಕೆ ಇಸ್ಲಾಮ್‌ ಧರ್ಮ ಬಹಳಷ್ಟು ' ಮಹತ್ಯ ಕೊಟ್ಟಿದೆ. ಮನುಷ್ಯಃ 
ತನಗೆ ಉಪಕಾರ . ಮಾಡಿದವನನ್ನು .ಗುರುತಿಸಿ, ಅವನ ಉಪಕಾರವನ್ನು ಮನಸಾ 
ಅಂಗೀಕರಿಸಿ, ತನ್ನ' ಮಾತಿನಿಂದಲೂ ಕೃತಿಯಿಂದಲೂ ತಾನು ಅವನಿಗೆ. 'ಯಣಿಯಾಗಿದ್ದೆ 
ನೆಂಬುದನ್ನು ಪ್ರದರ್ಶಿಸುವುದೇ ಕೃತಜ್ಞತಾಭಾವದ ತಾತ್ಸರ್ಯ.. 

.. ಅಲ್ಲಾಹನೇ ಮನುಷ್ಯನ ಮತ್ತು ಸಕಲ ಸೃಷ್ಟಿಗಳ ನೈಜ ಹಾಗೂ ಪರಮ ಉಪಕಾಃ 
ಮನುಷ್ಯನ ಬಳಿ ಜೀವನ, ಶಕ್ತಿ, ಸಾಮರ್ಥ್ಯಗಳು, ಪ್ರತಿಭೆಗಳು, ಸವಲತ್ತುಗಳು ಹೀ 
“ಬೇರೆ ಬೇರೆ ಹೆಸರಿನ ಏನೆಲ್ಲ ವಸ್ತುಗಳಿವೆಯೋ ಅವೆಲ್ಲವೂ ಅಲ್ಲಾಹನ ಕೊಡುಗೆಗಳೆ. 
ಯಾವುದೇ ವಸ್ತುವಿನ ಬಗ್ಗೆ ಮನುಷ್ಯನು ಅದು ಅಲ್ಲಾಹನದಲ್ಲ: ಎಂದು ಹೇಳುವಂತಿಲ್ಲ 
ಮನುಷ್ಯನಿಗೆ ಅಲ್ಲಾಹನು ನೀಡಿರುವ: ಕೊಡುಗೆಗಳೂ ಅನುಗ್ರಹಗೆಳೂ ಎಷ್ಟು ಅಪಾ 
ವೆಂದರೆ ಮನುಷ್ಯನಿಗೆ ಅವುಗಳನ್ನು ಎಣಿಸಲು ಸಾಧ್ಯವಿಲ್ಲ, ಪವಿತ್ರ, ಕುರ್‌ಆನ್‌ ಹೇಳುತ್ತ 

"ನೀವು ಅಲ್ಲಾಹನ 'ಕೊಡುಗೆ'ಗಳನ್ನು ಎಣಿಕೆ ಮಾಡಲಿಚ್ಛಿಸಿದರೆ ಮಾಡಲಾರಿರಿ.” 
(14:34 
ಮನುಷ್ಯನಲ್ಲಿ ಮನುಸ್ಯತ್ತ, ಸೌಜನ್ಯ ಮತ್ತು ಸಭ್ಯ: ತೆಯೆಂಬುದು ಇದ್ದರೆ' ಅವನ 
ಪ್ರಥಮ ವಾಗಿ ತನ್ನ ಆ ನೈಜ ಉಪಕಾರಿಯನ್ನು ಗುರುತಿಸಬೇಕು.' ಅವನು ಮನಸ್ಸು کے‎ 
ಬಗ್ಗೆ ಪ್ರೀತಿ, ಆದರ ಮತ್ತು ಕೃತಜ್ಞತಾಭಾವದಿಂದ ತುಂಬಿ ತುಳುಕಬೇಕು. ಈ ಯಣ.ಪ್ರಜ್ಞೆಯ 
ಪರಿಣಾಮವಾಗಿ ಅವನು ಆ ಪರಮೋಪಕಾರಿಯು ತನಗೆ.ದಯಪಾಲಿಸಿರುವ ತನ್ನ ಜೀವನವನ 
ಹಾಗೂ ತನ್ನ ಸರ್ವಸ್ವವನ್ನೂ ಅವನದೇ ಮಾರ್ಗದಲ್ಲಿ ವಿನಿಯೋಗಿಸಬೇಕು. ಅವುಗಳನ: 
ತನ್ನಿಚ್ಛೆಯಂತೆ ಬಳಸುವ ಬದಲು ಅವನ ಇಚ್ಛೆಯ ಪ್ರಕಾರ ಮತ್ತು ಅವನ ಮೆಚ್ಚುಗೆಯ 
ವಿಧಾನದಲ್ಲಿ ಬಳಸಬೇಕು. ಇದುವೇ ಮನುಷ್ಯನು ಅಲ್ಲಾಹನ ಅಪಾರ ಉಪಕಾರಗಳಿಗೆ ಕೃತಜ್ಞ; 
ಸಲ್ಲಿಸಲಿಕ್ಕಿರುವ ಏಕಮಾತ್ರ ಮಾರ್ಗ. ಏಕೆಂಧರೆ ಅಲ್ಲಾಹನ ಉಪಕಾರಗಳಿಗೆ ಪ್ರತಿಯಾಃ 
ಅವನಿಗೇನಾದರೂ ಪ್ರತ್ಯುಪಕಾರ ಮಾಡೋಣವೆಂದರೆ ಮನುಷ್ಕನ ಬಳಿ ತನ್ನ ಸ್ವಂತದ್ದೆನ 
. ಬಹುದಾದ ಯಾವ ವಸ್ತುವೂ ಇಲ್ಲ. ಅಲ್ಲಾಹನಿಗೆ ಅದರ ಅಗತ್ಯವೂ ಇಲ್ಲ. 

. ಪವಿತ್ರ ಕುರ್‌ಆನಿನ ಆರಂಭವೇ ಈ ಉಪಕಾರ ಸೆ ಸ್ಮರಣೆಯೊಂದಿಗೆ ಮತ್ತು ಉಪಕಾರಿಯ 

ಉಪಕಾರವನ್ನು ಮನ್ನಿಸುತ್ತಾ ಅವನ ಗುಣಗಾನ ಮಾಡುವುದರೊಂದಿಗೆ: ಆಗುತ್ತದೆ. 


۵ٛ3 ಮತ್ತು ಸಚ್ಚಾರಿತ್ರ್ಯ k 77 


“ಅಲ್ಲಾಹನಿಗೇ ಸರ್ವಸ್ತುತಿ. ಅವನು ಸಕಲ ವಿಶ್ವದ ಪ್ರಭು. ಪರಮ ದಯಾಳು, 
ಏಹಾನಿಧಿ." (1:2-3) 
ನಮ್ಮ ಮನದಲ್ಲಿ, ನಾವು ಅಲ್ಲಾಹನ ದಾಸರು ಮತ್ತು ಅವನಿಂದ ಉಪಕೃತರು ಎಂಬ 
ಸವನೆ ಸದಾ ಹೆಸಿರಾಗಿದ್ದು ನಮ್ಮ ಮನಸ್ಸಿನಲ್ಲಿ ಅವನ ಬಗ್ಗೆ ಕೃತಜ್ಞತಾಭಾವ ಮತ್ತು 
ನೈತೆಯು ಸದಾ ನೆಲೆಸುವಂತಾಗಲಿಕ್ಕಾಗಿ ಈ ಪ್ರಥಮ ಅಧ್ಯಾಯವನ್ನು ನಾವು ನಿತ್ಯವೂ ನಮ್ಮ 
ಬ್ಲ ನಮಾರು್‌ಗಳೆಲ್ಲೂ ನಮಾರು್‌ನ ಪ್ರತಿಯೊಂದು ರಕಅತ್‌ನಲ್ಲೂ ಪಠಿಸುತ್ತೇವೆ. ನಮ್ಮ 
ಪೂರ್ಣ ಬದುಕು ಕೃತಜ್ಞತೆಯ ಬದುಕಾಗಬೇಕೆಂಬುದೇ ಇದರ, ಒಂದು ಉದ್ದೇಶ. 
ಕೃತಜ್ಞತಾಭಾವ ಎಂಬುದು ಪವಿತ್ರ ಕುರ್‌ಆನಿನಲ್ಲಿ ಕೆಲವೆಡೆ ವರ್ಣಿಸಲಾಗಿರುವ ಪ್ರಕಾರ, 
ವಲ ಧರ್ಮದ ಒಂದು ಪ್ರಮುಖ ಅಂಗಮಾತ್ರವಾಗಿರದೆ ಅದು ಧರ್ಮದ ಬುನಾದಿಯೂ 
ಕ್ಲಾತ್‌ ಧರ್ಮವೂ ಆಗಿದೆ. 
“ನೀವು ಕೃತಜ್ಞರಾಗಿದ್ದರೆ ನಾನು ನಿಮಗೆ ಇನ್ನೂ ಹೆಚ್ಚು ಪ್ರದಾನ ಮಾಡುವೆನೆಂದೂ 
'ವು ಕೃತಪ್ಲುತೆ ತೋರಿದರೆ ನನ್ನ ಶಿಕ್ಲೆಯು ಅತ್ಯಂತ ಕಠಿಣವಾಗಿದೆಯೆಂದೂ ನಿಮ್ಮ 
دہ‎ ಎಚ್ಚರಿಕೆ ಕೊಟ್ಟಿದ್ದುದನ್ನು ಸ್ಮರಿಸಿರಿ."' (14:7) 
ಪವಿತ್ರ ಕುರ್‌ಆನಿನ ಈ ವಾಕ್ಕದಲ್ಲಿ ಕೃತಜ್ಞತೆ ಮತ್ತು ಕೃತಪ್ಲುತೆ ಎಂಬ ಪದಗಳನ್ನು 
ಹಳ.ವಿಶಾಲ ಅರ್ಥದಲ್ಲಿ ಬಳಸಲಾಗಿದೆ. ಮನುಷ್ಕ್ಠನು ತನ್ನ ಸರ್ವಸ್ವವನ್ನೂ ಅಲ್ಲಾಹನಿಗೆ 
ನುರ್ಪಿಸಿ, ಅವನ ಇಚ್ಛಿಗೆ ಅಂದರೆ ಅವನ. ಧರ್ಮಕ್ಕೆ ಅಧೀನನಾಗಿ ತನ್ನ ಸಂಪೂರ್ಣ 
ದುಕನ್ನು ಸಾಗಿಸುವುದೇ ಕೃತಜ್ಞತೆ. ಅಲ್ಲಾಹನ ಪ್ರಭುತ್ವವನ್ನು ಅಂಗೀಕರಿಸದೆ ಅಥವಾ, 
ತರರನ್ನು ತನ್ನ ಪ್ರಭುಗಳಾಗಿ ಮಾಡಿಕೊಂಡು, ಅವನು ತನಗೆ ದಯಪಾಲಿಸಿರುವ 
ದುಕನ್ನೂ ಇತರ ಸಾಮರ್ಥ್ಯಗಳನ್ನೂ ಅವನ ಇಚ್ಛೆಗೆ ವಿರುದ್ಧವಾದ ಮಾರ್ಗದಲ್ಲಿ ಬಳಸಿ 
ಇಳ್ಳುವುದೇ ಕೃತಪ್ಪುತೆ. ಅಲ್ಲಾಹನು ಪವಿತ್ರ ಕುರ್‌ಆನಿನಲ್ಲಿ ಮುಸ್ಲಿಮ್‌ ಸಮುದಾಯಕ್ಕೆ 
ಪು ಕೃತಜ್ಞರಾಗಬೇಕು ಎಂದು ಆದೇಶಿಸಿರುವುದು ಇದೇ ಅರ್ಥದಲ್ಲಿ: | 
ْ “ನೀವು ನನ್ನನ್ನು ಸ್ಮರಿಸುತ್ತಲಿರಿ, ನಾನು ನಿಮ್ಮನ್ನು ಸ್ಮರಿಸುವೆನು ಮತ್ತು ನನಗೆ 
ತಜ್ಞಧಾಗಿರಿ, ಕೃತಘ್ಲುರಾಗಬೇಡಿರಿ.'' (2:152) 
ಸತ್ಯವಿಶ್ವಾಸಿಯು ತನಗೆ ಅಲ್ಲಾಹನಿಂದ ಪ್ರಾಪ್ತವಾಗುವ ಪ್ರತಿಯೊಂದು ಅನುಗ್ರಹ 
ಗಿಯೂ ಆಗಾಗ ಅವನಿಗೆ ಕೃತಜ್ಞತೆ ಸಲ್ಲಿಸುತ್ತಿರುತ್ತಾನೆ. ಮನಸ್ಸಿನಲ್ಲಿ ಮಾತ್ರವಲ್ಲ 
ಸಲಿಗೆ ಯಿಂದಲೂ ಅವನು. ಆಗಾಗ ಕೃತಜ್ಞತಾ ಸೂಚಕೆ ಪದಗಳನ್ನು ಉಚ್ಛೆರಿಸುತ್ತಾನೆ. 
ವಿಧ ಸಂದರ್ಭಗಳಲ್ಲಿ ಉಚ್ಚೆರಿಸಬೇಕಾದ ಕೃತಜ್ಞತಾ ಸೂಚಕ ಪದಗಳನ್ನೂ ಪ್ರಾರ್ಥನೆ 
ಳನ್ನೂ ಹದೀಸ್‌ಗಳಲ್ಲಿ ಬಹಳ ವಿವರವಾಗಿ ಕಲಿಸಿಕೊಡಲಾಗಿದೆ. 
ಮನುಷ್ಠನು ಅಲ್ಲಾಹನ ಉಪಕಾರಗಳಿಗೆ ಕೃತಜ್ಞತೆ ಸೂಚಿಸುವ ಇನ್ನೊ ಂದು 
ಮುಖ ವಿಧಾನವೇನೆಂದರೆ ಅವನು ತನಗೆ ಅಲ್ಲಾಹನು ದಯಪಾಲಿಸಿದ ಸಾಮರ್ಥ್ಯ 
دہ‎ ತನ್ನ ಇತರ ಸಹಜೀವಿ ಮಾನವರಿಗೆ ಉಪಕಾರ ಮಾಡಬೇಕು. ಇತರರಿಗೆ ನೆರವಾಗ 
'ಆಕು. ಇತರರಿಂದ ತನಗೇನಾದರೂ, ಸಹಾಯ, ಸೌಜನ್ಯ ಸಂದಾಗ ಅದಕ್ಕೆ 


78 کے‎ ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತ 


ಯಣಿಯಾಗಿರಬೇಕು ಮತ್ತು ಯಣ ತೀರಿಸಲಿಕ್ಕೂ ಶ್ರಮಿಸಬೇಕು. ಈ ಕುರಿತು ಪ್ರವಾ 
ಯೆವರ(ಸ) ಒಂದು ವಚನ ಬಹಳ ಅರ್ಥಪೂರ್ಣವಾಗಿದೆ: "ಮನುಷ್ಯರಿಗೆ ”سو‎ 
ದವನು ಅಲ್ಲಾ ಹನಿಗೆ ಕೃತಜ್ಞನಾಗಲಾರ." - ' ಿರ್ಮಿಕ 


ಸಹನಶೀಲತೆ 


ಇಸ್ಲಾಮ್‌ ಸಹನಶೀಲತೆಗೆ. ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ. ಕೆಲವರು ಸಹ 
ಯೆಂದರೆ ಅತ್ಯಂತ" ಅಸಹಾಯಕ ಪರಿಸ್ಥಿತಿಯಲ್ಲಿ; ತಾಳ್ಮೆ "ವಹಿಸುವುದು ಎಂದು ತಿಳಿರ 
ಕೊಂಡಿದ್ದಾರೆ. ಆದರೆ ಪವಿತ್ರ ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ 'ಸಬ್ಸ್‌' ಅಥ 
ಸಹನೆಯನ್ನು: ಒಂದು ದೊಡ್ಡ ಸಾಹಸ ಮತ್ತು ಸಾಧನೆಯೆಂದು" ವರ್ಣಿಸಲಾಗಿದೆ.' 
“'ಮಗನೇ ನಮಾರುನ್ನು ಸಂಸ್ಥಾಪಿಸು, ಒಳಿತಿನ ಆದೇಶ ಕೊಡು, ಕೆಡುಕಿನಿಂದ ತ 
ಮತ್ತು ಯಾವ ಕಷ್ಟವೇ ಬರಲಿ ಸಹನೆ: ವಹಿಸು, ಇವು ಅತಿ' ಹೆಚ್ಚು ಶಾಕೀತು 'ಮಾಡಲ್ಪಃ 
ವಿಷಯಗಳು." - : GL: 
ಮನುಷ್ಠನಿಗೆ ಸಂಕಷ್ಟಗಳು, ا‎ ಎದುರಾಗುವುದು ಸ್ವಾಭಾವಿಕ. ಆದ 
ಸಂಕಷ್ಟಗಳು ಬಂದಾಗ ಮನುಷ್ಯನು ಹಿಂಜರಿಯಬಾರದು. ಸಂಕಷ್ಟಗಳೊಂದಿಗೆ ಸೆಣಸಾ 
ಬೇಕು” ಪರಿಸ್ಥಿತಿಯೆದುರು ಶರಣಾಗಿ ಬಿಡುವ ಬದಲು” ಪರಿಸ್ಥಿತಿಯನ್ನು 'ಬದಲಾಯಿ 
ಬಿಡಲು ಪ್ರಯತ್ನಿಸಬೇಕು. ಅತ್ಯಂತ ಪ್ರತಿಕೂಲ ವಾತಾವರಣದಲ್ಲೂ ಸತ್ಯದಲ್ಲಿ ಅಚಲವಾ 
ನಿಲ್ಲಬೇಕು. ಅಪಾಯಗಳಿಗೆ ಅಂಜಬಾರದು. ಎಷ್ಟೇ ದೊಡ್ಡ ನಷ್ಟವನ್ನು ಎದುರಿಸಬೇಕಾ 
ಬಂದರೂ ಮನೆ-ಮಠ, ಸಂಪತ್ತು-ಸೌಕರ್ಯ, ಮಡದಿ-ಮಕ್ಕಳು' ಮಾತ್ರವಲ್ಲ ಸ್ವತಃ ತಃ 
ಪ್ರಾಣವನ್ನು ಕಳೆದು ಕೊಳ್ಳಬೇಕಾಗಿ ಬಂದರೂ ಅವನು ಸತ್ಯದ ಜೊತೆಗಿನ ತನ್ನ ನಂಟನ 
ಮುರಿಯಲು ಅಥವಾ ದುರ್ಬಲವಾಗಲು ಬಿಡಬಾರದು. ಹತಾಶೆ, ನಿರಾಶೆ, ಭಯ 
ಹಿಂಜರಿಕೆ, ಕೋಪ” ಮತ್ತು ನಿಷ್ಕಿಯತೆಗಳನ್ನು ತನ್ನ ಹತ್ತಿರವೂ ಸುಳಿಯಗೊಡ 
ನಿರಂತರವಾಗಿ ಸತ್ಯದ ಮಾರ್ಗದಲ್ಲಿ ಮುಂದೊತ್ತುತ್ತಲೇ' ಸಾಗಬೇಕು. ತನ್ನ ಒಡೆಯ 
ವಿಧೇಯತೆಯ ಮಾರ್ಗದಲ್ಲೇ ನಡೆದು ಕೊನೆಗೆ ಆ ಒಡೆಯನನ್ನು ಸೇರುವವರೆಗೂ « 
ಸ್ಫೂರ್ತಿಯನ್ನು ಅವನು ಉಳಿಸಿಕೊಳ್ಳಬೇಕು. ಇದುವೇ 'ಸಬ್ರ್‌' ಅಥವಾ ಇಸ್ಲಾಮ್‌ ತಃ 
ಅನುಯಾಯಿಗಳಲ್ಲಿ ಅಪೇಕ್ಷಿಸುವಂತಹ ಸಹನಶೀಲತೆಯ ತಾತ್ಪರ್ಯ. 
ಸಹನೆಯ ಪ್ರಸ್ತುತ ವ್ಯಾಖ್ಯಾನವು ಅದಕ್ಕೆ ಮನುಷ್ಯ ಚಾರಿತ್ರ್ಯದಲ್ಲಿ ಎಷ್ಟು ಮಹಃ 
ಇದೆ ಎಂಬುದನ್ನು ವ್ಯಕ್ತಪಡಿಸುತ್ತದೆ. ನಿಜವಾಗಿ ಸಹನೆಯನ್ನು ಹೊರೆಸಿ ಒಂ 
ಸುಶಕ್ತ ಚಾರಿತ್ರ್ಯವನ್ನು ಊಹಿಸಲಿಕ್ಕೇ ಸಾಧ್ಯವಿಲ್ಲ. ಅದು ಸಚ್ಚಾರಿತ್ಯ್ಯದ ಒಂದು ಅವಿಭಾಃ 
ಅಂಗ. ವಿಶೇಷತಃ ಸತ್ಯದ ಮಾರ್ಗದಲ್ಲಿ ಸಕ್ರಿ ಯರಾಗಿರುವ ಮಂದಿಗಂತೂ ಈ ಗುಃ 
ಅನಿವಾರ್ಯ. ಸತ್ಯದ ಮಾರ್ಗ ಕಲ್ಲು-ಮುಳ್ಳುಗಳಿಂದ ಮತ್ತು ಎಡರು-ತೊಡರುಗಳಿಂ। 
ಕೂಡಿದ ಮಾರ್ಗ. ಈ ಮಾರ್ಗದಲ್ಲಿ ಮನುಷ್ಯನು ಸ್ವತಃ ತನ್ನ ಚಿತ್ತದ ವಿರುದ್ಧ ಸೆಣಸಾ 
ಬೇಕಾಗುತ್ತದೆ. ಶೈತಾನನ ವಿರುದ್ಧ ಹೋರಾಡಬೇಕಾಗುತ್ತದೆ. ಕೆಲವೊಮ್ಮೆ ತನ್ನ ಆಪ್ತ 


ಕತೆ ಮತ್ತು ಸಚ್ಚಾರಿತ್ರ್ಯ : 79 


ಕೈಗಳನ್ನು ಮೂರಿ ನಡೆಯಬೇಕಾಗುತ್ತದೆ. 'ಕಾಲದ ಸಾಮ್ರಾಟರ ವಿರುದ್ಧವೂ ಅವನು 
ಘರ್ಷಕ್ಕಿಳಿಯಬೇಕಾಗುತ್ತದೆ. ದೊಡ್ಡದೊಡ್ಡ ಸವಾಲುಗಳೊ ಸಂಕಷ್ಟಗಳ. ಸೆರಮಾಲೆಯೂ 
ಸಿರಾಗುತ್ತ ದೆ. ತನ್ನ ಮನೆ-ಮಠ, ಸೊತ್ತು-ವಿತ್ತ, ಮಕ್ಕಳು, ಆಪ್ತರು ಮತ್ತು ಸಾಕ್ಷಾತ್‌ 
ಪ್ರಾಣವನ್ನು ಕೂಡಾ ಪಣಕ್ಕೊಡ್ಡ ಬೇಕಾಗುತ್ತದೆ. ಸತ್ಯವಿಶ್ವಾಸಿಗಳನ್ನು ಈ ರೀತಿಯ 
ما‎ ಮೂಲಕ ಸತ್ವಪರೀಕ್ಲೆಗೆ ಒಳಪಡಿಸಿದಾಗ ಈ ಸತ್ವಪರೀಕ್ಸೆ, ಯನ್ನು ಸಹನೆ 
مہہ‎ ಸ್ಥಿರಚಿತ್ತದಿಂದಲೂ ಎದುರಿಸುತ್ತಾ ಅವನ ಮಾರ್ಗದಲ್ಲಿ ಅಚಲವಾಗಿ 
್ಲಾವವರನ್ನು ತನ್ನ ಅನುಗ್ರಹ ಮತ್ತು ಸಹಾಯದಿಂದ ವಿಜಯಶಾಲಿಗಳಾಗಿ ಮಾಡುವುದು 
متا‎ ಕ್ರಮವಾಗಿದೆ. ಈ ಕುರಿತು ಪವಿತ್ರ ಕುರ್‌ಆನಿನಲ್ಲಿ ಹೀಗೆ. ಹೇಳಲಾಗಿದೆ: 

"ನಾವು ನಿಮ್ಮನ್ನು ಭಯಾಶಂಕ್ಕೆ ಹಸಿವು, ಧನಹಾನಿ, ಜೀವಹಾನಿ ಮತ್ತು ಉತ್ಪನ್ನಗಳ 
ಶಗಳಿಗೊಳೆಪಡಿಸಿ ಅವಶ್ಯವಾಗಿಯೂ ಪರೀಕ್ಸಿಸುವೆವು. ಇಂತಹ ಸನ್ನಿವೇಶಗಳಲ್ಲಿ ತಾಳ್ಮೆ 
ಅಸಿದವರಿಗೆ ಸುವಾರ್ತೆ'ನೀಡಿರಿ. ಅಂತಹವರ ಮೇಲೆ ವಿಷತ್ತೇನಾದರೂ ಎರಗಿದಾಗ ಅವರು 
ಶ್ವಯವಾಗಿಯೂ ನಾವು ಅಲ್ಲಾಹನವರು ಮತ್ತು ಅಲ್ಲಾಹನೆಡೆಗೇ ನಮಗೆ ಮರಳೆಲಿಕ್ಕಿದೆ'' 
ಬ್ಲವರು. ಅವರ ಮೇಲೆ ಅವರ ಪ್ರಭುವಿನ ಕಡೆಯಿಂದ ಮಹಾ ಅನುಗ್ರಹಗಳಿರುವುವು. 
ತನ ಕಾರುಣ್ಯಮು ಅವರನ್ನು ಆಚ್ಛಾದಿಸುವುದು ಮತ್ತು ಇಂತಹವರೇ ಸನ್ಮಾರ್ಗ 
ಇಂದಿದವರಾಗಿರುತ್ತಾರೆ."' (2:155-157) 

ಇನ್ನೊಂದು ಕಡೆ ಪವಿತ್ರ ಕುರ್‌ಆನಿನಲ್ಲಿ ಸಹನೆಯ ಮಹತ್ವ ವನ್ನು - ಬಹಳ 
»ಗಸಾಗಿ ವರ್ಣಿಸಲಾಗಿದೆ: 

"ನೀವು ನಿರಾಯಾಸವಾಗಿ ಸ್ವರ್ಗವನ್ನು SE ಭಾವಿಸಿರುವಿರಾ? ವಸ್ತು; ಈ 
تید‎ ಯಾರೆಲ್ಲ: ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸುವವರೂ ಅದಕ್ಕಾಗೆ ಸಹನೆ 
ತುವವರೂ ಇದ್ದಾರೆಂದು ಅವನು ಇನ್ನೂ ಕಾಣಲೇ ಇಲ್ಲ.” 4) 

ಅಂದರೆ ಸೆತ್ಯನಿಶ್ವಾಸಿಯು ತಾನು ಸ್ಪರ್ಗಕ್ಕೆ ಅರ್ಹನೆಂದು ಸಾಬೀತುಪಡಿಸಲು ಅಲ್ಲಾಹನ 
ಇರ್ಗದಲ್ಲಿ ಪರಿಶ್ರಮಿಸಬೇಕಾದುದು ಮತ್ತು ಅವನ ಮಾರ್ಗದಲ್ಲಿ ವಿಪತ್ತುಗಳು ಎದುರಾದಾಗ 
ಕನಶೀಲತೆಯನ್ನು ಪ್ರದರ್ಶಿಸಬೇಕಾದುದು ಅನಿವಾರ್ಯವಾಗಿದೆ. ಅಲ್ಲಾಹನ ಮಾರ್ಗದಲ್ಲಿ 
رہ‎ ವ್ಯಕ್ತಿ ಕೊನೆ ತನಕವೂ ಸ್ಥಿರಚಿತ್ತನಾಗಿ'ನಿಲ್ಲಲು ಅರ್ಹನಾಗಬೇಕಿದ್ದರೆ ಅವನ ಬಳಿ ಎರಡು 
نوا"‎ ಅನಿವಾರ್ಯವಾಗಿ ಇರಬೇಕು. 1) ಸಹನೆ 2) ಅಲ್ಲಾಹನ ಸ್ಮರಣೆ. 
= ಸತ್ಯವಿಶ್ವಾಸಿಗಳೇ, ಸಹನೆ ಮತ್ತು ನಮಾಮಿುನಿಂದ ಸಹಾಯ ಪಡೆಯಿರಿ. ನಿಶ್ಚಯ 
ಗಿಯೂ ಅಲ್ಲಾಹನು ಸಹನಶೀಲರೊಂದಿಗಿದ್ದಾನೆ.'' (ಪವಿತ್ರ ಕುರ್‌ಆನ್‌, 2:153) 

ಪ್ರವಾದಿ ಹರ್ರುತ್‌ ಮೂಸಾ(ಅ) ಕೊಡಾ ತಮ್ಮ ಜನಾಂಗದ ಜನರಿಗೆ ಅದನ್ನೇ 
೧ೀಧಿಸಿದ್ದರೆಂದು ನಮಗೆ ಪವಿತ್ರ ಕುರ್‌ಆನ್‌ ನೆನಪಿಸುತ್ತದೆ: 

"ಮೂಸಾ ತಮ್ಮ ಜನಾಂಗದೊಡನೆ ಹೀಗೆಂದರು; "ಅಲ್ಲಾಹನೊಡನೆ ಸಹಾಯ ۔‎ 
ಇಚಿಸಿರಿ ಮೆತ್ತು ತಾಳ್ಮೆ ವಹಿಸಿರಿ. ಭೂಮಿ ಅಲ್ಲಾಹನದು. .ಅವನು ತನ್ನ ದಾಸರಲ್ಲಿ 


80... RT “ಜ್ವಾಮ್‌ ನಿಮ್ಮಿಂದ ಏನು ಬಯಸುತ್ತ 


ತನಗಿಷ್ಟ ಬಂದವರನ್ನು "ಅದರೆ ಉತ್ತ 9 2 پیٹ‎ ನೆ. ಅಂತಿ 
ವಿಜಯವು" ಅವನನ್ನು ಭಯಪಟ್ಟು" ವರ್ತಿಸುವವರಿಗಾಗಿಡೆ" ۰۰ روبق‎ 
” ಅಂದರೆ ಅಲ್ಲಾಹನೇ" ಭೂಮಿಯ . ಮಾಲಕನಾಗಿದ್ದು ತಾನಿಚ್ಛಿಸುವ ಯಾರನೆ 
ಆದರೂ ಅದರ ವಾರೀಸುದಾರರಾಗಿ: ಮಾಡುವ ಅಧಿಕಾರವೂ : ಸಾಮಥ್ಯ ೯ವೂ ಅವನಿಗ: 
ಆದುದರಿಂದ: "ನೀವು ಅವನಿಂದಲೇ" ಸಹಾಯ ಯಾಚಿಸಿರಿ.” `ನೀವು ಸಹನಶೀಲತೆ ಹಾಗ 
ದೇವಭಕ್ತಿಯ ಗುಣಗಳನ್ನು ನಿಮ್ಮ: ಡಾಗಿಸಿಕೊಂಡರೆ' ಅಂತಿಮವಾಗಿ ನೀವೇ ಭೂಮಿಂ 
, ವಾರೀಸುದಾರರಾಗಬಹುದು: 7 
ಸತ್ಯವಿಶ್ವಾಸಿಯು' ಸಹನೆ" 'ಮತ್ತು ಕೃತಜ್ಞತೆಯ ಸಾಕಾರ" ಮೊತಿನೆಯಾಗಿಯಿತ್ತಾ 
ಆದುದರಿಂದಲೇ" ಇಹ:ಪರಗಳಿರಡರಲ್ಲೂ 'ಅವನೇ: ಜಯಶೀಲನಾಗುತ್ತಾನೆ. ಈ یت‎ ವಿಕ 
ಯನ್ನು ಪ್ರವಾದಿವರ್ಯುರು(ಸ):ಈ ರೀತಿ ವರ್ಣಿಸಿರುವರು: | 
“*ಸತ್ಯೈವಿಶ್ವಾಸಿಯ ಸ್ಥಿತಿಯು ವಿಚಿತ್ರವಾಗಿದೆ. 'ಅವನ ಪ್ರತಿಯೊಂದು ವರ್ತನೆಯೂ ಅವ 
ಪಾಲಿಗೆ 'ಶುಭೆಕರವಾಗಿದೆ. ಅವನಿಗೆ'ಅನುಗ್ರಹ-ಪ್ರದಾನ`ಮಾಡಲಾದಾಗ" ಅವನು ಕೃತಜ್ಞ 
“ಸಲ್ಲಿಸುತ್ತಾನೆ. ಇದು'ಅವನ ಪಾಲಿಗೆ: ತುಭಕನಿನಾಗುತ್ತದೆ ಅವನಿಗೆ ಸಂಕಷ್ಟಗಳು ಎದುರಾದಾ 
ಅವನು ಸಹನೆ" ತೋರುತ್ತಾನೆ. ಇದೂ ಅವನ ಸಾಲಿಗೆ ಸುಭಕರವಾಗುತ್ತ ದೆ." اس‎ 
ದಾನಶೀಲತೆ . 
ಇನ್‌ಫಾಕ್‌'ಗೆ ಇಸ್ಲಾಮ್‌ ಧರ್ಮವು یت‎ ಪ್ರಾಮುಖ್ಯ ತೆ. 5 ಇನ್‌ಫಘ! 
ಎಂದರೆ. ದಾನಶೀಲತೆ "ಮತ್ತು - "ಅಲ್ಲಾಹನು ಕೊಟ್ಟಿರುವ “ಕೊಡುಗೆಗಳನ್ನು ಅವನದ 
ಮಾರ್ಗದಲ್ಲಿ ವ್ಯಯ -ಮಾಡಿ ಬಿಡುವುದು: ಇದಕ್ಕೆ ಅಲ್ಲಾಹನ. ಮೆಚ್ಚುಗೆಗಾಗಿ ಅವ 
ಮಾರ್ಗದಲ್ಲಿ ತ್ಯಾಗ ಮಾಡುವುದೆಂಬ "ಅರ್ಥವೂ ಇದೆ.. کے‎ 
رد‎ ಸನ್ನದ್ಧತೆ ಇಲ್ಲದೆ ನಾವು. ಈ ಜಗತ್ತಿನಲ್ಲಿ ಯಾವುದೇ ಸಣ್ನ ಆ ಉದ್ದೇಶವನು 
| ಸಾಧಿಸುವಂತಿಲ್ಲ. ಹೀಗಿರುತ್ತಾ ಸತ್ಮಕ್ಕಾಗಿ اھ‎ ಬಲಿದಾನಗಳನ್ನು ನೀಡದೆ ನಾವು ೪ 
ಲೋಕದಲ್ಲಿ ಗೌರವ ಮತ್ತು ವಿಜಯವನ್ನೂ ಪರಲೋಕದಲ್ಲಿ ಅನಂತ ಸುಖ ಮತ 
ಮೋಕ್ಸವನ್ನೂ ಗಳಿಸುವ. ನಮ್ಮ ಉದ್ದೇಶವನ್ನು ಸಾಧಿಸಲು ಸಾಧ್ಯವೇ? ಜಗತ್ತಿನಲ್ಲಿ ಯಾ: 
ಗುಂಪೂ ಯಾವ ಜನಾಂಗವೂ ತ್ಕಾಗ ೭ ಬಲಿದಾನಗಳನ್ನು ನೀಡದೆ ಔನ್ಮತ್ಯವನ್ನು ಸಂಪಾದಿಃ 
ವುದಿಲ್ಲ. ಕೇವಲ ಲೌಕಿಕ ವಿಜಯಗಳಿಗೆ ತ್ಯಾಗ ಬಲಿದಾನಗಳು ಇಷ್ಟು .ಅಗತ್ಸ. ಎಂದಾದ 
ಪರಲೋಕದ ಶಾಶ್ವತ ಮತ್ತು ಕೊನೆಯಿಲ್ಲ. ದ. 88 ತೈವನ್ನು ನಾವು" ತ್ಕಾಗ ಬಲಿದಾನಗಳನ 
ನೀಡದೆಯೇ. ಪಡೆಯಲು ಸಾಧ್ಯವೇ? ನಿಜವಾಗಿ. ಪರಲೋಕದ ಸ್ವರ್ಗ ಸುಖವು, « 
ಲೋಕದಲ್ಲಿ ತಮ್ಮದೆಲ್ಲ ವನ್ನೂ ಸಂತೋಷದಿಂದ ಅಲ್ಲಾ 2 ಹನ ಮಾರ್ಗದಲ್ಲಿ ಅರ್ಪಿಸಿ ಬಿಡೇ 
ಸನ್ನ 3 ರಾಗಿರುವವರಿಗೆ ಮಾತ್ರ ಸಿಗಬಲ್ಲು; ದು. ಪವಿತ್ರ ಕುರ್‌ಆನ್‌ ಹೇಳುತ್ತದೆ. 
ವಾಸ ವದಲ್ಲಿ ಅಲ್ದಾ ಹನು. . ಸತ್ಯವಿಶ್ವಾಸಿಗಳಿಂದ ಅವರ کے‎ ಸ್ವ ರ್ಗ 
ಬದಲಿಗೆ ಖರೀದಿ ಮಾಡಿರುತ್ತಾ ನ್‌ RA: : ہو‎ 101 


ಮತ್ತು ಸಚ್ಚಾರಿತ್ರ್ಯ } 81‏ 83د 


ಅಲ್ಲಾಹನು ದಯಪಾಲಿಸಿರುವ ಸಂಪತ್ತನ್ನು ತನ್ನದೆಂದು ಭಾವಿಸಿ, ಅವುಗಳನ್ನು 
ಯಿಸದೆ ಸಂಗ್ರಹಿಸಿಟ್ಟು ಧನಪಿಶಾಚಿಯಾಗಿ ಮಾರ್ಪಡುವವನಿಗೆ ಅಲ್ಲಾಹನು ಖಂಡಿತ 
ರ್ಗವನ್ನು ನೀಡಲಾರ. ಅಂತಹ ಜನರನ್ನು ಪವಿತ್ರ ಕುರ್‌ಆನಿನಲ್ಲಿ ಉಗ್ರವಾಗಿ ಶಪಿಸಲಾಗಿದೆ. 

"(ಎದುರೆದುರೆಲ. ಜನರನ್ನು ಮೂದಲಿಸುವ ಮತ್ತು (ಬಿನ್ನ ಹಿಂದೆ) ದೂಷಿಸುವ 
ಭ್ಯಾಸವಿರುವ ಪ್ರತಿಯೊಬ್ಬನಿಗೂ ಏನಾಶವಿದೆ. ಅವನು ಸಂಪತ್ತನ್ನು ಸಂಗ್ರಹಿಸಿದನು 
ತ್ತು ಅದನ್ನು ಎಣಿಸಿ ಎಣಿಸಿ ಇಟ್ಟನು.' ಅವನ ಸಂಪತ್ತು ಶಾಶ್ವತವಾಗಿ ಅವನ ಬಳಿಯಲ್ಲೇ 
ರುವುದೆಂದು ಅವನು ಭಾವಿಸುತ್ತಾನೆ* (104:1-3) 

ಈ ಜಗತ್ತು ಮತ್ತು «ಇದರಲ್ಲಿರುವ ಸುಖ-ಸಂಪತ್ತುಗಳ ಮೇಲಿನ ಮೋಹವೇ 
ಚ್ಚಿನ ಜನರ ಪಥಬ್ರಪ್ಪತೆಗೆ ಮುಖ್ಯ ಕಾರಣವಾಗಿದೆ. ಕ ಲೋಕದ ಸುಖಗಳನ್ನು 
ರಾಧಿಸುವವನು ಅಲ್ಲಾಹನ ಆರಾಧಕನಾಗಲು ಸಾಧ್ಯವೇ ಇಲ್ಲ. ಈ ಲೋಕದ ಸುಖ- 
ಮಗಳನ್ನೇ ಧ್ಯೇಯವೆರಿದು ಪರಿಗಣಿಸುವವನು ಪರಲೋಕದ ಸುಖಕ್ಕಾಗಿ ಶ್ರಮಿಸಲು 
'ಧೈವಿಲ್ಲ. ಅವನು ಅಲ್ಲಾಹನಿಗೆ ಸಂಬಂಧಿಸಿದ ತನ್ನ ಬಾಧ್ಯತೆಗಳನ್ನಾಗಲೀ ಅಲ್ಲಾಹನ 
ಸೆರಾದ ಇತರ ಸಹಜೀವಿಗಳಿಗೆ ಸಂಬಂಧಿಸಿದ ತನ್ನ ಬಾಧ್ಯತೆಗಳನ್ನಾಗಲೀ ಈಡೇರಿಸಲಾರ. 
ಂತಹ ವ್ಯಕ್ತಿ ಕೇವಲ ತನ್ನ ಐಹಿಕ ಸುಖಕ್ಕಾಗಿ ಮತ್ತು ಅದನ್ನು ಹೆಚ್ಚಿಸುತ್ತಾ ಹೋಗ 
ಕೆಂಬ ಹುಚ್ಚು ಆತುರದಲ್ಲಿ. ಹೆಚ್ಚೆಚ್ಚು ಅಪರಾಧಗಳನ್ನು ಮಾಡುತ್ತಾ ಹೆಚ್ಚೆಚ್ಚು 
ನರನ್ನು 'ದೋಚುತ್ತಾ ವಂಚಿಸುತ್ತಾ ಸಾಗುವನು. ۱ 


ಲ್ಲಾಹನು ತಮ್ಮ ಪಾಲಿಗೆ ಹರಾಮ್‌(ನಿಷಿದ್ದ)ಗೊಳಿಸಿರುವ ವಸ್ತುಗಳನ್ನು ಹಲಾಲ್‌ 
ಮ್ಮತುಗೊಳಿಸಿಕೊಳ್ಳುವಂತೆ ಪ್ರೇರೇಪಿಸಿದೆ." (ಮುಸ್ಲಿಮ್‌) 

ಅಲ್ಲಾಹನ ಮಾರ್ಗದಲ್ಲಿ ಮನುಷ್ಯನು ತನ್ನ ಲೌಕಿಕ ಸೊತ್ತುಗಳನ್ನೂ ಸುಖಭೋಗ 
ಳನ್ನೂ ತ್ಯಜಿಸಲು ಸನ್ನದ್ದನಾಗದೆ ಅವನ ಸಂಸ್ಕರಣೆಯಾಗಲು, ಸಾಧ್ಯವಿಲ್ಲ. ಆ 
ತಿಯಲ್ಲಿ ಅವನಿಗೆ. ಅಲ್ಲಾಹನ ಮಾರ್ಗದಲ್ಲಿ ಎರಡು ಹೆಜ್ಜೆ ನಡೆಯಲಿಕ್ಕೂ 
»ಧ್ಯವಾಗದು. ಅಲ್ಲಾಹನ ಆಜ್ಞಾಪಾಲನೆ .ಮಾಡಲು ಮತ್ತು ಅವನು ದಯಪಾಲಿಸಿರುವ 
ಂಪತ್‌-ಸೌಕರ್ಯಗಳನ್ನು ಅವನ ಮಾರ್ಗದಲ್ಲಿ ವ್ಯಯಿಸಿ ಬಿಡಲು ಸಿದ್ಧರಾಗಿರುವವರಿಗೆ 
ನಾತ್ರ ಪವಿತ್ರ ಕುರ್‌ಆನಿನಿಂದ ಸರಿಯಾದ ಮಾರ್ಗದರ್ಶನ ಸಿಗಬಲ್ಲುದು ಎಂದು 
5 ಪವಿತ್ರ ಗ್ರಂಥದ ಆರಂಭದಲ್ಲೇ ಸ್ಪಷ್ಟಪಡಿಸಲಾಗಿದೆ. 

"ಅಲಿಫ್‌ ಲಾಮ್‌ ಮೂಮ್‌. ಇದು (ದೈವಿಕ) ಗ್ರಂಥ; ಸಂದೇಹಾತೀತವಿದು. 
'ಯಭಕ್ತಿಯುಳ್ಳವರಿಗೆ ಇದು ಮಾರ್ಗದರ್ಶಿ: ಪರೋಕ್ಸದ ಮೇಲೆ ವಿಶ್ವಾಸವಿರಿಸುವವರಿಗೆ, 
ಮಾರುನ್ನು ಸಂಸ್ಥಾಪಿಸುವವರಿಗೆ, ನಾವ್ಲ ನೀಡಿರುವ ಸಂಪತ್ಕೌಕರ್ಯಗಳಿಂದ 
ಸಯಿಸುವವರಿಗೆ.” نیہ‎ 3): 


ಸಿಸ್ನಾಮ್‌ನಿಮ್ಮರಿದ ಏನು ಬಯಸುತ್ತ!‏ . ا در ین 
ت, ಆದೇಶ ಹೀಗಿದೆ‏ رقہ- مرو -- 
"ಆದಮರ .ಪುತ್ರನೇ (ಮನುಷ್ಯನೇ) ಅಗತ್ಯಕ್ಕಿಂತ" ಹೆಚ್ಚಿನ ಸರಪತ್ತನ್ನು ಖಜ‏ | 
ة ಮಾಡಿಬೆಡು. ಇದುವೇ " ನಿನ್ನ ಪಾಲಿಗೆ' ಶುಭಕರ. ನೀನು ಉಳಿಸಿಟ್ಟಿರೆ ಅದು‏ 
"ಪಾಲಿಗೆ" ' ಅಶುಭವಾಗಿದೆ. ಆಗತ್ಯವುಳ್ಳಷ್ಪನ್ನು 'ಉಳಿಸಿಕೆದಿಳ್ಳುವುದರಲ್ಲಿ `ದೋಷವೀ‏ 
ಯಾರ ಬಗ್ಗೆ ನಿನ್ನ ಮೇಲೆ" ಹೆಚ್ಚು ಬಾಧ್ಯತೆಗಳಿವೆಯೋ , ಅವರಿಗಾಗಿ" ಮೊಡ‏ 
ಖರ್ಚು ಮಾಡು.”' . § (ಮುಸ್ಲಿವ:‏ 
ಸಾಮಾನ್ಯ ವಾಗಿ ಜಗತ್ತಿನಲ್ಲಿ ಐಶ್ನ ್ಲಿರ್ಯವುಳ್ಳಿವರನ್ನು ಸೌಭಾಗ್ಯ 'ವರಿತರೆಂದು ಭಾಃ‏ " | 
“ಲಾಗುತ್ತದೆ. ಆದರೆ ಈ ಕಲ್ಪನೆಯನ್ನು ಪ್ರವಾದಿಸು: ಖಂಡಿಸಿರುವರು:. 3‏ 

ಅಬೂಡರ್‌(ರ) ಉಲ್ಲೇಖಿಸಿರುವರು: 'ಒಮ್ಮೆ ನಾನು ಪ್ರವಾದಿವರ್ಯರಃ‏ ہت 
ಬಳಿಗೆ ಹೋದೆನು.: ಅವರಾಗ' ಪವಿತ್ರ ಕಅಬಾದ. ನೆರಳಲ್ಲಿ ಕುಳಿತಿದ್ದರು. ನನ್ನು‏ 
ಒಡೆಯನ ಆಣೆ! ಅತಿದೊಡ್ಡ ನಷ್ಟಕ್ಕೊಳ‏ ہآ ಹೇಳಿದರು.‏ 6و نے 
ದವರು ಅವರೇ ನಾನು” ವಚಾರೆಸಿದೆ.. "ನಿಮಗಾಗಿ ನನ್ನ ಮಾತಾಪಿತರು ಅರ್ಪಿತಃ‏ 
ಅವರು ಅಂದರೆ ಯಾರು?" ಪ್ರವಾಬಿಸ) "ಹೇಳಿದರು: "ದೊಡ್ಡೆ ಶ್ರೀಮಂತರು. ಆಃ‏ 
ಪೈಕಿ. ಹೀಗೆ ಮುಂದಿನಿಂದಲ್ಲೂ ಹಿಂದಿನಿಂದಲೂ ಎಡದಿರಿದಲ್ಲೂ ಬಲದಿಂದಲೂ ಖಜ‏ 

' ಮಾಡುವವರ ಹೊರತು. ` ಆದರೆ ಅಂತ್ರಹವರ ಸಂಖ್ಯೆ ಬಹಳ ಕಡಿಮೆ" 
: ಬುಖಾರಿ, ಮುಪ್ಲಿವ 


"ನಾಲಿಗೆಯ ನಿಯಂತ್ರಣ" ಸ 7 
" ಮನುಷ್ಯನು ತನ್ನ ನಾಲಿಗೆಯಿಂದ" ಮಾಡುವಷ್ಟು "ಪಾಪಗಳನ್ನು رو‎ 7 
ಶರೀರದ ಬೇರಾವ ಅಂಗದಿಂದಲೂ" "ಮಾಡುವುದಿಲ್ಲ. ನಾಲಿಗೆಯ ದುರುಪಯೋಗ ಅಥ 
: ಅನಿಯಂತ್ರಿತ ಉಪಯೋಗದಿಂದ ಕುಟುಂಬದಲ್ಲೂ ಸಮಾಜದಲ್ಲೂ ಅನೇಕ ಬಗೆ 
ಜಗಳ, . 'ಅಶಾಂತಿ ಮತ್ತು. 'ಪ್ರಕ್ಷೋಭೆಗಳು ಹುಟ್ಟಿಕೊಳ್ಳುತ್ತವೆ. ಎಷ್ಟೋ 'ದೊಡ್ಡೆದೊ 
ಕಲಹ ಮತ್ತು ಸಮರಗಳ ಮೂಲವೇನೆಂದು ಅವುಗಳ ಆಳಿಕ್ಕೆ ಹೋಗಿ" ನೋಡಿದರೆ, ಆ 
: ವಾಲಿಗೆಯ ದುರುಪಯೋಗ ಅಥವಾ ಬೇಜಬ್ದಾರಿಯುತ ಮಾತಿನ ಪಾತ್ರವನ್ನು ನ 
ಗುರುತಿಸಬಹುದು. ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡುವುದರಿಂದ ಮನುಷ್ಯನ 'ವರ್ಚ 
' ಕುಂದುವುದು ಮಾತ್ರವಲ್ಲದೆ ಅವನ ಜಾರಿತ್ರ್ಯವೂ ಕಳಂಕೆತವಾಗುತ್ತದೆ. ಹೆಚ್ಚು ಮಾತನಾ 
ವವರು 'ಆಲೋಚಿಸಿ ಕಾರ್ಯವೆಸಗುವ ಮತ್ತು "ಯಾವುದಾದರೂ ಹೊಣೆಗಾರಿಕೆಯ 
ಕರ್ತವ್ಯ ಪ್ರಜ್ಞೆಯೊಂದಿಗೆ ನಿರ್ವಹಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ. ಇ 
"ಕಾರಣದಿಂದ ಪ್ರವಾದಿಸು ನಮಗೆ 'ಹೀಗೆ. ಆದೇಶಿಸಿರುವರು: 3 
"ಅಲ್ಲಾಹನ " ಮೇಲ್ಲೂ, ಪರಲೋಕದ 'ಮೇಲೂ' ವಿಶ್ವಾಸವುಳ್ಳವನು ಮಾತನಾ 
تہ‎ ಉತ್ತಮ 'ಮಾತನ್ನು ಮಾತ್ರ 'ಅಡಲಿ. ಇಲ್ಲವಾದರೆ ಮೌನವಾಗಿರಲಿ. 
(ಬುಖಾರಿ, ಮುಸ್ತಿವ 


ತಿಕತೆ ಮತ್ತು ಸಚ್ಚಾರಿತ್ರ್ಯ 83 


ಈ ಹದೀಸ್‌ನಲ್ಲಿ ಅತಿಯಾದ, ನಿಷ್ಪೆಯೋಜಕ ಮಾತನ್ನು ನಿರುತ್ತೇಜಿಸಲಾಗಿದ್ದು, 
ತಹ ಮಾತಿಗಿಂತ ಮೌನವೇ, ಲೇಸೆಂದು. ಹೇಳಲಾಗಿದೆ. ಇನ್ನೊಂದು ಸಂದರ್ಭದಲ್ಲಿ 
'ವಾದಿ(ಸ) ಹೀಗೆ ಹೇಳಿದರು: 

"ದಾಸನು ಅಲ್ಲಾಹನನ್ನು ಮೆಚ್ಚಿಸುವ ಒಂದು ಮಾತನ್ನಾಡುತ್ತಾನೆ. ಆ ಮಾತಿಗೆ 
ವನು ಹೆಚ್ಚು ಮಹತ್ವ ಕೊಟ್ಟಿರುವುದಿಲ್ಲ. ಆದರೆ ಆ ಮಾತಿನಿಂದಾಗಿ ಅವನ ಸ್ಥಾನಮಾನವು 
'ನ್ನತಿಗೇರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ದಾಸನು ಅಲ್ಲಾಹನನ್ನು ಕೋಪಗೊಳಿಸುವ 
ನಾದರೊಂದು ಮಾತನ್ನು. ಯಾವುದಾದರೂ: ಸಂದರ್ಭದಲ್ಲಿ ಆಡಿರುತ್ತಾನೆ. ಅವನು 
ದಕ್ಕೆ ಹೆಚ್ಚು ಮಹತ್ವ ಕೊಟ್ಟಿ ್ವಿರೆವುದಿಲ್ಲ. ಆದರೆ ಆ ಮಾತಿನ ಪರಿಣಾಮವಾಗಿ ಅವನು 
3ಕ್ಕೆ ತಲುಪುತ್ತಾನೆ. w ۱ (ھھمججی۔--‎ 

ನಾಲಿಗೆಯ "ಸದುಪಯೋಗ ಎಷ್ಟು ” ಫಲಕಾರಿಯಾಗದಲ್ಲುದು ಮತ್ತು ಅದರ ' 
»ರುಪಯೋಗ ಎಷ್ಟು ಮಾರಕಬಾಗಬಲ್ಲುದು ಎಂಬುದನ್ನು ಈ ವಚನವು ಸ್ಪಷ್ಟವಾಗಿ | 
ಕಿಸುತ್ತದೆ. 

"ಹೆ. ಅಬೂಹುಕ್ಕೆರಾ() ಉಲ್ಲೆ ಸ್ಲೀಖಿಸಿರುವಂತೆ, ಒಮ್ಮೆ ಪ್ರ 0. ಹೀಗೆ ಹೇಳಿದರು: 

" "ಸ್ವರ್ಗಕ್ಕೆ ಪ್ರವೇಶಿಸುವವರ ಪೈಕಿ ಹೆಚ್ಚಿನವರು ಯಾವ ಕಾರಣದಿಂದ ಅಲ್ಲಿಗೆ ಪ್ರವೇಶ 
ಡೆಯುವರೆಂದು ನಿಮಗೆ ಗೊತ್ತೇ? ದೇವಭಕ್ತಿ ಮತ್ತು ಸಚ್ಚಾರಿತ್ರ್ಯದಿಂದ. -ನರಕದೊಳಗೆ 
ಚಿನವರು ಯಾವ ಕಾರಣದಿಂದ ಪ್ರವೇಶಿಸುವರೆಂದು ನಿಮಗೆ ಗೊತ್ತೇ? ನಾಲಿಗೆ ಮತ್ತು 
'ಪ್ರಾಂಗ(ದುರುಪಯೋಗುಗಳಿಂದ:" :  - ಅಿರ್ಮಿದಿ, ಇಬ್ದುಮಾಜಃ) 

ಒಂದು ಹದೀಸ್‌ನಲ್ಲಿ ಪ್ರವಾದಿ(ಸ) ಹೀಗೆ ಹೇಳಿರುವುದಾಗಿ ವರದಿಯಾಗಿದೆ: ", 7ت‎ 

"ಯಾವ ವ್ಯಕ್ತಿ ತನ್ನ ಎರಡು 'ದವಡೆಗಳ ನಡುವೆ ಇರುವ ವಸ್ತು(ನಾಲಿಗೆ) ಮತ್ತು 
ನ್ನ ಎರಡು ತೊಡೆಗಳ ನಡುವೆ ಇರುವ ವಸ್ತು(ಗುಪ್ತಾಂಗ)ಗಳ ಬಗ್ಗೆ -ನನಗೆ (ತಾನು 
ವುಗಳನ್ನು ದುರುಪಯೋಗಪಡಿಸುವುದಿಲ್ಲವೆಂಬ) ವಚನ ನೀಡುವನೋ ನಾನು ಅವರಿಗೆ. 
ರ್ಗದ ಭರವಸೆ ನೀಡುತ್ತೇನೆ." p - . (ಬುಖಾರಿ). 

ನಾಲಿಗೆ ಮತ್ತು 'ಗುಪ್ಪಾ ೦ಗಗಳ ಸಂರಕ್ಸೆಣೆಯು ಮನುಷ್ಯನನ್ನು ಅನೇಕ ಪಾಪಗಳಿಂದ . 
ತ್ತು ಕೆಡುಕುಗಳಿಂದ ರಕ ಸಿಸುವುದು ಮಾತ್ರವಲ್ಲದೆ ಅದರಿಂದ. ಅವನ ಚಾರಿತ್ರ್ಯಕ್ಕೆ 
ವಿತ ಮತ್ತು ದೃಢತೆ ಸಿಗುತ್ತದೆ. ಪ್ರಸ್ತುತ, ಹದೀಸ್‌ಗಳಿಂದ ವ್ಯಕ್ಷವಾಗುವಂತೆ, 
ವುಗಳನ್ನು ಸಂರಕ್ಷಿಸುವ ےہ‎ ಸರ್ಗಕ್ಕೆ ಅರ್ಹನಾಗುತ್ತಾನೆ. عہ‎ ತದ್ದರುದ್ಧವಾಗಿ 
ಸು, ವಂಚನೆ, ಮೂದಲಿಕೆ: ಅಪಹಾಸ್ಯ ಸುಳ್ಳಾರೋಪ, ಅಪವಾದ ಇತ್ಯಾದಿ ಡುಷೃತ್ಯ ' 
210۸ ತನ್ನ ನಾಲಿಗೆಯನ್ನು ಬಳಸುವವನು ಮತ್ತು ತನ್ನ ಗುಪ್ತಾ ಂಗಗಳನ್ನು ವ್ಯಭಿಚಾರ, 
ರಿಂಗ ರತಿಯೇ ಮುಂತಾದ ಘೋರ ಅಶ್ಲೀಲ ಕೃತ್ಯಗಳಿಗೆ ಉಪೆಯೋಗಿಸುವವನು 
ರೀ ಪಾಪ ಭಾರವನ್ನು" ಹೊತ್ತು, ತನ್ನ: ಚಾರಿತ್ರ್ಯವನ್ನು ನಾಶ ಮಾಡಿಕೊಳ್ಳುವನು 
ಣತ್ರವಲ್ಲದೆ ಅವನು ಶಾಶ್ವತ 'ನರಕ `ಯಾತನೆಗೂ ಅರ್ಹನಾಗುತ್ತಾನೆ. ہے‎ 


ಚಳಿ. 


“ಮನೆ ಮಂದಿಯ ಸುಧಾರಃ 


'ಮುಡದಿ-ಮಕ್ಕಳು ಮನುಷ್ಠನ ಅತೈಮೂಲ್ಯ ಸಂಪತ್ತು. ಜಗತ್ತಿನಲ್ಲಿ ಪ್ರತಿಯೊ‏ ٭ 
t ಮನುಷ್ಯನೂ _ ತನ್ನ ಮದಡದಿ- ಮಕ್ಕಳ ಉದ್ದಾರವಾಗಬೇಕೆಂದು 'ಹೆಂಬಲಿಸುತ್ತಿ ಶ್ರಿರುತ್ತಾ‏ 

"ಅವರ ಸುಖ ಸರಿತೋಷಗಳಿಗಾಗಿ ತಾನು ಕಷ್ಕಪಡುತ್ತಾನೆ. ಹಗಲಿರುಳೂ ಶ್ರಮಿಸ: 
ರುತ್ತಾನೆ., ತನ್ನ , ಶಕ್ತಿ 'ಸಾಮರ್ಥ್ಯಗಳನ್ನೆಲ್ಲಾ ವಿನಿಯೋಗಿಸಿ -. ಅವರಿಗಾಗಿ ಸಂಪಾ£ 
ತರುತ್ತಾನೆ. ಮನೆಯವರ .ಸುಖ-ಸಂತೋಷಕ್ಕಾಗಿ ಅವನ್ನು, ಸ್ವತಃ ತನ್ನ ಸುಖ-ಸಂತೊಃ 
ಗಳನ್ನು, ಬಲಿಕೊಡುತ್ತಾನೆ. 

-- ಸತ್ಮವಿಶ್ವಾಸಿಯು. ತನ್ನಂತ. "ತನ್ನ: ಮನೆಯವರ ನ ಸುಖಕ್ಕೆ ಕೀಮವು ಅಲ್ಲಾಜ 
ಸಂಪ್ರೀತಿಯಲ್ಲಿ ಮಾತ್ರ -ಅಡಗಿದೆ ಎಂದು ನಂಬುವವನಾಗಿರುತ್ತಾನೆ.. ಆದ್ದರಿಂದ ಅವ 
. ತಾನೊಬ್ಬನೇ ಅಲ್ಲಾಹನ 'ಸಂಪ್ರೀತಿಯ ಮಾರ್ಗದಲ್ಲಿ ನಡೆಯುವ ಬದಲು ತ 
7 ಮನೆಯವರನ್ನೂ. ಆ ಸನ್ಮಾರ್ಗದಲ್ಲಿ; ನಡೆಸಲು: "ಪ್ರಯತ್ನಿಸುತ್ತಾನೆ. ಸ್ವಾಭಾವಿಕವಾಗಿಯ 
ಅವನು ಯಾವ ಜಗದೊಡನೆಯನನ್ನು' ಮೆಚ್ಚಿಸಲು ತಾನು ಶ್ರಮಿಸುತ್ತಿರುವನೋ ಅವನಃ 
ಮೆಚ್ಚಿಸಲು ತನ್ನ ಮನೆಯವರೂ ಶ್ರಮಿಸಬೇಕು ಮತ್ತು ಆ ಮೂಲಕ ತನ್ನಂತೆ ಅವರ 
ನರಕಾಗ್ನಿಯಿಂದ ರಕ್ಷಣೆ ಪಡೆದು ಸ್ವರ್ಗಕ್ಕೆ ಅರ್ಹರಾಗಬೇಕು ಎಂದು ಹಾತೊರೆಯುತ್ತಾ 
ತಾನೂ" ತನ್ನ ಮನೆಯವರೂ' ಜೊತೆಯಾಗಿಯೇ ಸ್ವರ್ಗವನ್ನು ಪ್ರವೇಶಿಸಬೇಕು ಮಃ 
ಅಲ್ಲಿಯ ಸುಖವನ್ನು ಜೊತೆಯಾಗಿ ಅನುಭವಿಸಬೇಕು ಎಂದು ಅವನು ಆಶಿಸುತ್ತಾ 
i ಆದ್ದ ರಿಂದಲೇ, ಅವನು ತನ್ನ ಪಾಲಕ ಪ್ರಭುವಿನೊಡನೆ ಆಗಾಗ ಹೀಗೆ ಪ್ರಾರ್ಥಿಸುತ್ತಾ 
Wx "ಅವರು, "ನಮ್ಮ مر‎ ನಮ್ಮ ಪತ್ನಿಯರಿಂದಲೂ ಮಕ್ಕಳಿಂದಲೂ ನವ 
ಕಣ ಉನಗಳನ್ನು ತಣಿಸು ಮತ್ತು ನಮ್ಮನ್ನು ಧರ್ಮನಿಷ್ಠರ ನಾಯಕರಾಗಿ .ಮಾಡು” ಎಂ! 
ಪ್ರಾರ್ಥಿಸುತ್ತಾರೆ. a ; - (ಪವಿತ್ರ ಕುರ್‌ಆನ್‌, 25:7. 
یں‎ ನಮ್ಮ: ಕುಟುಂಬದವರನ್ನು ಸತ್ಯದ ನೈಜ ಅನುಯಾಯಿಗಳಾಗಿಯೂ ಸತ್ಯ 
ಧ್ವಜವಾಹಕರಾಗಿಯೂ. ಅದರ ಸಂಸ್ಥಾಪಕರಾಗಿಯೂ ಮಾಡು. ಅವರ: ದೇವಭಕ್ತಿಯನ. 
ಸತ್ಯಸಂಧತೆಯನ್ನೂ ಕಂಡು'ನಮ್ಮ ಕಣ್ಮನಗಳು ತಣಿಯುವಂತಾಗಲಿ. ನಮ್ಮ ಮನೆ ಸತ್ಯನಿಷ 
: ಮನೆಯಾಗಲಿ ಮತ್ತು ನಮ್ಮ ಮನೆಯವರು ಮುಂಚೂಣಿಯ ಸತ್ಯನಿಷ್ಠರಾಗಲಿ. 


ನೆಯವರ ود‎ 8 


ಮನೆ ಮಂದಿಯ ಸುಧಾರಣೆಗೆ: ಒತ್ತು ಕೊಡುತ್ತಾ ಪವಿತ್ರ ಕುರ್‌ಆನಿನಲ್ಲಿ ಹೀಗೆ 


ನೇಶಿಸಲಾಗಿದೆ: 
,ಸತ್ಯವಿಶ್ವಾಸಿಗಳೊ. ಮಾನವರೂ ಶಿಲೆಗಳೂ ಇಂಧನವಾಗಲಿರುವ ಅಗ್ನಿಯಿಂದ 
ಕ್ಕುನ್ನೂ ನಿಮ್ಮ ಕುಟುಂಬದವರನ್ನೂ ರಕ್ಷಿಸಿಕೊಲ್ಸಿರಿ.'' (66:6) 


ಈ ದಿವ್ಯವಚನದಿಂದ ತಿಳಿಯುವಂತೆ, ಯಾವ" ರೀತಿ ಸ್ವತಃ ತನ್ನನ್ನು ಸುಧಾರಿಸಿ 
»೦ಡು ನರಕಾಗ್ನಿಯಿಂದ ರಕ್ಷಿಸಿಕೊಳ್ಳಬೇಕಾದುದು ಸತ್ಯವಿಶ್ವಾಸಿಯ ಕರ್ತವ್ಯವೋ ಅದೇ 
ತಿ ತನ್ನ 'ಮನೆಯವರನ್ನೂ ಅದರಿಂದ ರಕ್ಷಿಸಲು ಮತ್ತು ಅದಕ್ಕಾಗಿ ಅವರನ್ನು 
ಧಾರಿಸಲು ಶ್ರಮಿಸಬೇಕಾದುದೂ ಅವನ ಕರ್ತವ್ಯವಾಗಿದೆ. ಒಂದು ವೇಳೆ ಅವನು ತನ್ನ 
'ನೆಯವರ ಸುಧಾರಣೆಗೆ ಶ್ರಮಿಸದಿದ್ದರೆ' ಮತ್ತು ಅವರನ್ನು ಕೆಡುಕುಗಳಿಂದ ದೂರವಿಡುವ-- 
ಸ್ಥಿ ಕರ್ತವ್ಯದಲ್ಲಿ ಏನಾದರೂ ಲೋಪ ತೋರಿದರೆ ಅವನು ಅಲ್ಲಾಹನ ಬಳಿ ಆ ಬಗ್ಗೆ 
ಚಾರಣೆಯನ್ನು ಎದುರಿಸಬೇಕಾಗುವುದು. 37 

ಪ್ರವಾದಿ(ಸ) ತಮ್ಮ ಒಂದು:ವಚನದಲ್ಲಿ ಇದನ್ನು ಈ ರೀತಿ ವಿವರಿಸಿರುವರು, 

"ತಿಳಿಯಿರಿ! ನಿಮ್ಮ ಪೈಕಿ ಪ್ರತಿಯೊಬ್ಬನೂ ಹೊಣೆಗಾರ ಮತ್ತು ಮೇಲ್ವಿಚಾರಕನು. . 
ತಿಯೊಬ್ಬ ಮೇಲ್ವಿಚಾರಕನೊಡನೆ ಅವನ ಅಧೀನದಲ್ಲಿರುವವರ ಬಗ್ಗೆ ಪ್ರಶ್ನಿಸ 
ಗುವುದು... ಪುರುಷನು ತನ್ನ ಮನೆಯವರ ಬಗ್ಗೆ ಹೊಣೆಗಾರನಾಗಿದ್ದಾನೆ. ಅವನೊಡನೆ 
ನರ ಬಗ್ಗೆ ವಿಚಾರಿಸಲಾಗುವುದು. ಸ್ತ್ರೀಯು ತನ್ನ ಪತಿಯ ಮನೆ ಮತ್ತು ಮಕ್ಕಳೆ 
ಸ್ನೆ ಹೊಣೆಗಾರಳಾಗಿದ್ದಾಳೆ. ಅವಳೊಡನೆ: ಅದರ ಕುರಿತು ವಿಚಾರಣೆ ನಡೆಯುವುದು.” 

(ಬುಖಾರಿ, ಮುಸ್ಲಿಮ್‌) 
ಪ್ರವಾದಿ دوہ‎ ಿದ್‌(ಸ) ಅಲ್ಲಾಹನ ಸಂದೇಶವಾಹಕರಾಗಿ. ನಿಯುಕ್ತರಾದಾಗ 
ಥಮವಾಗಿ. ತಮ್ಮ ಪತ್ನಿ ಹ.ಖದೀಜಾರಿಗೆ(ರು ತಮ್ಮ ಪ್ರವಾದಿತ್ವದ' ವಿಷಯ ತಿಳಿಸಿದರು. 
ದೀಜಾ(ರ) ಆ ಕ್ಷಣವೇ ಅವರ ಸಂದೇಶವನ್ನು ಸ್ವೀಕರಿಸಿ ಮುಸ್ಲಿಮರಾದರು. ಮಾತ್ರವಲ್ಲ 
ಸ್ಕಿ ಪ್ರೀತಿ, ಅನುರಾಗ, ವಿವೇಕ ಮತ್ತು ಸಂಪತ್ತನ್ನೆಲ್ಲಾ ತೊಡಗಿಸಿ ಪ್ರವಾದಿ 
ರ್ಕುರು(ಸ) ಆರಂಭಿಸಿದ್ದ ಸತ್ಯಪ್ರಚಾರದ ಕಾರ್ಯದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತರು. 
ವಾದಿವರ್ಯರ(ಸ) ಪುತ್ರಿಯರೂ ಅವರ ಸಂದೇಶ ಸ್ವೀಕರಿಸಿ ಇಸ್ಲಾಮಿನ ಅತ್ಕುತ್ತಮ 
ವಕಿಯರಾದರು. 

“ನಿಮ್ಮ, ಹತ್ತಿರದ ಬಂಧುಗಳನ್ನು ಎಚ್ಛೆರಿಸಿರಿ' ಎಂಬ ಕುರ್‌ಆನಿನ ಆದೇಶವು. 
ವಾದಿ ವರ್ಯರಿಗೆ(ಸ) ಜೊರೆತೊಡನೆ ಅವರು ತಮ್ಮ ಬಂಧು-ಬಾಂಧವರನ್ನು ಸತ್ಯದೆಡೆಗೆ 
ಸ್ವಾನಿಸುವ ಕ್ರಿಯೆಯಲ್ಲಿ! ನಿರತರಾಗಿಬಿಟ್ಟಿರು. ಈ ಕುರಿತು ಹೆಚ್ಚಿನ ವಿವರಗಳನ್ನು 
, ಅಬೂಹುರೈರಾರ(ರ) ಈ ಕೆಳಗಿನ ಉಲ್ಲೇಖದಲ್ಲಿ ಕಾಣಬಹುದು. 

"ನಿಮ್ಮ ಹತ್ತಿರದ ಬಂಧುಗಳನ್ನು ಎಚ್ಚರಿಸಿರಿ... ಎಂಬ ಆದೇಶವು ಅವಶೀರ್ಣವಾ 
ಡನೆ ಪ್ರವಾದಿವರ್ಯರು(ಸ) ಎಲ್ಲ ಕುರೈಶರಿಗೆ ಕರೆ ಕಳುಹಿಸಿದರು. ಬಡವ-ಬಲ್ಲಿದ 
مز‎ ಎಲ್ಲರೂ ಆಗಮಿಸಿದರು. ಪ್ರವಾದಿ(ಸ) ಅವರನ್ನುದ್ದೇಶಿಸಿ ಹೇಳಿದರು, “ಕುರೈಶರೇ! 


دنت مسلستاحت ನಿಮ್ಮಿ‏ موہ 86 


. ನಿಮ್ಮನ್ನು ನೀವೇ ರಕ್ಷ ್ಲಸಿಕೊಲ್ಳಿರ. ನಾನು: ನಿಮ್ಮನ್ನು ಅಲ್ಲಾ: ಹನ ಶಿಕ್ಷೆಯಿಂದ ರಕ್ಷಿಸ ಸಲಾಃ 
ಅಬ್ದುಮನಾಫ್‌ ಗೋತ್ರದವರೇ! ನಾನು ನಿಮ್ಮನ್ನು ಅಲ್ಲಾಹನ ಶಿಕ್ಲೆಯ್ಲಿಂದ ರಕ್ಸಿಸಲಾಃ 
' ಅಬ್ಬಾಸ್‌ ಬಿನ್‌ ಅಬ್ದುಲ್‌: ಮುತ್ತಲಿಬ್‌!. ನಾನು ನಿಮ್ಮನ್ನು ಅಲ್ಲಾಹನ ಶಿಕ್ಷೆಯಿಂ 
ರಕ್ಸಿಸಲಾರೆ. ಅಲ್ಲಾಹನ ಸಂದೇಶವಾಹಕರ ಪಿತೃ ಸಹೋದರಿ ಸಫಿಯ್ಕಾ! ನಾನು`ನಿಮ್ಮನ 
ಅಲ್ಲಾಹನ. ಶಿಕ್ಷೆಯಿಂದ ರಕ್ಷಿಸಲಾರೆ. ಮುಹಮ್ಮದರ ಮಗಳು ಫಾತಿಮಾ! ನಿನಗೆ ನ 
ಸಂಪತ್ತಿನಿಂದ ಏನು ಬೇಕೋ ಕೇಳು. ಆದರೆ ಅಲ್ಲಾಹನ ಶಿಕ್ಷೆಯಿಂದ ನಾನು ನಿನ್ನನ 
ರಕ್ಲಿಸಲಾರೆ." ۰ : (ಬುಖಾರಿ ಮುಸ್ಲಿಮ್‌ 
ಹೆ. ಖದೀಜಾರ(ರ) ನಿಧನಾನಂತರ ಪ್ರವಾದಿ(ಸ) ಹಲವು ಮಹಿಳೆಯರನ್ನು 'ವಿವಾ 
ವಾದರು. ಅವರ ಈ ಎಲ್ಲ ಪತ್ನಿಯರೂ ಅತ್ಯಂತ ವಿಧೇಯರೂ ಸತ್ಯಸಂಧರೂ ಧಮ 
ಶೀಲರೂ ಆಗಿದ್ದರು. ಪ್ರವಾದಿವರ್ಯರಿಂದ(ಸು) ಶಿಕ್ಷಣ ಹಾಗೂ.ತರಬೇತಿ ಪಡೆದು ಅವಃ 
' ಧರ್ಮದ ಸೇವೆ ಮತ್ತು ಅನುಸರಣೆಯಲ್ಲಿ ನಿರತರಾದರು. ಒಮ್ಮೆ ಪ್ರವಾದಿ ಪತ್ನಿಯರ 
ಅವರಿಗೆ ಭೂಷಣವಲ್ಲದ " ಯಾವುದೋ ಒಂದು "ವರ್ತನೆ ತೋರಿದಾಗ `ಪ್ರವಾದಿ( 
ತೀವ್ರವಾಗಿ ನೊಂದುಕೊಂಡರು. “ಕೆಲವು ದಿನಗಳ ಕಾಲ ಅವರು ತಮ್ಮ ಈ ಪಶ್ನಿಯರಿಂ 
" ದೂರವೃಳಿದರು. ಕೊನೆಗೆ' ಈ :ದೇವವಾಕ್ಕಗಳು ಅವತೀರ್ಣಗೊಂಡುವು: 
"'ಪೈಗಂಬರರೇ, ನಿಮ್ಮ ಪತ್ನಿಯರೊಡನೆ ಹೇಳಿರಿ: "ನೀವು ಈ ಲೋಕ ಮತ 
ಇದರ ವೈಭವಗಳನ್ನು ಇಚ್ಛಿಸುತ್ತೀರಾದರೆ- ಬನ್ನಿರಿ. ನಾನು ನಿಮಗೇನಾದರೂ ಕೊಡಿ 
ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಬೀಳ್ಕೊಡುತ್ತೇನೆ." ನೀವು ಅಲ್ಲಾಹ್‌, ಅವನ ಸಂದೇ 
' ವಾಹಕರು ಮತ್ತು ಪರಲೋಕದ ಬೀಡನ್ನು ಇಚ್ಛಿಸುತ್ತೀರಾದರೆ; ನಿಮ್ಮಲ್ಲಿ ಸಣ್ಜನರಾಗಿ! 
ವವರಿಗೆ " ಅಲ್ಲಾಹ್‌ ಜೊಡ್ಡ ಸತ್ಸಲವನ್ನು ಸಿದ್ಧಗೊಳಿಸಿಟ್ಟಿರುತ್ತಾನೆಲಬುದನ್ನು ತಿಳಿ 
ಕೊಳ್ಳಿರಿ." ಪೈಗಂಬರರ ' ಪತ್ನಿಯರೇ, ನಿಮ್ಮಲ್ಲಿ ವ್ಯಕ್ತವಾದ ಅಶ್ಲೀಲ ಕಾರ್ಯವೆಸ! 
ವವಳಿಗೆ ಇಮ್ಮಡಿ' ಯಾಶನೆ 'ಕೊಡಲಾಗುವುದು. ಇದು ಅಲ್ಲಾಹನಿಗೆ ಅತಿ ಸುಲಭವಾ 
ಕೆಲಸ. ಅದಲ್ಲದೆ ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಅನುಸರಣೆ ಮಾಡುವವ 
ಮತ್ತು ಸತ್ಯರ್ಮವೆಸಗುವವಳಿಗೆ ನಾವು ಇಮ್ಮಡಿ ಸತ್ಸಲವನ್ನೀಯುವೆವು. ನಾವು ಅವಳಿಗಾ 
ಗೌರವಪೂರ್ಣ ಜೀವನಾಧಾರವನ್ನು ಸಿದ್ಧಗೊಳಿಸಿಟ್ಟಿದ್ದೆ ವೆ. ಪೈಗಂಬರರ ಪತ್ನಿಯರೆ 
ನೀವು ಸಾಮಾನ್ಯ ಸ್ತ್ರೀಯರಂತಲ್ಲ. ನೀವು ಅಲ್ಲಾಹನನ್ನು ಭಯಪಡುವವರಾಗಿದ್ದ 
ಮಾನಸಿಕ ಕೇಡಿಗೊಳಗಾದ' ವ್ಯಕ್ತಿಯು ಪ್ರಲೋಭನಕ್ಕೊಳಗಾಗಿ ಬಿಡುವ ರೀತಿಯೇ 
ಮೋಹಕ ದನಿಯಲ್ಲಿ ಮಾತಾಡಬೇಡಿರಿ. ನಿಖರವಾಗಿ ಮಾತಾಡಿರಿ. ನಿಮ್ಮ ಮನೆಗಳಲ್ಲೆ 
ಇದ್ದುಕೊಲ್ಬಿರಿ. ಗತ ಅಜ್ಞಾನ ಕಾಲದಂತಹ ಸೌಂದರ್ಯ ಪ್ರದರ್ಶನ ಮಾಡುತ್ತ ತಿರುಗಾ 
ಬೇಡಿರಿ. ನಮಾರುನ್ನು ಸಂಸ್ಥಾಪಿಸಿರಿ, ರುಭಕಾಶ್‌ ಕೊಡಿರಿ, ಅಲ್ಲಾಹ್‌ ಮತ್ತು ಅವ 
ರಸೂಲನ್ನು 'ಅನುಸರಿಸಿರಿ. ರಸೂಲರ " ಮನೆಯವರಾದ 'ನಿಮ್ಮಿ ೦ದ 'ಮಾಲಿನ್ಯವನ 
" ದೂರೀಕರಿಸಿ ನಿಮ್ಮನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸಲು ಅಲ್ಲಾಹ್‌ ಇಚ್ಛಿಸುರ್ತ್ಯಾ 


ನೆಯವರ ಸುಧಾರಣೆ 87 


ಹಿ ಮನೆಗಳಲ್ಲಿ ಓದಿ ಹೇಳೆಲಾಗುತ್ತಿರುವ ಅಲ್ಲಾಹನ ಸೂಕ್ತಗಳನ್ನೂ ಯುಕ್ತಿಪೂರ್ಣ 
ಇತುಗಳನ್ನೂ ಚೆನ್ನಾಗಿ ನೆನಪಡಿರಿ. ನಿಶ್ಚಯವಾಗಿಯೂ ಅಲ್ಲಾಹ್‌ ಸೂಕ್ಷ್ಮಜ್ಞನೂ 
ತರಪೂರ್ಣನೂ ಆಗಿರುತ್ತಾನೆ." (ಪವಿತ್ರ ಕುರ್‌ಆನ್‌, 33:28-34) 

ಪ್ರವಾದಿವರ್ಯರು(ಸ) ಈ ದಿವ್ಮ ಆದೇಶವನ್ನು ತಮ್ಮ ಪ್ರತಿಯೊಬ್ಬ ಪತ್ನಿಗೂ ಓದಿ 
ಳಿಸಿದರು.: ಅವರೆಲ್ಲರೂ ಅವುಗಳನ್ನು ಸಂಪೂರ್ಣ ಪಾಲಿಸುವುದಾಗಿಯೂ ಪ್ರವಾದಿ 
ರ್ಸುರ(ಸ) ಸಂಗಡವಿದ್ದು ಸತ್ಯಧರ್ಮದ ಸೇವೆ ಮಾಡುವುದಾಗಿಯೂ ಪಣತೊಟ್ಟರು. 
10388 'ದಿನಗಳು ಅವರ ಪ್ರಾಮಾಣಿಕತೆಗೆ ಸಾಕ್ಷಿಯಾದುವು. ಧರ್ಮವನ್ನು ಗ್ರಹಿಸುವ, 
ಸನ್ನು ಪಾಲಿಸುವ ಮತ್ತು ಇತರರಿಗೆ ಅವನ್ನು ಕಲಿಸುವ ವಿಷಯದಲ್ಲಿ ಪ್ರವಾದಿ ಪತ್ನಿಯರು 
ಕೆರೆಲ್ಲರಿಗೂ ಮಾದರಿಗಳಾಗಿ ಆದರ್ಶ ನಾರಿಯರೆನಿಸಿಕೊಂಡರು. 

ಪ್ರಸ್ತುತ ವಾಕ್ಯಗಳಲ್ಲಿ ಪ್ರವಾದಿ ಪತ್ನಿಯರನ್ನುದ್ದೇಶಿಸಿ ಅಲ್ಲಾಹನು ನೀಡಿರುವ 
ಸೇಶಗಳು ನಿಜವಾಗಿ ಜಗತ್ತಿನ ಎಲ್ಲ ಸತ್ಮವಿಶ್ವಾಸಿ ಮಹಿಳೆಯರಿಗೂ ಅನ್ವಯಿಸುತ್ತದೆ. 

ಅದೇಶದ ಬೆನ್ನಿಗೇ ಅಲ್ಲಾಹನು ಮುಂದಿನ ವಾಕ್ಕದಲ್ಲಿ ಯಥಾರ್ಥ ಸತ್ಯವಿಶ್ವಾಸಿಗಳಾದ 
ಪುರುಷರಲ್ಲಿ ಇರಬೇಕಾದ ಗುಣಗಳನ್ನು ವರ್ಣಿಸಿರುವನು: 

"ನಿಶ್ಚಯವಾಗಿಯೂ ಮುಸ್ಲಿಮರೂ ಸತ್ಯವಿಶ್ವಾಸಿಗಳೂ ಆಜ್ಞಾಪಾಲಕರೂ 
مرکا‎ ಸಹನಶೀಲರೂ ವಿನಮ್ರರೂ ದಾನಶೀಲರೂ ಉಪವಾಸ ವ್ರತವನ್ನಾಚರಿಸು 
ರೂ ತಮ್ಮ ಗುಪ್ತಾಂಗಗಳ کےا‎ ಮಾಡಿಕೊಳ್ಳುವವರೂ ಅಲ್ಲಾಹನನ್ನು ಅತ್ಯಧಿಕವಾಗಿ 
ರಿಸುವವರೂ ಆದ ಎಲ್ಲಾ ಪುರುಷರು ಮತ್ತು ಸ್ತ್ರೀಯರಿಗೆ ಅಲ್ಲಾಹನು ಕ್ಷಮೆ ಮತ್ತು 
» ದೊಡ್ಡ ಸತ್ಯಲವನ್ನು ಸಿದ್ದಗೊಳಿಸಿಟ್ಟಿದ್ದಾನೆ."' 

y (ಪವಿತ್ರ ಕುರ್‌ಆನ್‌, 33:35) 

ಈ. ದಿವ್ಯ ವಾಕ್ಕದಲ್ಲಿ ಯಾವೆಲ್ಲಾ ಸದ್ದುಣಗಳು ಪುರುಷರಲ್ಲಿ ಅಪೇಕ್ಸಿತವೆಂದು 
'ಳಲಾಗಿದೆಯೋ ಆ ಎಲ್ಲ ಗುಣಗಳು ಸ್ತ್ರೀಯರಲ್ಲೂ ಅಪೇಕ್ಲಿತವಾಗಿವೆಯೆಂದು 
ಛಲಾಗಿದೆ. ಸತ್ಯವಿಶ್ವಾಸಿಗಳು ಸ್ವತಃ ತಮ್ಮಲ್ಲೂ ತಮ್ಮ ಮನೆ ಮಂದಿಯಲ್ಲೂ 
ಂಖ್ಯ್ಕವಾಗಿ ಎಂಹತ ಸದ್ದುಣಗಳನ್ನು ಬೆಳೆಸು ಶ್ರಮಿಸಬೇಕು ಎಂಬುದನ್ನು ಈ 
ಕೃವು ಸೂಚಿಸುತ್ತದೆ. ನಿಜವಾದ ಸತ್ಯವಿಶ್ವಾಸಿಯು ಸ್ವತಃ ಈ ಗುಣಗಳಿಂದ ಸಂಪನ್ನ 
ಗಿರುವ ಜೊತೆಗೆ ತನ್ನ ಮಡದಿ-ಮಕ್ಕಳೂ ಈ ಗುಣಗಳನ್ನು ಹೊಂದಿರಬೇಕೆಂದು 
ಸೇಕ್ಲಿಸುತ್ತಾನೆ ಮತ್ತು ಅದಕ್ಕಾಗಿ ಶ್ರಮಿಸುತ್ತಾನೆ. 

ಒಬ್ಬ ಸತ್ಯೆವಿಶ್ವಾಸಿ ತನ್ನ ಮಕ್ಕಳಲ್ಲಿ ಎಂತಹ ಗುಣಗಳನ್ನು ಕಾಣಬಯಸುತ್ತಾನೆ 
ಬುದಕ್ಕೆ ಪವಿತ್ರ ಕುರ್‌ಆನಿನಲ್ಲಿ ಪ್ರಸ್ತಾಪಿಸಲಾಗಿರುವ, ಹೆರ್ರುತ್‌ ಲುಕ್ಕಾನ್‌(ಅ) ತಮ್ಮ . 
ತ್ರನಿಗೆ ಕೊಟ್ಟ ಉಪದೇಶವು ಅತ್ಯುತ್ತಮ ಉದಾಹರಣೆಯಾಗಿದೆ: 

“ಲುಕ್ಕಾನರು ತಮ್ಮ ಪುತ್ರನಿಗೆ ಉಪದೇಶವೀಯುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ. 
ಸರು "ಮಗನೇ ಅಲ್ಲಾಹನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡಬೇಡ 


88 او‎ ಇಸ್ಲಾಮ್‌'ನಿಮ್ಮಿ اہ‎ ಏನು ಬಯಸುತ್ತಃ 


: ನಿಜವಾಗಿಯೂ ಶಿರ್ಕ್‌(ಬಹುದೇವವಿಶ್ವಾಸೆ). ಮಹಾ. "ಅಕ್ರ ಮವಾಗಿದೆ” . ಎಂದೇ 
ಮಾನವನಿಗೆ. پیج ات‎ ಹಕ್ಕನ್ನು ತಿಳಿದುಕೊಳ್ಳಲು ನಾವೇ .ತಾಕೀತು ಮಾಡಿ 
ತ್ರೇವೆ.. ಅವನ ತಾಯಿಯು : 'ನಿತ್ರಾಣದ ಮೇಲೆ ನಿತ್ರಾಣವನ್ನು ಸಹಿಸಿ ಅವನನ್ನು .. 

: ۳+982 ರಿಸಿದಳು ಮತ್ತು ಅವನ ಸ್ವನಪಾನ ಬಿಡುವುದರಲ್ಲಿ ಎರಡು ವರ್ಷಗ 

: ತಗಲಿದುವು.. (ಆದುದರಿಂದಲೇ ನಾವು ಅವನೊಡನೆ) ನನಗೆ ಕೃತಜ್ಞತೆ 'ಸಲ್ಲಿಸು ಮಃ 

. ನಿನ್ನ ಮಾತಾಪಿತರಿಗೆ مسب‎ ಸಲ್ಲಿಸು ನೀನು ನನ್ನ ಕಡೆಗೇ ಮರಳಬೇಕಾಗಿದೆ. (ಎಂ' 
| ಉಪದೇಶಿಸಿದೆವು). ಆದರೆ ಅವರು ನಿನಗೆ ತಿಳಿಯದ್ದುದನ್ನು ನನ್ನೊಂದಿಗೆ ಸಹಭಾಗಿಯ 
ಮಾಡಬೇಕೆಂದು "ನಿನ್ನ, ಮೇಲೆ 'ಒತ್ತಡ್ಗ ಹಾಕಿದರೆ ಅವರ ಮಾತನ್ನು ಎಷ್ಟು ಮಾತ್ರಕ 
ಕೇಳಬೇಡ. ಈ 'ರೋಕದಲ್ಲಿ ಅವರೊಂದಿಗೆ. ಸದ್ವ تی‎ "ಮಾಡುತ್ತಿರು. ಆದರೆ, ಯಾ 
ನನ್ನ 'ಕಡೆಗೆ ಒಲಿದಿರುವನೋ ಅವನ, ಮಾರ್ಗವನ್ನು "ಮಾತ್ರ, "ಅನುಸರಿಸು. ಮು 
"ನಿಮಗೆಲ್ಲರಿಗೂ ನನ್ನ ಕಡೆಗೇ ಮರಳ್ಳಲಿಕ್ಕಿದೆ. ಆಗ ನೀವು ಯಾವ ತರದ ಕರ್ಮಗಳಃ 
ಮಾಡುತ್ತಿದ್ದಿರೆಂದು, 'ನಾನು ನಿಮಗೆ: 'ತೋರಿಸುವೆನು. (ಲುಕ್ಕಾನರು ' ಹೀಗೆಂದಿದ್ದ 
ಮಗನೇ! 'ಸಾಸಿವೆ کت‎ ಒಂದು ವಸ್ತುವೇ ಇರಲಿ ಅದು `ಒಂದು ಬಂಡೆಯ 
ಅಥವಾ ಆಕಾಶಗಳಲ್ಲಿ ಅಥವಾ ಭೂಮಿಯೊಳಗೆ ಎಲ್ಲಾದರೂ ಅಡಗಿರಲಿ ಅಲ್ಲಾಹ 
ಅದನ್ನು ಹೊರ ತರುವನು. ಅವನು' ಸೂಕ್ಷ: ದರ್ಶಿ 'ಮತ್ತು' ಏಿವರಪೂರ್ಣನಾಗಿರುತ್ತಾ 
ಮಗನೇ ನಮಾರುನ್ನು ಸಂಸ್ಥಾಪಿಸು, ಒಳಿತಿನ ಆದೇಶ لے لی یسا تام‎ 
ಯಾವ ಕಷ್ಟವೇ ' ات‎ 'ವಹಸು, کہ‎ ಅತಿ" ಹೆಚ್ಚು ತಾಕೀತು ಮಾಡಲ್ಪ 
ವಿಷಯಗಳು. ಜನರೂಡನೆ ಮುಖ' ತಿರುಗಿಸಿ ಮಾತಾಡಬೇಡ. ಭೂಮಿಯ ಮೆ! 

" ದರ್ಪದಿಂದ ನಡೆಯಬೇಡ, ದುರಭಿಮಾನ ಹಾಗೂ ಅಹಂಕಾರಪಡುವವನನ್ನು ಆಲ್ಪಾ ಹ 
ಮೆಚ್ಚುವುದಿಲ್ಲ. ನಿನ್ನ. ನಡಿಯಲ್ಲಿ ಇತಿಮಿತಿಯನ್ನಿರಿಸು. ನಿನ್ನ ಸ್ವರವನ್ನು ಸ್ವಲ್ಪ ತಗ್ಗಿ? 
ನಲ್ಲ میں‎ ಕೆಟ್ಟ ಸ್ವರವು ಕತ್ತೆಯ ಸ್ವರ" 'ವಾಗಿರುತ್ತದೆ. Wa *_ GL213-1 


ಧರ್ಮ ಪ್ರಚಾರ 


ಮನುಷ್ಯನು ಯಾವುದನ್ನು ತಾನು ಸತ್ಯವೆಂದು ನಂಬುತ್ತಾನೋ ಅದನ್ನು ಇತರರೂ 
ನತ್ಯವೆಂದೇ ನಂಬಬೇಕೆಂದು ಬಯಸುತ್ತಾನೆ. ತಾನು ಸಾಫಲ್ಕದ ಸಾಧನವೆಂದು ಭಾವಿಸುವ 
ವಿಷಯವನ್ನು ಇತರರೂ ಹಾಗೆಯೇ ಭಾವಿಸಬೇಕು ಎಂದು ಅಪೇಕ್ಷಿಸುತ್ತಾನೆ. ಇದು 
ಮನುಷ್ಯನ ಸಹಜ ಸ್ವಭಾವ. ಒಬ್ಬ ವ್ಯಕ್ತಿಗೆ ಇಸ್ಲಾಮ್‌ ಸತ್ಯಧರ್ಮವೆಂದೂ ಅದು 
ತನ್ನ ಇಹ-ಪರ ವಿಜಯದ ಏಕಮಾತ್ರ ಮಾರ್ಗವೆಂದೂ ಖಾತ್ರಿಯಾದಾಗ ಅವನು 
ಅದನ್ನು ಇತರರಿಗೆ ತಿಳಿಸಲು ಹಾತೊರೆಯ ತೊಡಗುತ್ತಾನೆ. ತನ್ನ ಬಂಧು-ಬಳಗದವರಿಗೆ, 
ಪರಿಚಿತರಿಗೆ ಮತ್ತು ಇತರರಿಗೆ ಅದನ್ನು ಪರಿಚಯಿಸಲು ಸನ್ನದ್ಧನಾಗಿ ಎದ್ದು ನಿಲ್ಲುತ್ತಾನೆ. 
ಒಬ್ಬೊಬ್ಬರ ಬಳಿ ಹೋಗಿ ಅವರೊಡನೆ ಇಸ್ಲಾಮಿನ ಕುರಿತು ಮಾತನಾಡುತ್ತಾನೆ. ಒಂದು 
ವೇಳೆ ಎಲ್ಲಾದರೂ ಅವನ ಪ್ರಯತ್ನವು ಫಲಿಸಿ ಬಿಟ್ಟರೆ ಅವನ ಸಂತಸಕ್ಕೆ ಪಾರವೇ 
ಇರುವುದಿಲ್ಲ. ಇನ್ನೆಲ್ಲಾದರೂ ಅವನ ಪ್ರಯತ್ನ ವಿಫಲವಾಗಿ ಬಿಟ್ಟರೆ ತನ್ನ ಅತಿದೊಡ್ಡ 
ಸಂಪತ್ತೇ ತನ್ನಿಂದ ಕಳೆದುಹೋದಂತೆ ಅವನು ದುಃಖಿಸತೊಡಗುತ್ತಾನೆ. 

ಪ್ರವಾದಿವರ್ಯರ(ಸ) ಕಾಲದಲ್ಲಿ ಪ್ರತಿಯೊಬ್ಬರೂ ಇಸ್ಲಾಮ್‌ ಸ್ವೀಕರಿಸಿದೊಡನೆ 
ಅದರ ಪ್ರಚಾರಕರಾಗಿ ಬಿಡುತ್ತಿದ್ದರು. ಆರಂಭದಲ್ಲಿ ಪರಿಸ್ಥಿತಿಯು ತೀರಾ ಪ್ರತಿಕೂಲ 
ವಾಗಿತ್ತು. ಎಷ್ಟೆಂದರೆ ಬಹಿರಂಗವಾಗಿ ನಮಾರು್‌ ನಿರ್ವಹಿಸುವುದಕ್ಕೂ ಅವಕಾಶವಿರಲಿಲ್ಲ. 
ಇಸ್ಲಾಮ್‌ ಸ್ವೀಕರಿಸುವುದೆಂದರೆ ಎಲ್ಲ ಬಗೆಯ ಅಪಾಯಗಳನ್ನು ಆಮಂತ್ರಿಸಿಕೊಳ್ಳು 
ವಂತಿತ್ತು. ಇಷ್ಟಾಗಿಯೂ ಸತ್ಯ ಧರ್ಮವನ್ನು ಸ್ವೀಕರಿಸಿದವರು ಸುಮ್ಮನಿದ್ದು ಬಿಡುತ್ತಿ 
وہہ‎ ಅವರು ಸತ್ಯ ಪ್ರಚಾರದ ಅಪಾಯಕಾರೀ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿ 
ಕೊಳ್ಳುತ್ತಿದ್ದರು. ಅವರ ಸತ್ಯವಿಶ್ವಾಸ ಮತ್ತು ಧರ್ಮದ ಮೇಲಿನ ಅಚಲ ನಂಬಿಕೆಯು 
ಅವರನ್ನು ಸುಮ್ಮನಿರಲು ಬಿಡುತ್ತಿರಲಿಲ್ಲ. 

ಸ್ವತಃ ಪ್ರವಾದಿ ಮುಹಮ್ಮದ್‌(ಸ) ಹಗಲಿರುಳೆನ್ನದೆ ಸತ್ಯ ಪ್ರಚಾರ ಕಾರ್ಯದಲ್ಲಿ 
ನಿರತರಾಗಿದ್ದರು. ಜನರು ಸತ್ಯವನ್ನು ಅಂಗೀಕರಿಸುವ ಬದಲು ಅದನ್ನು ತಿರಸ್ಕರಿಸಿ ಅದನ್ನು 
ಅಪಹಾಸ್ಯ ಮಾಡಲಾರಂಭಿಸಿದಾಗಲೆಲ್ಲಾ ಅವರಿಗೆ ತೀವ್ರ ಆಘಾತವಾಗುತ್ತಿತ್ತು. ಜನರು 
ತಮಗೆ ಹಿತಮಾಡುವ ಸತ್ಯವನ್ನೇ ತಿರಸ್ಕರಿಸುತ್ತಿರುವ ಬಗ್ಗೆ ಅವರು ಬಹಳ ಕೊರಗುತ್ತಿದ್ದರು. 


90 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ? 
EE ب ہف جح شس شس‎ 


ಪೈಗಂಬರರೇ, ಇವರು ಈ ಬೋಧನೆಯ ಮೇಲೆ ವಶ್ವಾಸವಿರಿಸದಿದ್ದರೆ ಪ್ರಾಯಶಃ‏ نا'' 
ನೀವು ಇವರ ಹಿಂದೆ ವ್ಯಥೆಯಿಂದ ನಿಮ್ಮ ಜೀವವನ್ನೇ ಕಳೆದುಕೊಳ್ಳುವವರಿದ್ದೀರಿ."'‏ 
(ಪವಿತ್ರ ಕುರ್‌ಆನ್‌, 18:6)‏ 
ಒಬ್ಬ ಸತ್ಯವಿಶ್ವಾಸಿಯು ಸಮಾಜದ ಪ್ರತಿಯೊಬ್ಬ ಸದಸ್ಮ್ಕನ ಬಗ್ಗೆ ಅತ್ಯಂತ‏ 
ಹಿತಾಕಾಂಕ್ಲೆ ಪ್ರೇಮ, ವಾತ್ಸಲ್ಯ ಮತ್ತು ಕರುಣೆಯುಳ್ಳವನಾಗಿರುತ್ತಾನೆ. ದುಃಖಿತ ಜನರನ್ನು‏ 
ಕಂಡಾಗ ಅವನ ಮನ ಮಿಡಿಯುತ್ತದೆ. ಅವರನ್ನು ಆ ದುಃಖದಿಂದ ಮುಕ್ತಗೊಳಿಸ‏ 
ಬೇಕೆಂದು ಅವನು ಹಂಬಲಿಸತೊಡಗುತ್ತಾನೆ. ಇದು ಅವನ ಸ್ವಾಭಾವಿಕ ಪ್ರಕೃತಿ. ಹಾಗೆಯೇ‏ 
ಇದು ಇಸ್ಲಾಮ್‌ ಅವನಿಗೆ ನೀಡುವ ಶಿಕ್ಷಣವೂ ಹೌದು.‏ 

ಜಗತ್ತಿನಲ್ಲಿ ಅಸಂಖ್ಯ ಮಾನವರು ಅಕ್ರಮ, ಅಶಾಂತಿ, ಭ್ರಷ್ಟತೆ, ಸತ್ಯಧಿಕ್ಕಾರ, 
ನಾಸ್ತಿಕತೆ, ಬಹುದೇವ ವಿಶ್ವಾಸ ಮುಂತಾದ ವಿಭಿನ್ನ ವಿನಾಶಕಾರೀ ಪಥಗಳಲ್ಲಿ ಮೈ ಮರೆತು 
ಧಾವಿಸುತ್ತಿದ್ದಾರೆ. ವಾಸ್ತವದಲ್ಲಿ ಅವರು ಹೀಗೆ ಧಾವಿಸುತ್ತಿರುವುದು ನರಕದ ಭಯಾನಕ 
ಶಿಕ್ಷೆಯ ಕಡೆಗೆ. ಇಷ್ಟೇ ಅಲ್ಲ, ತಮ್ಮ ದುಷ್ಟ ಚಾರಿತ್ರ್ಯದಿಂದಾಗಿ ಅವರು ಈ ಲೋಕದಲ್ಲೇ 
ಅಲ್ಲಾಹನ ಕೋಪಕ್ಕೆ ಗುರಿಯಾಗಿ ಅವರ ಶಿಕ್ಷೆಗೆ ಅರ್ಹರಾಗಿದ್ದಾರೆ. ಈ ದೃಶ್ಯವು ಒಬ್ಬ 
ಸತ್ಯವಿಶ್ವಾಸಿಯನ್ನು ತೀವ್ರ ಕಳವಳಕ್ಕೀಡು ಮಾಡುತ್ತದೆ. ಈ ಪರಿಸ್ಥಿತಿ ಅವನಿಂದ ಅವನ 
ಹೆಗಲ ನೆಮ್ಮದಿಯನ್ನೂ ರಾತ್ರಿಯ ನಿದ್ರೆಯನ್ನೂ ಕಿತ್ತುಕೊಳ್ಳುತ್ತದೆ. ಹೇಗಾದರೂ ಅವರನ್ನು 
ಅವರು ಕಾಣಲಿರುವ ದುರ್ಗತಿಯಿಂದ ರಕ್ಷಿಸಬೇಕೆಂದು ಅವನು ಸದಾ ಚಿಂತಾಕ್ರಾಂತನಾಗಿರು 
ತ್ತಾನೆ. ಒಬ್ಬೊಬ್ಬ ಮನುಷ್ಯನ ಬಳಿ ಹೋಗಿ ಅವನನ್ನು ದೇವ ಯಾತನೆಯಿಂದ ರಕ್ಷಿಸಲು 
ಅವನು ಪ್ರಯತ್ನಿಸುತ್ತಾನೆ. ಮನುಷ್ಯನು ಇಹ-ಪರಗಳಲ್ಲಿ ದೇವನ ಶಾಪ ಮತ್ತು ಅವರ 
ಘೋರ ಶಿಕ್ಸೆಗೆ ಅರ್ಹನಾಗಿ ಬಿಟ್ಟರೆ ಅವನ ಪಾಲಿಗೆ ಅದಕ್ಕಿಂತ ದೊಡ್ಡ ವಿಪತ್ತು ಮತ್ತು 
ವಿನಾಶ ಬೇರೆ ಇಲ್ಲ. ಹಾಗೆಯೇ ಅವನ ಪಾಲಿಗೆ ಅವನನ್ನು ಇಹ-ಪರಗಳ ವಿನಾಶದಿಂದ 
ರಕ್ಸಿಸುವುದಕ್ಕಿಂತ ದೊಡ್ಡ ಸೇವೆ ಮತ್ತು ಉಪಕಾರ ಬೇರೆ ಇಲ್ಲ. 

ಪ್ರವಾದಿ(ಸ) ಹೇಳಿರುವರು: 

"ನನ್ನ ಉಪಮೆ ಹೇಗೆಂದರೆ, ಒಬ್ಬ ವ್ಯಕ್ತಿ ಬೆಂಕಿ ಉರಿಸಿದನು. ಆ ಬೆಂಕಿಯಿಂದ 
ಪರಿಸರವೆಲ್ಲಾ ಉಜ್ಜಲವಾಗಿ ಬೆಳಗಿತು. ಬೆಂಕಿಗೆ ಬೀಳುವ ಹಾತೆಗಳು ಮತ್ತು ಕ್ರಿಮಿಕೀಟಗಳು 
ಬಂದು ಬೆಂಕಿಗೆ ಬೀಳತೊಡಗಿದವು. ಅವನು ಅವುಗಳನ್ನು ತಡೆಯಲು ಪ್ರಯತ್ನಿಸುತ್ತಿದ್ದನು. 
ಆದರೆ ಅವನೆಷ್ಟೇ ಪ್ರಯತ್ನಿಸಿದರೂ ಅವು ಬಂದು ಬೆಂಕಿಗೆ ಧುಮುಕುತ್ತಲೇ ಇದ್ದುವು. 
ಅದೇ ರೀತಿ ನಾನು ನಿಮ್ಮ ಸೊಂಟ ಹಿಡಿದು ನಿಮ್ಮನ್ನು ಬೆಂಕಿಯಿಂದ ರಕ್ಷಿಸುತ್ತಿದ್ದೇನೆ. 
ಆದರೆ ನೀವು ಮಾತ್ರ(ನರಕದ) ಬೆಂಕಿಗೆ ಧುಮುಕುತ್ತಿದ್ದೀರಿ.'" 

(ಬುಖಾರಿ, ಮುಸ್ಲಿಮ್‌) 
ಒಬ್ಬ ಪ್ರಾಮಾಣಿಕ ಸತ್ಯಪ್ರಚಾರಕನ ಕಳಕಳಿ ಪ್ರಯತ್ನ ಹಾಗೂ ಅಜ್ಞಾನಿಗಳ 
ಮೂರ್ಪತನಗಳನ್ನು ಇಲ್ಲಿ ಎಷ್ಟೊಂದು ಸೊಗಸಾಗಿ ಚಿತ್ರಿಸಲಾಗಿದೆ! 


ರ್ಮ ಪ್ರಸಾರ 5 91 


ಆದರೆ ವಿಷಯ ಕೇವಲ ಕಳಕಳಿಗೇ ಸೀಮಿತವಾಗಿಲ್ಲ. ಸತ್ಯಪ್ರಚಾರವು ಸತ್ಯ 
ಶ್ವಾಸಿಯ ಕರ್ತವ್ಯವೂ ಹೌದು. ಅಲ್ಲಾಹನು ಯಾವುದೇ ಜನಾಂಗಕ್ಕೆ ತನ್ನ ವತಿಯಿಂದ 
ವೈಗ್ರಂಥವನ್ನು ದಯಪಾಲಿಸಿ ಅವರಿಗೆ ಮಾರ್ಗದರ್ಶನ ಪ್ರದಾನ ಮಾಡುವಾಗಲೆಲ್ಲಾ 
'ವರು ಆ ದಿವ್ಯಗ್ರಂಥದ ಸಂದೇಶವನ್ನು ಜನರಿಗೆ ತಲುಪಿಸಬೇಕು ಮತ್ತು ಅದನ್ನು 
ಏರೆಮಾಚಬಾರದು ಎಂಬ ಬಗ್ಗೆ ಅವರಿಂದ ಕರಾರನ್ನು ಪಡೆದಿರುವನು. 

ಪವಿತ್ರ ಕುರ್‌ಆನ್‌ ಹೇಳುತ್ತದೆ: 

"ಅಲ್ಲಾಹನು ಗ್ರಂಥದವರಿಂದ, ನೀವು ಗ್ರಂಥದ ಬೋಧನೆಯನ್ನು ಜನರಿಗೆ ಪ್ರಸಾರ 
ಬಾಡಬೇಕಾದೀತು ಮತ್ತು ಅವುಗಳನ್ನು ಅಡಗಿಸ ಬಾರದು ಎಂಬ ಕರಾರನ್ನು ಪಡೆದ 
'ಂದರ್ಭವನ್ನು ಅವರಿಗೆ ನೆನಪಿಸಿಕೊಡಿರಿ. ಆದರೆ ಅವರು ಗ್ರಂಥವನ್ನು ಕಡೆಗಣಿಸಿದರು ' 
جع‎ ಅದನ್ನು ಅಲ್ಪ ಬೆಲೆಗೆ ಮಾರಿದರು. ಇವರೆಂತಹ ಕೆಟ್ಟ ವ್ಯವಹಾರ ಮಾಡುತ್ತಿದ್ದಾರೆ!" 

(3:187) 

ಗ್ರಂಥದವರು ಅಂದರೆ ಯಹೂದಿಗಳು ಮತ್ತು ಕ್ರೈಸ್ತರು ಈ ರೀತಿ ಅಲ್ಲಾಹ 

ಸೊಂದಿಗೆ ಮಾಡಿದ ವಾಗ್ದಾನವನ್ನು ಮತ್ತು ಕರಾರನ್ನು ಮುರಿದ ವಿಷಯವನ್ನು ಪವಿತ್ರ 

ಏರ್‌ಆನಿನಲ್ಲಿ ಪ್ರಸ್ತಾಪಿಸಿರುವುದರ ಉದ್ದೇಶ, ಮುಸ್ಲಿಮರು ಈ ಅಪರಾಧವನ್ನು ಮಾಡ 

ಕಂತೆ ಎಚ್ಚರ ವಹಿಸಬೇಕೆಂಬುದೇ ಆಗಿದೆ. ಅವರಂತೆ ನೀವು ಅಲ್ಲಾಹನ ಗ್ರಂಥದ 

ಸಂದೇಶವನ್ನು ಸ್ವತಃ ನಿರ್ಲಕ್ಷಿಸಿ, ಅದನ್ನು ಇತರರಿಗೆ ತಲುಪಿಸಬೇಕಾದ ಹೊಣೆಗಾರಿಕೆಯಲ್ಲಿ 
ರೋಪ ಮಾಡಬೇಡಿರಿ ಎಂದು ಎಚ್ಚರಿಸುವುದೇ ಅದರ ಉದ್ದೇಶ. 

ಪವಿತ್ರ ಕುರ್‌ಆನ್‌ ಮುಸ್ಲಿಮ್‌ ಸಮುದಾಯದ ಕರ್ತವ್ಯಗಳನ್ನು ವಿವರಿಸುತ್ತಾ ಹೀಗೆ 
ಕೇಳಿದೆ: 

“ನಿಮ್ಮಲ್ಲಿ ಸತ್ಯರ್ಮದ ಕಡೆಗೆ ಆಹ್ವಾನಿಸುವ, ಒಳಿತನ್ನು ಆಜ್ಞಾಪಿಸುವ ಮತ್ತು 
ಃಡುಕುಗಳಿಂದ ತಡೆಯುವಂತಹ ಜನಕೂಟವೊಂದು ಇರಬೇಕಾದುದು ಅತ್ಯಗತ್ಯ. ಈ 
ಕಾರ್ಯವೆಸಗುವವರೇ ನಿಶ್ಚಯವಾಗಿಯೂ ಕೃತಾರ್ಥರಾಗುವರು.'' (3:104) 

ಈ ದೇವವಾಕ್ಕದಿಂದ ಎರಡು ವಿಷಯಗಳು ತಿಳಿಯುತ್ತವೆ. ಮೊದಲನೆಯದಾಗಿ, 
ಜನರನ್ನು ಇಸ್ಲಾಮಿನ ಕಡೆಗೆ ಆಹ್ವಾನಿಸುವುದು, ಒಳಿತನ್ನು ಆದೇಶಿಸುವುದು ಮತ್ತು 
ಕಿಡುಕಿನಿಂದ ಜನರನ್ನು ತಡೆಯುವುದು ಮುಸ್ಲಿಮರ ಪ್ರಧಾನ ಕರ್ತವ್ಯವಾಗಿದೆ. ಎರಡನೆ 
ಯದಾಗಿ ಮುಸ್ಲಿಮರ ಇಹ-ಪರ ವಿಜಯವು ಪ್ರಸ್ತುತ ಕರ್ತವ್ಯಗಳ ನಿರ್ವಹಣೆಯನ್ನೇ 
ಅವಲಂಬಿಸಿದೆ. 

ಪ್ರವಾದಿ(ಸ) ಹೀಗೆ ಹೇಳಿದ್ದರು: "ಉಪಸ್ಥಿತನಿರುವವನು (ನನ್ನ ಸಂದೇಶವನ್ನು) 
ಉಪಸ್ಥಿತನಿಲ್ಲದವನಿಗೆ ತಲುಪಿಸಲಿ." 

ಈ ಹದೀಸ್‌ನಿಂದ ಸ್ಪಷ್ಟವಾಗುವಂತೆ, ಯಾರಿಗೆಲ್ಲಾ ಇಸ್ಲಾಮಿನ ಸಂದೇಶ 
ತಲುಪಿದೆಯೋ ಅವರು ಇತರರಿಗೆ ಅದನ್ನು ತಲುಪಿಸಬೇಕಾದುದು ಅವರ ಹೊಣೆಗಾರಿಕೆ 
ಯಾಗಿದೆ. 


92 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ? 


ಪ್ರವಾದಿವರ್ಯರು(ಸ) ಇನ್ನೊಂದು ಸಂದರ್ಭದಲ್ಲಿ, "ನನ್ನಿಂದ ನಿಮಗೆ ತಲುಪಿರು 
ವುದನ್ನು ನೀವು ಜನರಿಗೆ ತಲುಪಿಸಿ. ಅದು ಕೇವಲ ಒಂದು ದಿವ್ಯ ವಚನವಾಗಿದ್ದರೂ ಸರಿ" 
ಎಂದು ಹೇಳಿದ್ದರು. (ಬುಖಾರಿ) 

ಈ ಪ್ರವಾದಿ ವಚನದಿಂದ ತಿಳಿಯುವಂತೆ, ನಾವು ಧರ್ಮಪ್ರಚಾರ ಕಾರ್ಯ 
ಆರಂಭಿಸಬೇಕಿದ್ದರೆ ನಾವು ದೊಡ್ಡ ವಿದ್ವಾಂಸರೇ ಆಗಿರಬೇಕಾಗಿಲ್ಲ. ಒಬ್ಬ ಮುಸ್ಲಿಮನಿಗೆ 
ಪವಿತ್ರ ಕುರ್‌ಆನಿನ ಒಂದು ವಾಕ್ಕ ಅಥವಾ ಇಸ್ಲಾಮಿನ ಕೇವಲ ಒಂದು ಆದೇಶವು 
ತಿಳಿದಿದ್ದರೂ ಅವನು ಅಷ್ಟನ್ನಾದರೂ ಇತರರಿಗೆ ತಿಳಿಯ ಪಡಿಸಲು ಶ್ರಮಿಸಬೇಕು. 

ಇಸ್ಲಾಮಿನ ಪ್ರಚಾರಕ್ಕೆ ಎಷ್ಟು ಮಹತ್ವವಿದೆ ಮತ್ತು ಈ ವಿಷಯದಲ್ಲಿ ಮುಸ್ಲಿಮ್‌ 
ಸಮುದಾಯದ ಮೇಲೆ ಎಷ್ಟು ಮಹತ್ತರ ಹೊಣೆಗಾರಿಕೆ ಇದೆ ಎಂಬುದನ್ನು ತುಸು 
ವಿವರವಾಗಿ ತಿಳಿದುಕೊಳ್ಳುವುದೂ ಅಗತ್ಯ. ಏಕೆಂದರೆ ದುರದೃಷ್ಟವಶಾತ್‌ ಇಂದು ಅನೇಕ 
ಪ್ರಜ್ಞಾವಂತ ಮುಸ್ಲಿಮರೂ ಈ ಕುರಿತು ಅಜ್ಞರಾಗಿದ್ದಾರೆ. 

ಪ್ರವಾದಿ ಮುಹಮ್ಮದ್‌(ಸ) ಸಂಪೂರ್ಣ ಮಾನವಕುಲಕ್ಕೆ ಸಂದೇಶವಾಹಕರಾಗಿ 
ಬಂದಿದ್ದರು ಎಂಬ ಬಗ್ಗೆ ಮುಸ್ಲಿಮರೆಲ್ಲರಿಗೂ ಸಹಮತವಿದೆ. ಈ ಮಾತನ್ನು ಪವಿತ್ರ 
ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ ಎಷ್ಟೊಂದು ವ್ಯಕ್ತವಾಗಿ ತಿಳಿಸಲಾಗಿದೆಯೆಂದರೆ ಈ 
ಕುರಿತು ಭಿನ್ನಾಭಿಪ್ರಾಯಕ್ಕೆ ಅವಕಾಶವೇ ಉಳಿದಿಲ್ಲ. ಅದೇ ರೀತಿ ಪ್ರವಾದಿ 
ಮುಹಮ್ಮದ್‌(ಸ) ಅಂತ್ಮ ಪ್ರವಾದಿ ಎಂಬುದು ಕೂಡಾ ಎಲ್ಲ ಮುಸ್ಲಿಮರ ಒಮ್ಮತದ 
ವಿಶ್ವಾಸವಾಗಿದೆ. ಇದು ಕೂಡಾ ಪವಿತ್ರ ಕುರ್‌ಆನ್‌ ಮತ್ತು ಹದೀಸ್‌ನಿಂದ 
ವಿವಾದಾತೀತವಾಗಿ ಶ್ರುತವಾಗಿರುವ ವಿಷಯ. ಬೇರೆ ಪದಗಳಲ್ಲಿ ಹೇಳುವುದಿದ್ದರೆ, 
ಪ್ರವಾದಿ ಮುಹಮ್ಮದ್‌ರ(ಸ) ಆಗಮನದ ಬಳಿಕ ಅಂತಿಮ 'ದಿನದವರೆಗಿನ ಎಲ್ಲ 
ಮಾನವರ ಇಹ-ಪರ ವಿಜಯವು ಅವರ ಮೇಲೆ ವಿಶ್ವಾಸವಿಟ್ಟು, ಅವರು ತಂದು 
ಕೊಟ್ಟ ಧರ್ಮವನ್ನು ಪಾಲಿಸುವುದನ್ನು ಅವಲಂಭಿಸಿದೆ. 

ಆದರೂ ಪ್ರವಾದಿ ಮುಹಮ್ಮದ್‌ರಿಗೆ(ಸ) ತಮ್ಮ ಜೀವಮಾನದಲ್ಲಿ ಕೇವಲ 
ಅರೇಬಿಯಾದ ಜನತೆಗೆ ಮಾತ್ರ ಸತ್ಯಸಂದೇಶ ತಲುಪಿಸಲು ಸಾಧ್ಯವಾಯಿತು ಎಂಬು 
ದೊಂದು ವಾಸ್ತವ. ಅವರು ಅರೇಬಿಯಾದ ಸುತ್ತಮುತ್ತಲಿನ ಕೆಲವು ಆಡಳಿತಗಾರರ 
ಬಳಿಗೆ ತಮ್ಮ ದೂತರನ್ನು ರವಾನಿಸುವ ಮತ್ತು ಪತ್ರಗಳನ್ನು ಕಳುಹಿಸುವ ಮೂಲಕ 
ಅವರಿಗೂ ಇಸ್ಲಾಮಿನ ಕರೆ ನೀಡಿದ್ದರು. ಆದರೆ ಈ ಕರೆಯು ಕೇವಲ ಆಡಳಿತ 
ಗಾರರಿಗಷ್ಟೇ ಸೀಮಿತವಾಗಿತ್ತು. ಜಗತ್ತಿನ ಇನ್ನೂ ಅನೇಕ ಆಡಳಿತಗಾರರು ಸತ್ಯದ 
ಆಮಂತ್ರಣದಿಂದ ವಂಚಿತರಾಗಿದ್ದರು. ಅರೇಬಿಯಾದ ಹೊರಗಿನ ಜನ ಸಾಮಾನ್ಯರಿಗೂ 
ಸತ್ಯದ ಈ ಧ್ವನಿ ತಲುಪಿರಲಿಲ್ಲ. 

ಹಾಗಾದರೆ ಪ್ರವಾದಿವರ್ಯರ(ಸ) ನಿಧನಾನಂತರ ಈ ತನಕ ಜಗತ್ತಿಗೆ ಬಂದು 
ಹೋಗಿರುವ, ಈಗ ಜಗತ್ತಿನಲ್ಲಿರ್ಳುವ್ದ ಮತ್ತು ಮುಂದೆ, ಯಾವುದೇ ಕ್ಷಣದಲ್ಲಿ 
ಸಂಭವಿಸಬಲ್ಲ ಅಂತ್ಮಕಾಲದವರೆಗೆ ಜಗತ್ತಿಗೆ ಬರುವ ಇತರ ಮಾನವರ ಇಹ-ಪರ 


ರ್ಬಿ ಪ್ರಸಾರ 93 


ತಯಕ್ಕೆ ಏನು ಗತಿ? ಅವರಿಗೆ ಸತ್ಯದ ಸಂದೇಶ ತಲುಪಿಸಲು ಇರುವ ವ್ಯವಸ್ಥೆಯೇನು? 
ವಾದಿವರ್ಯರ(ಸ) ಪ್ರವಾದಿತ್ತವು ಕೇವಲ ತಮ್ಮ ಯುಗದ ಜನರಿಗೆ ಮತ್ತು 
ೇಬಿಯಾದ ಜನರಿಗೆ ಮಾತ್ರ ಸೀಮಿತವಾಗಿತ್ತೇ? ಅಲ್ಲಾಹನೇನು ಎಲ್ಲ ಮನುಷ್ಯರ 
ಇರ್ಗದರ್ಶಿಯಲ್ಲವೇ? ಅವನ ಅನುಗ್ರಹ ಎಲ್ಲ ಮಾನವರಿಗೆ ಅನ್ವಯವಾಗುವುದಿಲ್ಲವೇ? 
بے‎ ಮಾನವರಿಗಾಗಿ ಒಂದು ಸಂದೇಶವನ್ನು ಕಳುಹಿಸಿ, ಅವರೆಲ್ಲರೂ ಅದನ್ನು 
:ಕರಿಸಬೇಕೆಂದೂ ಅವರೆಲ್ಲರ ಇಹ-ಪರ ವಿಮೋಚನೆಯು ಅದರ ಅನುಸರಣೆಯನ್ನೇ 
ಸಲಂಬಿಸಿದೆಯೆಂದೂ ನಿಶ್ಚಯಿಸಿ, ಆ ಬಳಿಕ ಅದನ್ನು ಅವರಿಗೆ ತಲುಪಿಸುವಂತಹ 
ರ್ನಾಡನ್ನೇ ಮಾಡದೆ ನೀವು ಇಸ್ಲಾಮನ್ನು ಏಕೆ ಸ್ವೀಕರಿಸ ಲಿಲ್ಲವೆಂದು ಜನರನ್ನು 
ಕಕ್ಕೆ ದಬ್ಬಲು ಅಲ್ಲಾಹನೇನು ಅಕ್ರಮಿಯೇ? 

ಈ ಪ್ರಶ್ನೆಗಳಿಗೆ ಉತ್ತರವೇನೆಂದರೆ, ಪ್ರವಾದಿ ಮುಹಮ್ಮದ್‌(ಸ) ಖಂಡಿತವಾಗಿಯೂ 
:ತೃದಿನದ ವರೆಗಿನ ಎಲ್ಲ ಮಾನವರ ಪಾಲಿಗೆ ಪ್ರವಾದಿ ಹಾಗೂ ಮಾರ್ಗದರ್ಶಿ 
ಸಿರುವರು. ಆದರೆ ಯಾವುದಾದರೂ ದೊಡ್ಡ ಹೊಣೆಗಾರಿಕೆಯೊಂದನ್ನು ಹೊತ್ತಿರುವ 
ಕ್ರಿಯು ಆ ಹೊಣೆಗಾರಿಕೆಯನ್ನು ಸಂಪೂರ್ಣವಾಗಿ, ಒಂಟಿಯಾಗಿ ತಾನೇ ನಿರ್ವಹಿಸು 
ದಿಲ್ಲ. ಅವರು ಈ ಕೆಲಸವನ್ನು ತನ್ನ ಸಹಾಯಕರು, ಶಿಷ್ಕರು, ಪ್ರತಿನಿಧಿಗಳು, 
»ಗಡಿಗರು, ಅನುಯಾಯಿಗಳು ಮತ್ತಿತರರಿಗೆ ಹಂಚಿ ಅವರೆಲ್ಲರಿಂದಲೂ ಈ ಕೆಲಸ 
ಇಡಿಸುತ್ತಾರೆ. ಅವರೆಲ್ಲರೂ ಯಥಾ ಪ್ರಕಾರ ಈ ಕಾರ್ಯ ಮಾಡಿದಾಗ ಮಾತ್ರವೇ 
೨ಸವು ಪೂರ್ಣಗೊಳ್ಳುತ್ತದೆ. ಇದು ಜಗತ್ತಿನ ಒಂದು ಸಾಮಾನ್ಯ ನಿಯಮ. ಒಬ್ಬ 
»ನುಷ್ಕನಿಗೆ ಅವನು ಸಾಕ್ಸಾತ್‌ ಅಲ್ಲಾಹನ ಸಂದೇಶವಾಹಕನಾಗಿದ್ದರೂ ಲೋಕಾಂತ್ಯದ 
ರೆಗಿನ ಎಲ್ಲ ಮಾನವರನ್ನು ವೈಯಕ್ತಿಕವಾಗಿ ತಾನೇ ಸಂಪರ್ಕಿಸಿ ಅವರಿಗೆ ತನ್ನ 
ದೇಶ ತಲುಪಿಸಲು ಸಾಧ್ಯವಾಗುವುದಿಲ್ಲ. ಅವನ ಅನುಯಾಯಿಗಳು ಇದನ್ನು ತಮ್ಮ 
ರವ್ಯವೆಂದು ವಹಿಸಿಕೊಂಡರೆ ಮಾತ್ರ ಇದು ಸಾಧ್ಯವಾದೀತು. ಪ್ರವಾದಿ ಮುಹಮ್ಮದ್‌(ಸ) 
ನ್ನು 23 ವರ್ಷಗಳ ಪ್ರವಾದಿತ್ವದ ಅವಧಿಯಲ್ಲಿ ಅವಿರತವಾಗಿ ಹಗಲಿರುಳೆನ್ನದೆ 
ರಿಶ್ರಮಿಸಿ ತಮಗೆ ಸಾಧ್ಯವಿದ್ದಷ್ಟು ಗರಿಷ್ಠ ಸಂಖ್ಯೆಯ ಜನರಿಗೆ ಸತ್ಯಧರ್ಮವನ್ನು 
ಏಥಾವತ್ತಾಗಿ ತಲುಪಿಸಿದರು. ತಲುಪಿಸಿದ್ದು ಮಾತ್ರವಲ್ಲ, ಜನರು ಆ ಸಂದೇಶವನ್ನು 
ನಿಯಾಗಿ ಅರ್ಥೈಸಿಕೊಂಡು ಅದನ್ನು ಪಾಲಿಸುವಂತೆ ಮಾಡಿದರು. ಈ ಕಾರ್ಯವನ್ನು 
)ವಾದಿ(ಸು ಏಕಾಂಗಿಯಾಗಿ ಮಾಡಲಿಲ್ಲ. ಯಾರೆಲ್ಲಾ ತಮ್ಮ ಸಂದೇಶವನ್ನು ಸ್ವೀಕರಿಸಿ 
ರೋ ಅವರೆಲ್ಲರನ್ನೂ ಪ್ರವಾದಿ(ಸ) ಸತ್ಯಪ್ರಚಾರದ ಕಾರ್ಯದಲ್ಲಿ ತಮ್ಮ ಸಹಾಯಕರಾಗಿ 
ಶಾಡಿಕೊಳ್ಳುತ್ತಿದ್ದರು. $ 

ಪ್ರವಾದಿವರ್ಯರು(ಸ) ಮಾಡಿದ ಇನ್ನೊಂದು ಮಹತ್ವದ ಸಾಧನೆಯೇನೆಂದರೆ, 
ಮ್ಮ ಮೇಲೆ ವಿಶ್ವಾಸವಿಟ್ಟವರಿಗೆಲ್ಲಾ ಅವರು 'ಮುಸ್ಲಿಮ್‌ ಉಮ್ಮತ್‌' ಎಂಬ ಹೆಸರಲ್ಲಿ 
.೦ದು ಸುಸಂಘಟಿತ ಸಮುದಾಯ ಮತ್ತು ಸಂಘಟನೆಯ ರೂಪಕೊಟ್ಟರು. ಈ 
ಟುಸ್ಲಿಮ್‌ ಸಮುದಾಯದ ಪ್ರತಿಯೊಬ್ಬ ಸದಸ್ಕನೂ ಇಸ್ಲಾಮಿನ ಜೀವಂತ 


94 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತರ 
ESE Ee ries ٗی شس شس‎ 


ಮಾದರಿಯಾಗಿಯೂ ಅದರ ಸೇವಕನಾಗಿಯೂ ಪ್ರಾಮಾಣಿಕ ಪ್ರಚಾರಕನಾಗಿಯೂ ಮಾರ್ಪಃ 
ವಂತೆ ಅವರಿಗೆಲ್ಲ ಅತ್ಕುತ್ತಮ ತರಬೇತಿಯನ್ನು ನೀಡಿದರು. ಅನಂತರ ಅಲ್ಲಾಹ 
ಅಪ್ಪಣೆಯಂತೆ, ಈ ದಿವ್ಯ ಸಂದೇಶವನ್ನು ಸಕಲ ಮಾನವಕುಲಕ್ಕೆ ತಲುಪಿಸಬೇಕೆಂ 
ಗುರುತರವಾದ ಹೊಣೆಗಾರಿಕೆಯನ್ನು ಈ ಸಮುದಾಯಕ್ಕೆ ವಹಿಸಿಕೊಟ್ಟರು. 

ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾಹನ ಅಪ್ಪಣೆ ಹೀಗಿದೆ: 

"ಇದೇ ರೀತಿ ನೀವು ಜಗತ್ತಿನ ಮಾನವರ ಬಗ್ಗೆ ಸಾಕ್ಲಿಯಾಗಿರಲಿಕ್ಕೂ ಸಂದೆಃ 
ವಾಹಕರು ನಿಮ್ಮ ಬಗ್ಗೆ ಸಾಕ್ಲಿಯಾಗಿರಲಿಕ್ಕೂ ನಾವು ನಿಮ್ಮನ್ನು ಒಂದು ಸುಮಃ 
ಸಮುದಾಯವನ್ನಾಗಿ ಮಾಡಿದ್ದೇವೆ.'' (2:14. 

ಅಂದರೆ ಪ್ರವಾದಿ ಮುಹಮ್ಮದ್‌(ಸ) ನಿಮಗೆ ಸತ್ಯ ಸಂದೇಶವನ್ನು ಸಂಪೂರ್ಣವಾ 
ತಲುಪಿಸಿ, ತಮ್ಮ ಚಾರಿತ್ಯದ ಮೂಲಕ ಇಸ್ಲಾಮಿನ ಪರಿಪೂರ್ಣ ಹಾಗೂ ಅತ್ಕುನ್ನ 
ಆದರ್ಶವನ್ನು ಕಾರ್ಯತಃ ನಿಮ್ಮ ಮುಂದಿಟ್ಟಂತೆ, ಮುಸ್ಲಿಮ್‌ ಸಮುದಾಯವೆಂ 
ನೆಲೆಯಲ್ಲಿ ಮಾತಿನಿಂದಲೂ ಕೃತಿಯಿಂದಲೂ ಜಗತ್ತಿನ ಇತರ ಜನರ ಮುಂದೆ ಇಸ್ಲಾಮಿ 
ಸತ್ಯತೆಗೆ ಸಾಕ್ಷಿ ಹೇಳಬೇಕಾದುದು ಇದೀಗ ನಿಮ್ಮ ಕರ್ತವ್ಯವಾಗಿದೆ. 

ಕುರ್‌ಆನಿನ 'ಅಲ್‌ ಹಜ್ಜ್‌' ಅಧ್ಯಾಯದಲ್ಲಿ ಅಲ್ಲಾಹನು ಹೇಳಿರುವನು: 

"'ಸತ್ಯವಿಶ್ವಾಸಿಗಳೇ 'ಬಾಗಿರಿ' ಮತ್ತು 'ಸಾಷ್ಟಾಂಗವೆರಗಿರಿ' ಮತ್ತು ನಿಮ 
ಪ್ರಭುವಿನ ದಾಸ್ಯ-ಆರಾಧನೆ ಮಾಡಿರಿ, ಸತ್ಯರ್ಮಗಳನ್ನೆಸಗಿರಿ- ಇದರಿಂದಲೇ ನಿಮ 
ಯಶಸ್ಸು ಸಿಗುವುದೆಂದು ನಿರೀಕ್ಷಿಸಬಹುದು. ಅಲ್ಲಾಹನ ಮಾರ್ಗದಲ್ಲಿ ಹೋರಾ 
ಬೇಕಾದ ರೀತಿಯಲ್ಲಿ ಹೋರಾಡಿರಿ. ಅವನು ತನ್ನ ಕಾರ್ಯಕ್ಕಾಗಿ ನಿಮ್ಮನ್ನು ಆರಿ 
ಕೊಂಡಿರುತ್ತಾನೆ ಮತ್ತು ಧರ್ಮದಲ್ಲಿ ನಿಮಗೇನೂ ಸಂಕೀರ್ಣತೆಯನ್ನಿರಿಸಿಲ್ಲ. ನಿವ: 
ಪಿತಾಮಹರಾದ ಇಬ್ರಾಹೀಮರ ಸಮುದಾಯದಲ್ಲಿ ಸ್ವಿರವಾಗಿರಿ, ಅಲ್ಲಾಹನು ಮೊದಲ. 
ನಿಮ್ಮ ಹೆಸರನ್ನು 'ಮುಸ್ಲಿಮ್‌' ಎಂದಿಟ್ಟಿದ್ದನು ಮತ್ತು ಇದರಲ್ಲೂ (ಕುರ್‌ಆನಿನಲ4 
ನಿಮಗೆ ಇದೇ ಹೆಸರಿದೆ.)' ಇದು ಸಂದೇಶವಾಹಕರು ನಿಮ್ಮ ಬಗ್ಗೆ ಸಾಕ್ಲಿಗಳಾಗಲಿಕ್ಕಾ 
ಮತ್ತು ನೀವು ಜನರ ಬಗ್ಗೆ ಸಾಕ್ಲಿಗಳಾಗಲಿಕ್ಕಾಗಿ (ಆಗಿರುತ್ತದೆ.) ಆದುದರಿಂಃ 
ನಮಾರುನ್ನು ಸಂಸ್ಥಾಪಿಸಿರಿ; ರುಕಾತ್‌ ಕೊಡಿರಿ ಮತ್ತು ಅಲ್ಲಾಹನೊಂದಿಗೆ ಸಂಬಂ; 
ಸ್ಥಾಪಿಸಿಕೊಂಡಿರಿ. ಅವನೇ ನಿಮ್ಮ ರಕ್ಷಕ ಮಿತ್ರ. ಅತ್ಯಂತ ಶ್ರೇಷ್ಠ ರಕ್ಷಕ ಮಿತ್ರನವನ 
ಮತ್ತು ಅತ್ಯುತ್ತಮ ಸಹಾಯಕನವನು.'" (ಪವಿತ್ರ ಕುರ್‌ಆನ್‌, ہ‎ 277768 

ಅಂದರೆ ಅಲ್ಲಾಹನ ಆರಾಧಕರೂ' ಆಜ್ಞಾಪಾಲಕರೂ ಒಳಿತು ಮತ್ತು ಸುನೀತಿ” 
ಜೀವಂತ. ಮಾದರಿಗಳೂ ಆಗಿಬಿಡುವುದು ಮಾತ್ರ ಮುಸ್ಲಿಮರ ಕರ್ತವ್ಯವಲ್ಲ. ಸಃ 
ಧರ್ಮದ ಸಂಸ್ಥಾಪನೆಗಾಗಿ ಅಪೇಕ್ಷಿತ ರೀತಿಯಲ್ಲಿ ಹೋರಾಡಬೇಕಾದುದು ಅಲ್ಲಾಹ; 
ಸಂದೇಶವಾಹಕರು ತಮ್ಮ ಮಾತು ಮತ್ತು ಕೃತಿಯ ಮೂಲಕ ತಮಗೆ ಸತ್ಯಸಂದೇಶವನ 
ಅರುಹಿದಂತೆ, ತಾವು ಜಗತ್ತಿನ ಮಾನವರ ಮುಂದೆ ತಮ್ಮ ಮಾತು ಮತ್ತು ಕೃತಿಗಳಿಂ। 
ಸತ್ಯಸಾಕ್ಸ್ಯ) ನುಡಿಯಬೇಕಾದುದೂ ಅವರ ಪ್ರಮುಖ ಕರ್ತವ್ಯವಾಗಿದೆ. ಈ ಮಹಾನ 


ರ್ಬಿ ಪ್ರಸಾರ _ _ 95 


ದ್ದೇಶಕ್ಕಾಗಿಯೇ ಅವರನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಅವರಿಗೆ 'ಮುಸ್ಲಿಮ್‌" 
ಬ ಗೌರವಯುತ ಬಿರುದನ್ನು ದಯಪಾಲಿಸಲಾಗಿದೆ. ಅವರು ನಮಾರು್‌ನ ಸಂಸ್ಥಾಪನೆ, 
جع‎ ಮಾರ್ಗದಲ್ಲಿ ಧನವ್ಯಯ ಮತ್ತು ಅಲ್ಲಾಹನ ಮೇಲಿನ ಭರವಸೆಯಿಂದ ಈ 
ಹಾನ್ಸ್‌ ಹೊಣೆಗಾರಿಕೆಯ ಹಂತಗಳನ್ನು ದಾಟಲು ಸಹಾಯ ಪಡೆಯಬೇಕು. ಎಲ್ಲಕ್ಕಿಂತ 
ಂಖ್ಮವಾಗಿ, ಸಾಕ್ಷಾತ್‌ ಅಲ್ಲಾಹನೇ "ಈ ಕಾರ್ಯದಲ್ಲಿ ಅವರ ಸಹಾಯಕನೂ 
ಲ್ವಿಚಾರೆಕನೂ ಸಂರಕ್ಸಕನೂ ಆಗಿರುತ್ತಾನೆ. 

ಈ ರೀತಿ ಪ್ರಸ್ತುತ ದಿವ್ಯವಾಕ್ಕವು ಮುಸ್ಲಿಮ್‌ ಸಮುದಾಯದ ಉನ್ನತ ಸ್ಥಾನ ಮತ್ತು 
ನೆರ ಮೇಲಿರುವ ಮಹಾನ್‌ ಹೊಣೆಗಾರಿಕೆಯನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ' 

ಪ್ರವಾದಿ ಮುಹಮ್ಮದ್‌ರ(ಸ) ನಿಧನಾನಂತರ, ಅವರ ಸಂದೇಶವನ್ನು ಲೋಕದ 
ನರಿಗೆ ತಲುಪಿಸುವ ಹೊಣೆಗಾರಿಕೆ ಮುಸ್ಲಿಮ್‌ ಸಮುದಾಯದ ಮೇಲೆ ಬಂದು 
ತ್ತು. ಇಸ್ಲಾಮಿನ ಸಂದೇಶವನ್ನು ಮಾನವಕುಲಕ್ಕೆ ತಲುಪಿಸುವ ಮತ್ತು ತಮ್ಮ ಮಾತು- 
ತಿಗಳ ಮೂಲಕ ಇಸ್ಲಾಮಿನ ಸತ್ಕತೆಗೆ ಸಾಕ್ಷಿಗಳಾಗಬೇಕಾದ ಈ ಹೊಣೆಗಾರಿಕೆಯು 
ಖಸ್ಲಿಮ್‌ ಸಮುದಾಯದ ಎಲ್ಲ ಸದಸ್ಕರ ಮೇಲೆ ಲೋಕಾಂತ್ಯದ ವರೆಗೂ ಇರುವುದು. 
ವರು ತಮ್ಮ ಈ ಹೊಣೆಯನ್ನು ಅರಿತು ಸತ್ಯಸಂದೇಶವನ್ನು ತಲುಪಿಸುವ ಕೆಲಸ 
ಣಡಿದರೆ ಅವರ ಹೊಣೆ ಈಡೇರಿದಂತಾಗುವುದು. ಇನ್ನು ಆ ಸಂದೇಶವನ್ನು ಪಡೆದ 
ನರು ಅದನ್ನು ಸ್ಟೀಕರಿಸುವರೋ ಅಥವಾ ತಿರಸ್ಕರಿಸುವರೋ ಎಂಬುದು ಆ ಜನರಿಗೆ 
ಟ್ವ ವಿಷಯ. ಅವರು ಸತ್ಯವನ್ನು ಸ್ವೀಕರಿಸಿಕೊಂಡರೆ ಪರಲೋಕದಲ್ಲಿ ಅವರು ಸ್ಪರ್ಗ 
ڈوم‎ ಅರ್ಹರೆನಿಸುವರು. ತಿರಸ್ಕರಿಸಿದರೆ ಶಾಶ್ವತ ನರಕ ಶಿಕ್ಸೆಗೆ ತಳ್ಳಲ್ಪಡುವರು. 
ದರೆ ಒಂದು ವೇಳೆ ಮುಸ್ಲಿಮ್‌ ಸಮುದಾಯವು ಸಂದೇಶ, ತಲುಪಿಸುವ ತನ್ನ 
ಏಣೆಗಾರಿಕೆಯನ್ನೇ ಈಡೇರಿಸದಿದ್ದರೆ ಮತ್ತು ತಮ್ಮ ಕರ್ತವ್ಯಗಳನ್ನು ಅರಿತು ಕೊಂಡು 
ನರಿಗೆ ದಾರಿತೋರುವ ಬದಲು ಸ್ವತಃ ತಾವೇ ಬಹುದೇವಾರಾಧನೆ, ದೇವಧಿಕ್ಕಾರ, 
ರ್ಮಭ್ರಷ್ಟತೆ ಮತ್ತಿತರ ಅಂಧಕಾರಗಳಲ್ಲಿ ಅಲೆದಾಡುತ್ತಲಿದ್ದರೆ ಅವರು ಸ್ವತಃ ತಮ್ಮ 
ೋಷಗಳಿಗೆ ಹೊಣೆಗಾರರಾಗುವುದಲ್ಲದೆ ಇತರರ ಪಥಭ್ರಷ್ಟತೆ ಮತ್ತು ದುಷ್ಪತೆಗಳ 
ಬಾಣೆಯನ್ನೂ ತಾವೇ ಹೊರಬೇಕಾಗುವುದು. 

ನಾವು ಈ ಮೊದಲು ಪ್ರಸ್ತಾ ಪಿಸಿರುವ ಪವಿತ್ರ ಕುರ್‌ಆನಿನ "ವಾಕ್ಯ ಗಳಿಂದ ತಿಳಿದು 
ರುವಂತೆ, ಧರ್ಮಪ್ರಚಾರ ಮತ್ತು ಸತ್ಯಸಾಕ್ಟ್ಯದ ವಿಷಯದಲ್ಲಿ ಮೂರು لفحم‎ 
ೊದಲನೆಯದಾಗಿ, ಸತ್ಯದ ಕರೆಕೊಟ್ಟು, ಅದರ ಸತ್ಯತೆಗೆ" ಜೀವಂತ "ಸಾಕ್ಷಿಯಾಗಿ, 
: ಸತ್ಯದ ಆಧಾರದಲ್ಲಿ ಮುಸ್ಲಿಮ್‌ ಸಮುದಾಯವನ್ನು ರೂಪಿಸಿದ , ಪ್ರವಾದಿ 
ಬುಹಮ್ಮದ್‌(ಸ). ಎರಡನೆಯದಾಗಿ, ಸತ್ಯಪ್ರಚಾರ. ಮತ್ತು ಸತ್ಯಸಾಕ್ಸ್ಯದ' 'ಕರ್ತವ್ಮ 
ರ್ವಹಿಸಲು ನಿಯುಕ್ತವಾಗಿರುವ ಮುಸ್ಲಿಮ್‌ ಸಮುದಾಯ. ಮೂರನೆಯದಾಗಿ, ಈ 
ಮದಾಯದ ಸದಸ್ಕರಲ್ಲದ ಬಹುದೇವಾರಾಧಕರು, ನಾಸ್ತಿಕರು, ಸತ್ಯಧಿಕ್ಕಾರಿಗಳು 
ಬುಂತಾದ ಇತರ ಮಾನವರು. ಮುಸ್ಲಿಮ್‌ ಸಮುದಾಯವು ಮಾತು-ಕೃತಿಗಳೆ ಮೂಲಕ 


96 سو ہے‎ ನಿಮ್ಮಿಂದ ಏನು ಬಯಸುತ್ತರ 
BB ಸ್ತಾಮ್‌ ನಿಮ್ಮಿಂದ ವಿನು ಬಯಸುತ್ತರ 


ಸತ್ಯದ ಸಂದೇಶ ತಲುಪಿಸಬೇಕಾದುದು ಮತ್ತು ಸತ್ಯದೆಡೆಗೆ ಆಹ್ಯಾನಿಸಬೇಕಾದುಃ 
ಇವರನ್ನೇ. ನಿಜವಾಗಿ ಇವರೇ ಧರ್ಮದ ಅಭಿಸಂಬೋಧಿತರಾಗಿದ್ದು, ಮುಸ್ಲಿವ 
ಸಮುದಾಯದ ಮೇಲೆ-ಅವರನ್ನು ಅಭಿಸಂಬೋಧಿಸಿ, ಸತ್ಯ ತಿಳಿಸಿ, ಅವರನ್ನು ಅದರೆಡ 
ಆಹ್ವಾನಿಸುವ ಕರ್ತವ್ಯ ಇದೆ. ಈ 'ಜನರಿಗೆಲ್ಲಾ ಸತ್ಯವನ್ನು 'ತಲುವಿಸುವ": ತನೆಕನ 
ಮುಸ್ಲಿಮರು ಕರ್ತವ್ಯ ಮುಕ್ತರಾಗಲಾರರು. ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗೆ 
ಬಹುದೇವಾರಾಧಕರನ್ನೂ ಸತ್ಯಧಿಕ್ಕಾರಿಗಳನ್ನೂ ಅಲ್ಲಾಹನ ಆರಾಧನೆಯೆಡೆಗೆ ಆಮಂತ್ರಿ 
ದ್ದರು. ಮುಸ್ಲಿಮ್‌ ಸಮುದಾಯವೂ ಅದೇ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ. 

ಈ ವಿವರವಾದ ಸ್ಪಷ್ಟೀಕರಣ ಅವಶ್ಯಕವೆನಿಸಲು ಕಾರಣವೇನೆಂದರೆ ಸಾಮಾನ್ಯವ 
ಮುಸ್ಲಿಮರಲ್ಲಿ ಧಮ?ಸೇವೆಯ ಆಸಕ್ತಿ ಚಿಗುರಿದಾಗಲೆಲ್ಲಾ ಅದು ಸುತ್ತಿ ಬಳಸಿ ಕೇವ 
ಮುಸ್ಲಿಮರೊಳಗೆ ಸುಧಾರಣಾ ಕಾರ್ಯ ಮಾಡುವುದರಲ್ಲೇ ತೃಪ್ಟರಾಗುವುದರಲ್ಲಿ ಪರ್ಯಾ 
ಸಾನಗೊಳ್ಳುತ್ತದೆ. ಕೆಲವರಂತೂ ಮುಸ್ಲಿಮೇತರರನ್ನು, ಅವರು ತಮ್ಮಿಂದ ಸತ್ಯದ ಸಂದೇ 
ಕೇಳಲಿಕ್ಕೂ ಅರ್ಹರಲ್ಲ ಎಂದೂ ಪರಿಗಣಿಸುವುದುಂಟು, ಕೆಲವರು ಮುಸ್ಲಿಮರ ಸುಧಾರಣೆಗಾ 
ಶ್ರಮಿಸುತ್ತಲಿದ್ದರೆ ಧಾರಾಳ ಸಾಕು, ಮುಸ್ಲಿಮೇತರರಿಗೆ ಅಲ್ಲಾಹನ ಧರ್ಮದ ಕುರಿಃ 
ತಿಳಿಸಬೇಕಾದ ಅಗತ್ಯವೇ' ಇಲ್ಲ ಎಂದು ಭಾವಿಸಿದ್ದಾರೆ. ಮುಸ್ಲಿಮರೇ ಅಜ್ಞಾನ ಮತ 
ಅನಾಚಾರಗಳ ಚಮರ ಸೀಮೆಯನ್ನು ತಲುಪಿರುವಾಗ ಮುಸ್ಲಿಮೇತರರ ಬಗ್ಗೆ ಚಿಂತಿಸೇ 
ಅವಕಾಶವೇ ಎಲ್ಲಿದೆ ನಿಂದು: ಅವರು ವಾದಿಸುತ್ತಾರೆ. 

ಮುಸ್ಲಿಮ್‌. ' ಸಮಾಜದಲ್ಲಿ ಅನೇಕ ಕೆಡುಕುಗಳು ವ್ಯಾಪಕವಾಗಿ س-ٹ-‎ 
ಎಂಬ ಬಗ್ಗೆ ಎರಡು ಮಾತಿಲ್ಲ. ಹಾಗೆಯೇ ಮುಸ್ಲಿಮ್‌ ಸಮಾಜದ ಸುಧಾರಣೆ ಮತ 
ಸಂಸ್ಕರಣೆಗೆ ಶ್ರಮಿಸಬೇಕಾದುದು ಧಾರ್ಮಿಕ ಮತ್ತು ಸಾಮುದಾಯಿಕ ಪ್ರಜ್ಞೆಯು" 
ಎಲ್ಲ ಮುಸ್ಲಿಮರ ಕರ್ತವ್ಯ ಎಂಬುದು ಕೂಡಾ ನಿರ್ವಿವಾದ. "ಈ ಕಾರ್ಯದ ಮಹತ್ವವನ 
ಸ್ವಲ್ಪವೂ ಕಡೆಗಣಿಸುವಂತಿಲ್ಲ. ಆದರೆ ಇದರಿಂದ ಮುಸ್ಲಿಮೇತರರ ಮಧ್ಯೆ ಇಸ್ಲಾಮಿ 
ಪ್ರಚಾರ ಕಾರ್ಯ ನಡೆಸಬೇಕೆಂಬ ಕರ್ತವ್ಯದ ಮಹತ್ವವು ಕಡಿಮೆಯಾಗುವುದಿಲ್ಲ. ಅರ 
ನಮ್ಮ ಮೂಲಭೂತ ಕರ್ತವ್ಯವಾಗಿದ್ದು, ಯಾವ -ನೆಪವೊಡ್ಡಿಯೂ ನಾವು × 
ಹೊಣೆಯಿಂದ ಮುಕ್ತರಾಗುವಂತಿಲ್ಲ. ನಿಜವಾಗಿ ಮುಸ್ಲಿಮ್‌ ಸಮುದಾಯದ ಎ 
. ಸದಸ್ಯರೂ ಸೆತ್ಕಾಹ್ವಾನದ ಹೊಣೆ ಹೊಂದಿದ್ದು, ಇಂದು ಇಸ್ಲಾಮ್‌ ಏನೆಂಬುದನ 
ಈ ಜನರಿಗೇ ಪರಿಚಯಿಸಬೇಕಾದ ಅಗತ್ಯ ಬಂದಿರುವುದು ಶೋಚನೀಯ. ಒಟ 
ಸಮಾಜವನ್ನು ಸುಧಾರಿಸುವ ಹೊಣೆ --ಹೊತ್ತವರನ್ನೇ ಸುಧಾರಿಸಬೇಕಾದ ಅಗ 
ಉಂಟಾಗಿರುವುದು ಮತ್ತು: ಯಾರಿಂದ ಇಡೀ ಮಾನವಕುಲಕ್ಕೆ ಒಳಿತು ಸಿಗಬೇಕಿತ್ರೊ 
ಅವರಲ್ಲೇ ಎಲ್ಲ ಬಗೆಯ ಕೆಡುಕುಗಳು ಬೇರು ಬಿಟ್ಟಿರುವುದು ಖೇದಕರ. ₹ 
ಪರಿಸ್ಥಿತಿಯನ್ನು ಸುಧಾರಿಸಲು ಮತ್ತು' ಪರಿವರ್ತಿಸಲು ಶ್ರಮಿಸಬೇಕಾದುದು ನಮ್ಮೆಲ್ಲ; 
ಕರ್ತವ್ಯ. ಆದರೆ. ಅದೇ ವೇಳೆ ಮುಸ್ಲಿಮೇತರರಿಗೆ ಅಲ್ಲಾಹನ ಸಂದೇಶವನ್ನು ತಲುಪಿಸುಃ 
ನಿಟ್ಟಿನಲ್ಲಿ ನಮ್ಮ' ಮೇಲಿರುವ ಕರ್ತವ್ಯವನ್ನೂ ನಾವು ಕಡೆಗಣಿಸುವಂತಿಲ್ಲ. ಅಲ್ಲಾಹ; 


೯ ಪ್ರಸಾರ 97 


ರ್ಬಿ-ಮುಸ್ಲಿಮ್‌ ಸಮಾಜದ ವಾರೀಸು ಸೊತ್ತಲ್ಲ. ಅದು ಎಲ್ಲ ಮಾನವರಿಗೆ ಇಹ- 
ವಿಮೋಚನೆಯ ಹಾದಿ ತೋರಿಸಲು ಬಂದಿರುವ ಧರ್ಮ. ಅದರ ಪರಿಚಯವಿಲ್ಲದ 
'ಜೀವಿಗಳಿಗೆ ಅದನ್ನು ತಲುಪಿಸಬೇಕಾದುದು ನಮ್ಮ ಕರ್ತವ್ಯ. ನಾವು ಈ ಕರ್ತವ್ಯ 
೯ಹಿಸುವಲ್ಲಿ ಲೋಪ ತೋರಿದರೆ ನಾಳೆ `ಪರಲೋಕದಲ್ಲಿ ಈ ಸತ್ಯವಂಚಿತ ಜನರು 
ಬನ್ನು ಹಿಡಿದುಕೊಂಡು, ಅಲ್ಲಾಹನೊಡನೆ "ನೋಡು ನಿನ್ನ ಈ ಅಕ್ರಮಿ ದಾಸರಿಗೆ 
| ಧರ್ಮದ ಬಗ್ಗೆ ತಿಳಿದಿತ್ತು. ಆದರೆ ಅವರು ನಮ್ಮ ಇಹ-ಪರ ವಿಮೋಚನೆಯ 
ಸನವಾಗಬೇಕಾಗಿದ್ದ ಆ ಧರ್ಮವನ್ನು ನಮಗೆ ತಲುಪಿಸಲಿಲ್ಲ " ಎಂದು ಹೇಳಿ 
ಬನ್ನು ಮೂದಲಿಸಬಹುದು. ಆಗೆ ನಮ್ಮ ಬಳಿ ಅವರಿಗೆ ಹೇಳಲು ಯಾವ 
ತ್ತರವೂ ಇರಲಾರದು. ಅನಂತರ ನಮ್ಮ ಗತಿ ಏನಾಗುವುದೋ ಅಲ್ಲಾಹನೇ ಬಲ್ಲ. 

ಸಾಮಾನ್ಯವಾಗಿ ಮುಸ್ಲಿಮೇತರರಿಗೆ ನಾವು ಇಸ್ಲಾಮನ್ನು ಎಷ್ಟು 'ಪರಿಚಯಿಸಿದರೂ 
3ನ್ನು ಅವರು ಸ್ವೀಕರಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಅಂತಹ ನಿರರ್ಥಕ ಪ್ರಯತ್ನವನ್ನು 
' ಮಾಡಬೇಕು ಎಂಬ ಪ್ರಶ್ನೆ ಕೆಲವರನ್ನು ಕಾಡುತ್ತದೆ. ನಿಜವಾಗಿ 'ಇದೊಂದು ಅರ್ಥ 
ನ್ಯ ಹಾಗೂ ನಿರಾಧಾರ ಸಂದೇಹ. ಇತಿಹಾಸದಲ್ಲಿ ಎಲ್ಲೆಡೆ ಯಾವಾಗಲೆಲ್ಲಾ 
ಸ್ಲಿಮ್‌ ಧರ್ಮವನ್ನು ಯಥಾರ್ಥವಾಗಿ ಪರಿಚಯಿಸಲಾಗಿದೆಯೋ ಅಲ್ಲೆಲ್ಲಾ ಜನರು 
ಸನ್ನು ಸ್ವೀಕರಿಸಿದ್ದಾರೆ. ಈಗ ಲೋಕದಾದ್ಯಂತ" 100 ಕೋಟಿಯಪ್ಟಿರುವ ಮುಸ್ಲಿಮ್‌ 
3ಸಂಖ್ಯೆ ಇದಕ್ಕೆ ಸಾಕ್ಟಿಯಾಗಿದೆ. ಆರಂಭದಲ್ಲಿ ಪ್ರವಾದಿ ಮುಹಮ್ಮದ್‌(ಸ) 
ಬ್ರಂಟಿಯಾಗಿದ್ದರು. ತರುವಾಯ ಅವರ ಸತ್ಯಪ್ರಚಾರ ಚಟುವಟಿಕೆಗಳಿಂದಾಗಿ ಒಬ್ಬೊಬ್ಬ 


ತೆ ಜನರು ಬಂದು ಅವರ ಮೇಲೆ ವಿಶ್ವಾಸ ಘೋಷಿಸತೊಡಗಿ ಸತ್ಯವಿಶ್ವಾಸಿಗಳ' *--” 


ದು ವೃತ್ತ ನಿರ್ಮಾಣವಾಯಿತು. ' ಕೊನೆಗೆ 23 ವರ್ಷಗಳಲ್ಲಿ ಸಂಪೂರ್ಣ ಅರೇಬಿಯಾ 
ಸ್ಲಾಮ್‌ ಧರ್ಮ ಸ್ವೀಕರಿಸಿತು. ಆ ಬಳಿಕ ಪ್ರವಾದಿವರ್ಯರ(ಸ) ಸಂಗಾತಿಗಳು ಮತ್ತು 
ತರ ಅನುಯಾಯಿಗಳು ಜಗತ್ತಿನ ಏವಿಧ ಭಾಗಗಳಿಗೆ ಹೋಗಿ ಇಸ್ಲಾಮಿನ 
ದೇಶವನ್ನು ಪಸರಿಸಿದರು. ಸಹಾಬಿಗಳು ಅಥವಾ ಪ್ರವಾದಿ ಮುಹಮ್ಮದ್‌ರ(ಸ) 
ಗಾತಿಗಳ ಕಾಲಾನಂತರ, ಅವರ ಉತ್ತರಾಧಿಕಾರಿಗಳೂ ಧರ್ಮಪ್ರಚಾರ ಕಾರ್ಯವನ್ನು 
»೦ದುವರಿಸಿದರು. ಭಾರತ, ಶ್ರೀಲಂಕಾ, ಮಲೇಶ್ಕಾ, ಇಂಡೋನೇಶ್ಕಾ ಮತ್ತಿತರೆಡೆ 
۹ا‎ ಇಸ್ಲಾಮ್‌ ಹಬ್ಬಿದ್ದು ಅವರ ಕಾಲದಲ್ಲೇ. 

ಈ ಆಧುನಿಕ ಕಾಲದಲ್ಲೂ ಇಸ್ಲಾಮಿನ ಪ್ರಚಾರಕ್ಕಾಗಿ 7 ವಿಶೇಷ 
ಯತ್ನಗಳು ನಡೆಯುತ್ತಿಲ್ಲವಾದರೂ ಜಗತ್ತಿನಾದ್ಯಂತ ' ನಿತ್ಯವೂ ನೂರಾರು 
ಂಸ್ಲಿಮೇತರರು ಇಸ್ಲಾಮ್‌ ಧರ್ಮವನ್ನು ಅಂಗೀಕರಿಸುತ್ತಿದ್ದಾರೆ. 'ಈ ನಿಟ್ಟಿನಲ್ಲಿ' ಸ್ವತಃ 
ಸು ದೇಶವೂ ಅನ್ಯ ದೇಶಗಳಿಗಿಂತ ಹಿಂದಿಲ್ಲ. ಇಲ್ಲೂ ಸತ್ಯವನ್ನು ಅರಸುವ ಅನೇಕ 
'ಶೆನಗಳು ಇಸ್ಲಾಮಿನ ಸತ್ಯತೆಯನ್ನು ಮನಗಂಡು ಅದನ್ನು ಸ್ವೀಕರಿಸಿಕೊಳ್ಳುತ್ತಿವೆ. 

ಇನ್ನು ಒಂದು ವೇಳೆ ನಮ್ಮ ಶತ ಪ್ರಯತ್ನಗಳ ಹೊರತಾಗಿಯೂ ಒಬ್ಬರೂ ನಾವು 
»ಚಯಿಸಿದ ಸತ್ಯವನ್ನು ಅಂಗೀಕರಿಸದಿದ್ದರೆ ಮತ್ತು ನಾವು ಈ ಪ್ರಯತ್ನ ನಡೆಸುತ್ತಲೇ 


98 : ಹಗ ಸ ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತಃ 


ಈ ಲೋಕದಿಂದ ನಿರ್ಗಮಿಸುವಂತಾಗಿ ಬಿಟ್ಟಿರೆ ಆಗಲೂ ನಾವು ಸೋತೆವೆಂದು ಅರ್ಥವೇ 
ನಾವು ಅಲ್ಲಾಹನ ದಾಸರು. ಅವನ ಆಜ್ಞಾಪಾಲನೆ ನಮ್ಮ ಕರ್ತವ್ಯ. ಧರ್ಮದೆಂ 
ಜನರನ್ನು ಕರೆಯಬೇಕು ಎಂಬುದು ಅವನು ನಮಗಿತ್ತಿ; ರುವ ಆದೇಶ. ನಾವು .ಅಪೇಕಿ 


: ರೀತಿಯಲ್ಲಿ ಈ ಕರ್ತವ್ಯ ನಿರ್ವಹಿಸಿದರಾಯಿತು, ನಾವು ವಿಜಯಿಗಳಾದೆವೆಂದೇ ಅಥ 


ನಮ್ಮ ಶ್ರಮ ಎಂದೂ ನಿಷ್ಟಲವಾಗುವುದಿಲ್ಲ. ನಮ್ಮ ಕರ್ತವ್ಯ ಪಾಲನೆಯೇ ನಮ್ಮಃ 
ಅಲ್ಲಾಹನ, ಸಂಪ್ರೀತಿ ಮತ್ತು, ಶಾಶ್ವತ ಸ್ವರ್ಗದ" ಪ್ರಾಪ್ತಿಗೆ ಅರ್ಹರಾಗಿ .ಮಾಡುತ್ತ 
ನಿಜವಾಗಿ ನಷ್ಟವಾದುದು ಸತವನ್ನು ಅರಿತ ಬಳಿಕವೂ ಅದನ್ನು ತಿರಸ್ಕರಿಸಿದ 2 
ಭಾಗ್ಯರಿಗ ಮಾತ್ರ. | _ 

ಮುಸ್ಲಿಮರಿರಲಿ ಮುಸ್ಲಿಮೇತರರಿರಲಿ ಅವರನ್ನು ಸುಧಾರಿಸಲೇಬೇಕು ಅಥ 
ಅವರನ್ನು ಸನ್ಮಾರ್ಗಕ್ಕೆ ತರಲೇಬೇಕು ಎಂಬ ಕರ್ತವ್ಯ ನಮ್ಮ ಮೇಲಿಲ್ಲ. ಅ 
ನಮ್ಮಿಂದ ಸಾಧ್ಯವೂ' ಅಲ್ಲ. ಮಾರ್ಗದರ್ಶನ ನೀಡುವ ಸಾಮರ್ಥ್ಯ ಇರುವು 
ಅಲ್ಲಾಹನಿಗೆ ಮಾತ್ರ. ನಮ್ಮ ಕೆಲಸ ಕೇವಲ ಪ್ರಯತ್ನಿಸುವುದು ಮತ್ತು ಕರ್ತ 
ನಿರ್ವಹಿಸುವುದು ಅಷ್ಟೆ. ಪವಿತ್ರ ಕುರ್‌ಆನ್‌ ಒಂದೆಡೆ ಹೀಗೆಂದಿದೆ: 

'' ಪ್ರವಾದಿಗಳೇ, ನೀವಿಚ್ಛಿಸಿದವರಿಗೆ ಸನ್ಮಾರ್ಗ ನೀಡಲು ನಿಮ್ಮಿಂದಾಗದು. ಆಂ 
ಅಲ್ಲಾಹನು ತಾನಿಚ್ಛಿಸಿದವರಿಗೆ ಸನ್ಮಾರ್ಗ ನೀಡುತ್ತಾನೆ.” 28:5 

ಪ್ರವಾದಿ ಮುಹಮ್ಮದ್‌(ಸ) ಸ್ವತಃ ತಮ್ಮ ಚಿಕ್ಕಪ್ಪ ಅಬೂತಾಲಿಬ್‌ರನ್ನು ಸನ್ಮಾಃ 
ದೆಡೆಗೆ ತರಲು ಶ್ರಮಿಸಿದರು. ಆ ವ್ಯಕ್ತಿ ಪ್ರವಾದಿ ಮುಹಮ್ಮದ್‌ರನ್ನು(ಸು ಗಾಢವ 
ತತ ಮತ್ತು ತಮ್ಮ ಜೀವನದಾದ್ಯಂತ ಶತ್ರುಗಳ ವಿರುದ್ಧ ಪ್ರವಾದಿಯವರಿಗೆ( 

ಕಣೆ ನೀಡುತ್ತಾ ಬಂದರು. ಆದರೆ ಕಾಕ: ಅವರು ಇಸ್ಲಾಮ್‌ ಧರ್ಮವಃ 

سے 

ಸತ್ಯಪ್ರಚಾರದ ವಿಷಯದಲ್ಲಿ ಇನ್ನೊಂದು ಗಮನಾರ್ಹ ಸಂಗತಿಯೇನೆಂದರೆ, علج‎ 
ಪರಿಶ್ರಮದಿಂದ ಯಾರೊಬ್ಬರೂ ಸತ್ಯಸ್ವೀಕಾರ ಮಾಡದೆ ಇದ್ದರೆ ನಮಗೇನೂ ನಪ್ಪವೀ 
ಬದಲಾಗಿ ಸತ್ಯ ಪ್ರಚಾರ ಮಾಡಿದ್ದಕ್ಕಾಗಿ ನಾವು ಅಲ್ಲಾಹನ ಮೆಚ್ಚುಗೆಗೆ ಪಾತ್ರರಾ 
ತ್ತೇವೆ. ಅತ್ತ ನಾವು ಸತ್ಯ ಮುಟ್ಟಿಸಿದಾಗ ಯಾರಾದರೂ ಅದನ್ನು ಸ್ಟೀಕರಿಸಿ ತನ್ನಃ 
ಪರಿವರ್ತಿಸಿ ಕೊಂಡರೆ ಅವನ ಸತ್ಕರ್ಮಗಳಿಗಾಗಿ ಅವನಿಗೆ ಪುಣ್ಯ ಸಿಗುವ 
ಅಂತಹದೇ ಪುಣ್ಯದ ಪಾಲು ನಮಗೂ ಸಿಗುವುದು. ಪ್ರವಾದಿ(ಸ) ಹೇಳಿರುವರು: 

"ಸನ್ಮಾರ್ಗದೆಡೆಗೆ. ಆಹ್ವಾನಿಸುವ ವ್ಯಕ್ತಿಗೆ ಅವನ ಆಹ್ವಾನವನ್ನು ಅನುಸರಿ 
ಜನರಿಗೆ ಸಿಗುವಷ್ಟೇ ಪುಣ್ಮವು ಸ ಆದರೆ ಅನುಸರಿಸುವವರ ಪುಣ್ಯವು قش‎ 
ಕಡಿಮೆಯಾಗದು." (ಮುಸ್ಲಿಮ 


نیت 


ಒಳಿತನ್ನು ಆದೇಶಿಸುವುದು ಮತ್ತು 
ಕೆಡುಕನ್ನು ವಿರೋಧಿಸುವುದು 


' ಇಇಿಸ್ನಾಮಿನೆಡೆಗೆ ಜನರನ್ನು ಆಹ್ವಾನಿಸುವ ಮಾತ್ರಕ್ಕೆ ಮುಸ್ಲಿಮನ ಕರ್ತವ್ಯ 
ಂಗಿಯಲಿಲ್ಲ. ಒಳಿತುಗಳನ್ನು. ಪ್ರೋತ್ಸಾಹಿಸಬೇಕಾದುದು ಮತ್ತು ಕೆಡುಕುಗಳನ್ನು وت‎ 
'ಕಾದುದು ಹಾಗೂ" ಇದಕ್ಕಾಗಿ ತನ್ನೆಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನು ಮತ್ತು ಪ್ರಭಾವವನ್ನು 
ಸಿಡಗಿಸಬೇಕಾದುದೂ ಅವನ ಕರ್ತವ್ಯವಾಗಿದೆ. ಮನೆ ಪರಿಸರ, ಸಮಾಜ 'ಹೀಗೆ 
ಧ್ಯವಿರುವಲ್ಲೆಲ್ಲಾ ಅವನು ಒಳಿತನ್ನು ಪ್ರೋತ್ಸಾಹಿಸಿ ಬೆಳೆಸುವ ಮತ್ತು. ಕೆಡುಕುಗಳನ್ನು 
ಶ್ತಿಕ್ಕುವ ಕೆಲಸ ಮಾಡಬೇಕು. 

. ಪವಿತ್ರ ಕುರ್‌ಆನ್‌-ಈ ಕುರಿತು ಹೀಗೆಂದಿದೆ: 

"ಸತ್ಯವಿಶ್ವಾಸಿ ಪುರುಷರು ಮತ್ತು ಸತ್ಯವಿಶ್ವಾಸಿ ಸ್ತ್ರೀಯರು.ಇವರೆಲ್ಲ ಪರಸರ ಆಪ್ತರು; 
ಸರು ಒಳಿತುಗಳೆ ಅಪ್ಪಣೆ ಕೊಡುತ್ತಾರೆ ಮತ್ತು ಕೆಡುಕುಗಳಿಂದ ತಡೆಯುತ್ತಾ ರೆ. ನಮಾರು್‌ 
ಸ್ಮಾಪಿಸುತ್ತಾ ರೆ, ಯುಕಾಶ್‌ ಕೊಡುತ್ತಾರೆ ಮತ್ತು 'ಅಲ್ಲಾಹ್‌ ಹಾಗೂ'ಅವನ ರಸೂಲರ 
ಕುಸರಣೆ ಮಾಡುತ್ತಾ ರೆ" میں راج‎ : YN) 

ದಿವ್ಯ ವಚನವು ಸ್ಪಷ್ಟವಾಗಿ. ಎರಡು ಸಂಗತಿಗಳೆಡೆಗೆ ನಮ್ಮ ಗಮನ ಸೆಳೆಯುತ್ತದೆ.‏ بت 

1) ನಮಾರುಖ್‌ನ ಸಂಸ್ಥಾಪನೆ, ರುಕಾತ್‌ನ ಪಾವತಿ. 2) ಒಳಿತನ್ನು ಅದೇಶಿಸುವುದು 
ತ್ತು ಕೆಡುಕಿನಿಂದ ತಡೆಯುವುದು. - ಇದು "ಮುಸ್ಲಿಮರ ಮೂಲ ವೈಶಿಷ್ಟ್ಯ ಹಾಗೂ 
!೯ವ್ಯವಾಗಿದೆ. ಈ ಕರ್ತವ್ಯ ಪುರುಷರಂತೆ ಸ್ಥ ಸ್ತ್ರಿ ಯರ ಮೇಲೂ ಇದೆ. ' 

. ಪವಿತ್ರ ಕುರ್‌ಆನಿನ ತೃತೀಯ. ಅಧ್ಯಾಯ 'ಆಲಿ ಇಮ್ರಾ; ನ್‌'ನಲ್ಲಿ ಇದೇ ಮಾತನ್ನು 
ಶಿಷ್ಟ ಧಾಟಿಯಲ್ಲಿ ಹೀಗೆ ಹೇಳಲಾಗಿದೆ: 

"ಮಾನವರ ಸನ್ಮಾರ್ಗದರ್ಶನ. ಮತ್ತು ಸಂಸ್ಕಾರಗಳಿಗಾಗಿ ನಿಯೋಗಿಸಲಾಗಿರುವ 
ತುತ್ತಮ ಜನಕೂಟವು ನಿಮ್ಮದಾಗಿರುತ್ತದೆ. ನೀವು ಒಳಿತಿನ ಆದೇಶವನ್ನಿ €ಯುತ್ತೀರಿ, 
)ಪಕಾರ್ಯಗಳಿಂದ: ತಡೆಯುತ್ತಿ €ರಿ ಮತ್ತು ಅಲ್ಲಾಹನ ಮೇಲೆ ವಿಶ್ವಾಸವಿಡುತ್ತೀರಿ."' 

" 3:110) 


100 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತ 


ಅಂದರೆ ಮುಸ್ಲಿಮ್‌ ಸಮುದಾಯವು "ಒಟ್ಟು ಮಾನವಕುಲಕ್ಕೆ ಮಾದರಿಯಾಗಲಿಕ್ಕಾ 
ನೆಲೆಗೊಳಿಸಲಾಗಿರುವ ಒಂದು ಮಾದರೀ ಸಮುದಾಯ. ಅಲ್ಲಾಹನ ಮೇಲಿನ ವಿಶ್ವಾಸ 
ಅದರ ವಿಶೇಷತೆಯಾಗಿದ್ದು, ತನ್ನ ಈ ವಿಶ್ವಾಸದ ಪರಿಣಾಮವಾಗಿ ಅದು, ಅಲ್ಲಾಹ 
ಪ್ರೀತಿಸುವಂತಹ ಒಳಿತುಗಳನ್ನು ಆದೇಶಿಸುವ ಮತ್ತು ಅವನು ವಿರೋಧಿಸುವ ಕೆಡು 
ಗಳಿಂದ ಜನರನ್ನು ತಡೆಯುವ ಕೆಲಸ ಮಾಡುತ್ತದೆ. 

ಪ್ರವಾದಿ(ಸ) ಹೇಳುತ್ತಾರೆ: 

"ನಿಮ್ಮಲ್ಲಿ ಯಾರಾದರೂ ಯಾವುದಾದರೊಂದು ಕೆಡುಕನ್ನು ಕಂಡರೆ ಅದಃ 
ಕೈಯಿಂದ ತಡೆಯಲಿ. ಅಷ್ಟು ಶಕ್ತಿ ಇಲ್ಲವಾದರೆ: ನಾಲಿಗೆಯಿಂದ ಅದನ್ನು ವಿರೋಧಿಸಃ 
ಅದಕ್ಕೂ ಸಾಮರ್ಥ್ಯವಿಲ್ಲದಿದ್ದರೆ ಅದನ್ನು ಮನಸ್ಸಿನಿಂದ ವಿರೋಧಿಸಲಿ. ಇಃ 
ಸತ್ಯವಿಶ್ವಾಸದ ಅತ್ಯಂತ ದುರ್ಬಲ ಅವಸ್ಥೆಯಾಗಿದೆ. n (ಮುಸ್ಲಿಮ 

ಸತ್ಯವಿಶ್ವಾಸ ಮತ್ತು ಕೆಡುಕು, ಅಲ್ಲಾಹನ ಮೇಲಿನ ವಿಶ್ವಾಸ ಹಾಗೂ ಅಲ್ಲಾಕ 
ಆಜ್ಞೋಲ್ಲಂಘನೆ ಇವು ಪರಸ್ಪರ ತೀರಾ ತದ್ವಿರುದ್ದ ವಿಷಯಗಳಾಗಿವೆ. ಒಬ್ಬ ಸತ್ಯವಿಶ್ವಾಸಿಂ: 
ಒಂದು ಕೆಡುಕನ್ನು ಕಂಡಾಗ ಅದನ್ನು ಕೈಯಿಂದಲೇ ತಡೆಯಲು ಪ್ರಯತ್ನಿಸುತ್ತಾನೆ. ಹ 
ತಡೆಯುವ ಶಕ್ತಿ ಇಲ್ಲದಿದ್ದರೆ ಅವನು ಮಾತಿನಿಂದ ಆ ಕೆಡುಕನ್ನು ವಿರೋಧಿಸುತ್ತಾನೆ. ಅದಕ. 
ಧೈರ್ಯ ಸಾಲದಿದ್ದರೆ ಮನಸ್ಸಿನಲ್ಲೇ ಆ ಕೆಡುಕಿನ ಕುರಿತು ಕೊರಗುತ್ತಾನೆ ಮತ್ತು ಆ ಕೆಡು 
ಅಳಿಯಬೇಕೆಂದು ಹಂಬಲಿಸುತ್ತಾನೆ. ಆದರೆ ಒಬ್ಬ ವ್ಯಕ್ತಿ ಕೆಡುಕನ್ನು ಕೇವಲ ಮನಸ್ಸಿನಲ 
ವಿರೋಧಿಸುವುದಕ್ಕೆ ಮಾತ್ರ ಸೀಮಿತನಾದರೆ, ಅದು ಅವನ ಧರ್ಮವಿಶ್ವಾಸದ ದೌರ್ಬಲ್ಯವಃ 
ಸೂಚಿಸುತ್ತದೆ. ಒಬ್ಬನ 'ಧರ್ಮವಿಶ್ವಾಸವು ದೃಢವಾಗಿದ್ದರೆ ಅವನು ಕೆಡುಕಿನ ವಿರುಃ 
ಸಕ್ರಿಯವಾಗಿ ಹೋರಾಡುತ್ತಾನೆ ಮತ್ತು ಅದನ್ನು ವಿರೋಧಿಸಿ ಮಾತನಾಡುತ್ತಾನೆ. ಇದು ಅವ 
ಧರ್ಮನಿಷ್ಠೆಯ ಬೇಡಿಕೆ. ಇದು ಅವನಿಗೆ ಅಲ್ಲಾಹನ ಮತ್ತು ಪ್ರವಾದಿಯ ಆದೇಶ. 

ಕೆಡುಕನ್ನು ತಕ್ಕ ಸಮಯದಲ್ಲೇ ತಡೆದು ಹತ್ತಿಕ್ಕದಿದ್ದರೆ ಅದು ಶೀಘ್ರವೇ ಸಮಾ 
ದಾದ್ಯಂತ ಹರಡಿಕೊಳ್ಳುತ್ತದೆ. ಆಗ ಇಡೀ ಸಮಾಜವೇ ಅಲ್ಲಾಹನ ಕೋಪಕ್ಕೆ ತುತ್ತಾಗುತ್ತ 
ಮತ್ತು ಅವನ ಯಾತನೆಗೆ ಅರ್ಹವಾಗಿ ಬಿಡುತ್ತದೆ. ಒಂದು ಸಮಾಜದ ಮೇಲೆ ಅಲ್ಲಾಕ 
ಯಾತನೆ ಎರಗಿ ಬಿಟ್ಟಿತೆಂದರೆ, ಆಗ ಕೆಡುಕಿನಲ್ಲಿ ನಿರತರಾಗಿರುವ ಜನರ ಜೊತೆ ಇತರರ 

ಅದಕ್ಕೆ ಬಲಿಯಾಗಬೇಕಾಗುತ್ತದೆ. ಪ್ರವಾದಿ(ಸ) ಈ ಕುರಿತು ಹೀಗೆ ಹೆಳಿದ್ದಾರೆ: 
' “ಜನರು ಕೆಡುಕನ್ನು ಕಂಡ ಬಳಿಕವೂ ಅದನ್ನು ತಡೆಯಲು ಪ್ರಯತ್ನಿಸದಿದ್ದ: 

ಅವರೆಲ್ಲರನ್ನೂ ಅಲ್ಲಾಹನ ಯಾತನೆಯು.ಸುತ್ತುವರಿಯುವ ದಿನ ದೂರವಿಲ್ಲ." 
(ತಿರ್ಮಿದಿ, ಇಬ್ದುಮಾಜ 

ಇನ್ನೊ ೦ದೆಡೆ ಪ್ರವಾದಿ(ಸ) ಹೀಗೆ ಹೇಳಿರುವುದಾಗಿ ಉಲ್ಲೇಖಿಸಲ್ಪಟ್ಟಿದೆ: 

"ನನ್ನ ಪ್ರಾಣ ಯಾರ ಕೈಯಲ್ಲಿದೆಯೋ ಅವನಾಣೆ! ನೀವು ಖಂಡಿತವಾಗಿಯ 

ಒಳಿತನ್ನು ಆದೇಶಿಸುತ್ತಿರಬೇಕು ಮತ್ತು "ಕೆಡುಕಿನಿಂದ ತಡೆಯುತ್ತಲಿರಬೇಕು. ಇಲ್ಲವಾದ 
ಮ್ಮ ಮೇಲೆ ಅಲ್ಲಾಹನು. ಯಾತನೆ ಎರಗಿಸುವ.. ಮತ್ತು ನೀವೆಲ್ಲರೂ ಅವನನ 
ಪ್ರಾರ್ಥಿಸಿದರೂ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲಾಗದ ದಿನ ದೂರವಿಲ್ಲ." (ತಿರ್ಮಿಕ 


ಿತನ್ನುಅದೇಶಿಸುವುದು ಮತ್ತು ಕೆಡುಕನ್ನು ವಿರೋಧಿಸುವುದು 101 


ಒಂದು ಸಮಾಜದಲ್ಲಿ ಧಾರಾಳವಾಗಿ ಅಲ್ಲಾಹನ ಆಜ್ಞೋಲ್ಲಂಘನೆ ನಡೆಯುತ್ತಿದ್ದರೂ 
ಯಾರೂ ಜನರನ್ನು ಅದರಿಂದ ತಡೆಯುತ್ತಿಲ್ಲವಾದರೆ ಅಂತಹ ಸಮಾಜದ ಅವಸ್ಥೆ ಏನು 
»೦ಬ ಕುರಿತು ಪ್ರವಾದಿ(ಸ) ಒಮ್ಮೆ ಒಂದು ಉದಾಹರಣೆ ನೀಡಿದರು: 

"ಅಲ್ಲಾಹನ ಮೇರೆಗಳ ವಿಷಯದಲ್ಲಿ ಉದಾಸೀನತೆ ತೋರುವ ಮತ್ತು ಅವುಗಳನ್ನು 
ಉಲ್ಲಂಭಿಸುವವರ ಉದಾಹರಣೆ ಹೀಗಿದೆ; ಕೆಲವರ ಒಂದು ಗುಂಪು ಒಟ್ಟಾಗಿ ಒಂದು 
ಕಡಗನ್ನು ಖರೀದಿಸಿತು. ಅನಂತರ ಅದೃಷ್ಟ ಚೀಟಿ ಹಾಕಿ ಆ ಪ್ರಕಾರ ಕೆಲವರು ಹಡಗಿನ 
ಸೀಲ್ಬಾಗದಲ್ಲೂ ಕೆಲವರು ಕೆಳಭಾಗದಲ್ಲೂ ಸೇರಿಕೊಂಡರು. ಕೆಳೆಗಿನವನೊಬ್ಬ ನೀರೆತ್ತಲು 
ಸೇಲ್ಭಾಗದವರ ಬಳಿ ಸುಳಿದಾಗ ಅವರಿಗೆ ಕಿರುಕುಳವಾಯಿತು. (ಅವರು ಅವನನ್ನು 
ಕಡೆದಾಗ) ಅವನು ಕೊಡಲಿ ಎತ್ತಿ ಹಡಗಿನ ತಳಭಾಗದಲ್ಲಿ ತೂತು ಕೊರೆಯ ತೊಡಗಿದನು. 
ಜನರು ಅವನ ಬಳಿ ಬಂದು ನೀನಿದೇನು ಮಾಡುತ್ತಿರುವೆ ಎಂದು ಪ್ರಶ್ನಿಸಿದರು. ಅವನು, 
ಕಾನು ಮೇಲೆ ಬರುವುದರಿಂದ ನಿಮಗೆ ತೊಂದರೆಯಾಗುತ್ತದೆ. ಅದರೆ ನನಗಂತೂ ನೀರು 
ಬೇಕೇ ಬೇಕಾಗಿದೆ (ಆದ್ದರಿಂದ ತೂತು ಕೊರೆಯುತ್ತಿದ್ದೇನೆ) ಎಂದನು. ಈಗ ಅವರು ಅವನ 
ಸಿ ಹಡಿದರೆ ಅವನನ್ನೂ ರಕ್ಷಿಸಬಹುದು, ತಾವೂ ಸುರಕ್ಷಿತರಾಗಬಹುದು. ಇಲ್ಲವಾದರೆ 
ಅವನನ್ನೂ ನಾಶಗೊಳಿಸುವರು, ತಾವೂ ನಾಶವಾಗುವರು." (ಬುಖಾರಿ) 

ಎಂತಹ ಸೊಗಸಾದ ಉದಾಹರಣೆ! ಅಲ್ಲಾಹನ ಮೇರೆಗಳ ಉಲ್ಲಂಘನೆಯು ಸಮಾಜದ 
ಪಾಲಿಗೆ, ಹಡಗಿನ ತೂಠಿನಂತೆ ಮಾರಕವಾಗುತ್ತದೆ. ತೂತಿನಿಂದ ನೀರು ನುಸುಳಿ ಹಡಗು 
ಮುಳುಗುವಂತೆ ಕೆಡುಕುಗಳು ವ್ಯಾಪಿಸಿದಾಗ ಸಮಾಜವೂ ನಾಶವಾಗುತ್ತದೆ. ಹಡಗಿನಲ್ಲಿ 
ತೂತು ಕೊರೆಯುವವನ ಕೃತ್ಯವು ಒಂದು ವೈಯಕ್ತಿಕ ಕೃತ್ಯವಾಗಿದೆ. ಆದರೆ ಅದರ ಪರಿಣಾಮ 
ಮಾತ್ರ ವೈಯಕ್ತಿಕವಲ್ಲ. ಅದರಿಂದ ಇಡೀ ಹಡಗು ತನ್ನೆಲ್ಲಾ ಪ್ರಯಾಣಿಕರ ಜೊತೆ ಮುಳುಗಿ 
ಬಿಡುವ "ಸಾಧ್ಯತೆ ಇದೆ. ಇದೇ ರೀತಿ ಸಮಾಜದಲ್ಲಿ ಒಬ್ಬಿಬ್ಬರು ಅಲ್ಲಾಹನ ಮೇರೆಗಳನ್ನು 
ಉಲ್ಲಂಘಸು ವುದನ್ನು ಕಂಡು ಅದು ಅವರ ವ್ಯಕ್ತಿಗತ ಕೃತ್ಯವೆಂದು ಸುಮ್ಮನಿದ್ದರೆ ಶೀಘ್ರುವೇ 
ಆ ಪಿಡುಗು ಇಡೀ' ಸಮಾಜಕ್ಕೆ ವ್ಯಾಪಿಸಿ ಇಹ-ಪರ ವಿನಾಶಕ್ಕೆ ಕಾರಣವಾಗುತ್ತದೆ. ಅದೇ 
ವೇಳೆ ಸಮಾಜದಲ್ಲಿ ಒಂದು ಕೆಡುಕು ಆರಂಭವಾಗುತ್ತಿರುವಾಗಲೇ ಅದನ್ನು ತಡೆಗಟ್ಟಲು ಒಬ್ಬ 
ವ್ಯಕ್ತಿಯನ್ನು ಒಂದು ಕೆಡುಕಿನಿಂದ ತಡೆದಂತಾಗುತ್ತದೆ ಮಾತ್ರವಲ್ಲ ಇಡೀ ಸಮಾಜವನ್ನು ಆ 
ಕೆಡುಕು ಮತ್ತದರ ಪರಿಣಾಮಗಳಿಂದ ರಕ್ಷಿಸಿದಂತಾಗುತ್ತದೆ. 

, ನಮ್ಮ ಸಮಾಜದಲ್ಲಿ ಯಾವ ಒಳಿತು ಕೂಡಾ ಅಳಿದು ಹೋಗದಂತೆ, ಯಾವ 
ಕೆಡುಕು ಕೂಡಾ ಬೇರು ಬಿಡದಂತೆ ನೋಡಿಕೊಳ್ಳಬೇಕಾದುದು ಮುಸ್ಲಿಮರೆಂಬ ನೆಲೆಯಲ್ಲಿ 
ನಮ್ಮ ಕರ್ತವ್ಯವಾಗಿದೆ. ಸಮಾಜದಲ್ಲಿ ಯಾವುದೇ ಒಳಿತಿಗೆ ಹಾನಿಯಾಗುತ್ತಿರುವುದು 
ಅಥವಾ ಯಾವುದಾದರೂ ಕೆಡುಕು ತಲೆ ಎತ್ತುತ್ತಿರುವುದು ನಮ್ಮ ಗಮನಕ್ಕೆ ಬಂದರೆ 
ನಾವು ತಕ್ಷಣವೇ ನಮ್ಮೆಲ್ಲ ಬಲ, ಪ್ರಭಾವಗಳನ್ನು ಪ್ರಯೋಗಿಸಿ ಅದನ್ನು ಸರಿಪಡಿಸಲು 
ಶ್ರಮಿಸಬೇಕು. ನಾವು ಬದುಕಿರುವವರೆಗೂ ನಮ್ಮ ಸಮಾಜವು ಶರಾಬು, ಜೂಜು, 
ವ್ಯಭಿಚಾರ, ಬಡ್ಡಿ ಇತ್ಯಾದಿಗಳಿಂದ ಮುಕ್ತವಾಗಿರಬೇಕು. ಜಗಳ, ಅಂತಃಕಲಹಗಳು ನಡೆಯ 
ಬಾರದು. ಮಸೀದಿಗಳು ಜನಭರಿತವಾಗಿರಬೇಕು. ಯಾರೂ ರಮರುಾನ್‌ ತಿಂಗಳಿಗೆ 


102 ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತ ದೆ? 


ಅಪಚಾರ ಮಾಡುವಂತಾಗಬಾರದು. مو‎ ರುಕಾತ್‌ ಮತ್ತು ಹಜ್ಜ್‌ ಗಳನ್ನು ہج‎ 
ಬಾರೆದು. ಯಾರೂ ಇನ್ನೊಬ್ಬರ ಹಕ್ಕನ್ನು ಕಬಳಿಸಬಾರದು, ಯಾರೂ ಇನ್ನೊಬ್ಬನನ್ನು 
ಮರ್ದಿಸಬಾರದು, ಸಮಾಜದಲ್ಲಿ ವಚನಭ್ರಷ್ಟತೆ, ಲಂಚ್ಮ ಭ್ರಷ್ಟಾಚಾರ, ಅಶ್ಲೀಲತೆ, 
ವಂಚನೆ ಇತ್ಯಾದಿ ತಲೆಯೆತ್ತಬಾರದು. ಒಟ್ಟಿನಲ್ಲಿ ಯಾವ ವಿಧದಲ್ಲೂ ಅಲ್ಲಾಹನ 
ಅಜ್ಞೋಲ್ಲಂಘನೆ ' ಆಗಬಾರದು. ಒಂದು ವೇಳೆ ಅಂತಹ ಅಜ್ಞೋಲ್ಲಂಘನೆ ನಡೆಯ: 
ತ್ತಿದ್ದರೂ ನಾವು ಅದನ್ನು ತಡೆಯಲು ಗರಿಷ್ಠ ಪ್ರಯತ್ನಿಸಬೇಕು. ಈ ರೀತಿ ನಾವು ಸ್ವತ 
ನಮ್ಮನ್ನು ಮತ್ತು. ಮುಸ್ಲಿಮ್‌ ಸಮಾಜವನ್ನು ಅಲ್ಲಾಹನ ಯಾತನೆಯಿಂದ ರಕ್ಷಿಸಬಹುದು. 
' ನಾವು ಬದುಕುತ್ತಿರುವುದು ಒಂದು ಮುಸ್ಲಿಮೇತರ ಸಮಾಜದಲ್ಲೆಂದಾದರೆ ಆಗಲೂ 
ನಮ್ಮ ನಿಲುವು ಇದುವೇ ಆಗಿರಬೇಕು. ಎಲ್ಲ-ಜಾತಿ ಧರ್ಮಗಳ ಜನರೂ ಒಳಿತೆಂದ: 
ಪರಿಗಣಿಸುವ ಅನೇಕ ಒಳಿತುಗಳಿವೆ. ಆ ಒಳಿತುಗಳ ಸಂಸ್ಥಾಪನೆಗೆ ಮತ್ತು ಸಂರಕ್ಸಣೆಗಾಗಿ ನಾವ 
ಇತರ ಧರ್ಮೀಯರ ತುಂಬು ಸಹಕಾರ ಪಡೆಯಬೇಕು. ಹಾಗೆಯೇ ಎಲ್ಲ ಮತೀಯರು ಕೆಡುಕು: 
ಎಂದು ಪರಿಗಣಿಸುವ ಹಲವಾರು ಕೆಡುಕುಗಳಿವೆ. ಇತರರ ಜೊತೆ ಸೇರಿ ನಾವು ಆ ಕೆಡುಕುಗಳ 
ನಿರ್ಮೂಲನಕ್ಕೆ ಪ್ರಯತ್ನಿಸಬೇಕು. ಪವಿತ್ರ ಕುರ್‌ಆನ್‌ ನಮಗೆ ಈ ರೀತಿ ಆದೇಶಿಸಿದೆ: 
“ಪುಣ್ಯ ಹಾಗೂ ದೇವಭಯದ ಕಾರ್ಯಗಳಲ್ಲಿ ಎಲ್ಲರ ಜೊತೆ ಸಹಕರಿಸಿರಿ ಮತ್ತು ಪಾಕ 
ಹಾಗೂ ಅತಿರೇಕ ಕಾರ್ಯಗಳಲ್ಲಿ ಯಾರೊಂದಿಗೂ ಸಹಕರಿಸಬೇಡಿರಿ.'"' 62) 
ನಾವು ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನದ ಕೆಲಸ ಮಾಡಬೇಕಿದ್ದರೆ 
ಸ್ವತಃ ನಮ್ಮ ಬದುಕು ಒಳಿತುಗಳಿಂದ ಸಂಪನ್ನವಾಗಿದ್ದು ಕೆಡುಕುಗಳಿಂದ ಮುಕ್ತವಾಗಿ 
. ಬೇಕಾದುದು ಅತ್ಯಗತ್ಯ. ನಾವು ಇತರರಿಗೆ ಬೋಧನೆ ನೀಡುತ್ತಾ ಸ್ವತಃ ನಮ್ಮನ್ನು ಮರೆತು 
ಬಿಟ್ಟರೆ, ಇತರರನ್ನು ಕೆಡುಕಿನಿಂದ ತಡೆಯುವಾಗ ಸ್ವತಃ ಕೆಡುಕಿನಲ್ಲಿ ನಿರತರಾಗಿದ್ದರೆ ಮತ್ತು 
ಇತರರಿಗೆ ಒಳೆತನ್ನು ಆದೇಶಿಸುವಾಗ ಸ್ವತಃ ಒಳಿತಿನಿಂದ ದೂರವಿದ್ದರೆ ನಮ್ಮ ಬೋಧನೆಗಳ: 
ಅರ್ಥಶೂನ್ಯವೆನಿಸುತ್ತದೆ. , ಅಲ್ಲದೆ' ಈ ವಿರೋಧಾಭಾಸವು ಪರಲೋಕದಲ್ಲಿ ನಾವ 
ಅಲ್ಲಾಹನ ಉಗ್ರಶಿಕ್ಸೆಗೆ ತುತ್ತಾಗಲು ಕಾರಣವಾಗುತ್ತದೆ. ಈ ವಿಷಯದಲ್ಲಿ ಪ್ರವಾದಿ 
ಮುಹಮ್ಮದ್‌ರ(ಸ) ಒಂದು ವಚನವು ನಮ್ಮ ' ಕಣೆರೆಸಲು' ಪರ್ಯಾಪ್ಪವಾಗಬೇಕು. 
"ಪುನರುತ್ನಾನ ದಿನ ಒಬ್ಬ ವ್ಯಕ್ತಿಯನ್ನು ತಂದು ನರಕಾಗ್ನಿಗೆ ಹಾಕಲಾಗುವುದು. ಅವನ 
ಕರುಳು ಹೊರಗೆ ಬಂದಿರುವುದು. ಅವನು ಸಂಕಟದಿಂದ, ಕತ್ತೆಯು ಗಾಣದ ಸುತ್ತ ತಿರುಗುವಂತೆ 
ನರಕದ ಸುತ್ತಲೂ ಓಡುತ್ತಿರುವನು. ಆಗ ನರಕವಾಸಿಗಳು "ಇದೇನು ನಿನ್ನ ಅವಸ್ಥೆ?" ನೀನು 
ನಮಗೆ ಒಳಿತಿನ ಆದೇಶ ನೀಡುತ್ತಿರಲಿಲ್ಲ'ವೇ?ಕೆಡುಕಿನಿಂದ್ದ ನಮ್ಮನ್ನು ತಡೆಯುತ್ತಿರ 
ಲಿಲ್ಲವೇ?"ಎಂದು ಪ್ರಶ್ನಿಸುವರು. ಆಗ “ಹೌದು. ನಾನು ನಿಮಗೆ ಒಳಿತನ್ನು ಆದೇಶಿಸುತ್ತಲಿದ್ದೆ. 
ಆದರೆ ಸ್ವತಃ ಒಳಿತು ಮಾಡುತ್ತಿರಲಿಲ್ಲ. ನಾನು ನಿಮ್ಮನ್ನು ಕೆಡುಕಿನಿಂದ ತಡೆಯುತ್ತಲಿದ್ದೆ. 
ಆದರೆ ಸ್ವತಃ ಕೆಡುಕನ್ನು ಮಾಡುತ್ತಿದ್ದೆ"ಎಂದು ಉತ್ತೆರಿಸುವನು." (ಬುಖಾರಿ, ಮುಸ್ಲಿಮ್‌) 


انت 


ಧರ್ಮದ ಉತ್ಸಾನಕ್ಕಾಗಿ ಹೋರಾಟ 


ಈ ಹಿಂದಿನ ಅಧ್ಯಾಯಗಳ ಅಧ್ಯಯನದಿಂದ ಸ್ಪಷ್ಟವಾಗಿ ತಿಳಿಯುವಂತೆ, ಒಬ್ಬ 
ಸತ್ಯವಿಶ್ವಾಸಿಯು ಸ್ವತಃ ತಾನು ಅಲ್ಲಾಹನ ಆಜ್ಞಾಪಾಲನೆ ಮಾಡುವುದರ ಜೊತೆಗೆ ತನ್ನ 
ಮನೆಯವರೂ ಅಲ್ಲಾಹನ ಆದೇಶಗಳನ್ನು ಪಾಲಿಸಬೇಕು, ತನ್ನ ದೇಶವಾಸಿಗಳೆಲ್ಲರೂ 
ಅಲ್ಲಾಹನ ನಿಷ್ಠ ದಾಸರಾಗಿ ಮಾರ್ಪಡಬೇಕು, ತನ್ನ ಸಮಾಜ ಎಲ್ಲ ಕೆಡುಕುಗಳಿಂದ 
ಮುಕ್ತವಾಗಬೇಕು ಮತ್ತು ದೇಶವು ಸಕಲ ಒಳಿತುಗಳ ನೆಲೆವೀಡಾಗಬೇಕು ಎಂದು 
ಹಂಬಲಿಸುತ್ತಲಿರುತ್ತಾನೆ. 

ಆದರೆ ಅವನು ವಾಸಿಸುತ್ತ ರುವ ದೇಶದಲ್ಲಿ ಬ ಧರ್ಮವು ಸಂಪೂರ್ಣವಾಗಿ . 
ಸ್ಥಾಪನೆಗೊಂಡು, ಅಲ್ಲಾಹನ ಮೆಚ್ಚುಗೆಯ ನಿಯಮವು ಅನುಷ್ಠಾನದಲ್ಲಿದ್ದು, ಗೃಹ 
ಜೀವನದಿಂದಾರಂಬಿಸಿ ರಾಜಕೀಯ, ಆರ್ಥಿಕ ಮತ್ತು ಅಂತಾರಾಷ್ಟ್ರೀಯ ಕ್ಷೇತ್ರಗಳ ವರೆಗೆ 
ಎಲ್ಲೆಡೆ ಅಲ್ಲಾಹನ ಕಾನೂನು ಜಾರಿಯಲ್ಲಿದ್ದು ಇಡೀ ರಾಷ್ಟ್ರವೇ ಅಲ್ಲಾಹನ ಧರ್ಮದ 
ಬುನಾದಿಯಲ್ಲಿ ರಚಿತವಾದಾಗ ಮಾತ್ರ ಈ ಹಂಬಲವು ಈಡೇರಲು ಸಾಧ್ಯ. 

ದೇಶದಲ್ಲಿ ಅಲ್ಲಾಹನ ಹೊರತು ಇತರ ಕಾನೂನು ಜಾರಿಯಲ್ಲಿರುವಾಗ ಆ 
ಕಾನೂನುಗಳು ಅಲ್ಲಾಹನ ಆಜ್ಞಾಪಾಲನೆಯನ್ನು ಅನುಮತಿಸುವುದು ಒಂದು ತೀರಾ ಸಣ್ಣ 
ಕ್ಷೇತ್ರದಲ್ಲಿ ಮಾತ್ರ. ಆ ر3‎ ಕೂಡಾ ದಿನಗಳೆದಂತೆ ಸಂಕುಚಿತಗೊಳ್ಳುತ್ತಾ ಸಾಗುತ್ತದೆ. ಆ 
ಪರಿಮಿತ ಕ್ಷೇತ್ರವನ್ನು ಬಿಟ್ಟರೆ ಉಳಿದೆಲ್ಲಾ ಮನುಷ್ಯನು ಆ ದೇವೇತರ ಕಾನೂನುಗಳನ್ನು 
ಪಾಲಿಸಲು ನಿರ್ಬಂಧಿತನಾಗುತ್ತಾನೆ. ತನ್ನ ಮನೆಯವರನ್ನು ಅಲ್ಲಾಹನ ಮೆಚ್ಚುಗೆಗೆ 
ಅನುಗುಣವಾಗಿ ಬೆಳೆಸಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವನು ವಾಸಿಸುವ 
ಪರಿಸರವೆಲ್ಲಾ ದೇವಧಿಕ್ಕಾರ, ನಾಸ್ತಿಕತೆ, ಬಹುದೇವಾರಾಧನೆ, ಅನೈತಿಕತೆ ಮತ್ತಿತರ ಕೆಡುಕು 
ಗಳಿಂದ ತುಂಬಿಕೊಂಡಿರುವುದು. ತಾನು ವಾಸಿಸುವ ಪ್ರದೇಶವನ್ನು ಕೆಡುಕುಗಳಿಂದ ಮುಕ್ತ 
ವಾಗಿಡಲು ಅವನು ಸಮರ್ಥನಾಗಲಾರನು. ಏಕೆಂದರೆ ಆ ಕೆಡುಕುಗಳಿಗೆಲ್ಲಾ ದೇಶದ ಕಾನೂನಿನ 
ಅಂಗೀಕಾರ ಪ್ರಾಪ್ತವಿರುವುದು. ಮದ್ಯಪಾನವನ್ನು ತಡೆಗಟ್ಟಲು ಅವನಿಂದಾಗದು. ಏಕೆಂದರೆ 
ಮದ್ಮಪಾನ ಮತ್ತು ಮದ್ಯ ವ್ಯಾಪಾರವು ಸರಕಾರದ ಆಶ್ರಯದಲ್ಲೇ ನಡೆಯುತ್ತಿರುವುದು. 
ಬಡ್ಡಿಯ ವ್ಯವಹಾರದಿಂದ ದೂರವಿರಲು ಅವನಿಂದಾಗದು, ಏಕೆಂದರೆ ದೇಪದ ನ್ಯಾಯಾಲಯ 
ಗಳ ಸಹಿತ ಎಲ್ಲ ಘಟಕಗಳು ಅದರ ಬೆಂಬಲಕ್ಕಿರುವುವು ಹಾಗೂ ವ್ಯವಸ್ಥೆಯ ನರನಾಡಿಗಳಲ್ಲಿ 


ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ?‏ .0۰ا 


ಬಡ್ಡಿಯೇ : ಹರಿಯುತ್ತಿರುವುದು. ನಗ್ನತೆ ಅಶ್ಲೀಲತೆಗಳನ್ನು ನಿವಾರಿಸಲು ಅವನು ಶಕ್ತ 
ನಾಗಲಾರನು. ಏಕೆಂದರೆ ಪ್ರಾಬಲ್ಯವಿರುವ ವ್ಯವಸ್ಥೆಯು ಸಿನಿಮಾ, ರೇಡಿಯೋ ಟಿ.ವಿ. ಪುಸ್ತಕ 
ನಿಯತಕಾಲಿಕ ಮತ್ತಿತರ ಎಲ್ಲ ಮಾಧ್ಯಮಗಳ ಮೂಲಕ ಅವುಗಳನ್ನು ಹರಡುತ್ತಿರುವುದು. 
ಸ್ತ್ರೀ-ಪುರುಷರ ಅನಿಯಂತ್ರಿತ ಬೆರೆಯುವಿಕೆ, ವ್ಯಭಿಚಾರ ಮತ್ತು ಅದರ ಪ್ರೇರಕಗಳನ್ನು 
ತಡೆಗಟ್ಟಲು ಅವನಿಂದಾಗದು. ಏಕೆಂದರೆ ಅಂತಹ ವ್ಯವಸ್ಥೆಯಲ್ಲಿ ಈ ಕೆಡುಕುಗಳೆನ್ನೆಲ್ಲಾ 
ನಾಗರಿಕತೆಯ ಅಭಿಮಾನಾರ್ಹ ಅಂಶಗಳೆಂದು ಪರಿಗಣಿಸಲಾಗುವುದು. ತನ್ನ ಮಕ್ಕಳಿಗೆ 
ಸರಿಯಾದ ಧಾರ್ಮಿಕ ವಿದ್ಯಾಭ್ಯಾಸ ಕೊಡಿಸಲು ಅವನಿಗೆ ಸಾಧ್ಯವಾಗಲಾರದು. ಏಕೆಂದರೆ 
ದೇಶದಲ್ಲಿ ಜಾರಿಯಲ್ಲಿರುವ ಶಿಕ್ಷಣ ವ್ಯವಸ್ಥೆಯು ಸಂಪೂರ್ಣವಾಗಿ ಧರ್ಮವಿರಹಿತವಾಗಿರು 
ವುದು ಮತ್ತು ಶೈಕ್ಷಣಿಕ ಪರಿಸರ ಹಾಗೂ ವಿಧಾನ ಕೂಡಾ ನೈತಿಕತೆಯಿಂದ ಮುಕ್ತವಾಗಿರುವುದು. 
ಅವನಿಗೆ ತನ್ನ ಯಾವುದೇ ವ್ಯವಹಾರದಲ್ಲಿ ದೇವನಿಯಮದ ಪ್ರಕಾರ. ತೀರ್ಪು ಪಡೆಯಲು 
ಸಾಧ್ಯವಾಗಲಾರದು, ಏಕೆಂದರೆ ಅವನ ಸಮಾಜದ ನ್ಯಾಯಾಲಯಗಳು ದೇವನಿಯಮದ 
ಬದಲು ಇನ್ನಾವುದೋ ನಿಯಮಗಳ ಆಧಾರದಲ್ಲಿ ತೀರ್ಪುಗಳನ್ನು ಕೊಡುವುವು. ಅವನ 
ಧಾರ್ಮಿಕ ವ್ಯಕ್ತಿ ನಿಯಮ ಕೂಡಾ ಸದಾ ಅಪಾಯದಲ್ಲಿರುವುದು. ದೇಶದ ಸರಕಾರವು 
'ತಾನಿಚ್ಛಿಸಿದಾಗ ಅದನ್ನು ಅನೂರ್ಜಿತಗೊಳಿಸಿ ಸಮಾನ ಪೌರ ನಿಯಮಗಳನ್ನು ಜಾರಿಗೊಳಿಸುವ 
ಹಕ್ಕು ಹೊಂದಿರುವುದು. ಆಗ ಆ ಸತ್ಯವಿಶ್ವಾಸಿಯು ವಿವಾಹ, ವಾರೀಸು ಹಕ್ಕು ಮುಂತಾದ 
ವಿಷಯ ಗಳಲ್ಲಿ ಕೂಡಾ ಇಸ್ಲಾಮಿನ ಕಾನೂನನ್ನು ಅನುಸರಿಸಲು ಅಸಮರ್ಥನಾಗುವನು. 
ہت‎  ದೇವೇತರ ವ್ಯವಸ್ಥೆಯು ಒಂದು ಸಮಾಜದಲ್ಲಿ ಪ್ರಾಬಲ್ಕ ಪಡೆದಾಗ ಉಂಟಾಗುವ 
ಪರಿಣಾಮಗಳಿವು! ಜಗತ್ತಿನಲ್ಲಿ ಯಾವುದೇ ಧರ್ಮ ಅನ್ಯರ ಅಧೀನದಲ್ಲಿದ್ದು ಬೆಳೆಯ 
ಲಾರದು. ಹಾಗಿರುವಾಗ ಇಸ್ಲಾಮಿನಂತಹ, ಜೀವನದ ಎಲ್ಲ ಕ್ಷೇತ್ರಗಳ ಬಗ್ಗೆ ತನ್ನದೇ 
. ಆದ ನಿಯಮ ನಿರ್ದೇಶನಗಳನ್ನು ನೀಡುವ ಧರ್ಮ ಇಂತಹ ವಾತಾವರಣದಲ್ಲಿ ಮುಕ್ತವಾಗಿ 
ಬೆಳೆಯಲು ಹೇಗೆ ಸಾಧ್ಯ? ಇಂತಹ ವಾತಾವರಣದಲ್ಲಿ ಈ ಧರ್ಮವನ್ನು ಪೂರ್ಣವಾಗಿ 
ಅನುಸರಿಸಲು ಯಾರಿಗಾದರೂ ಹೇಗೆ ಸಾಧ್ಯವಾದೀತು? ನಿಜವಾಗಿ ತಾನು ಅಲ್ಲಾಹನ ದಾಸ 
ಎಂಬ ಮಾತಿನಲ್ಲಿ ನಿಷ್ಠೆ ಹೊಂದಿರುವ ವ್ಯಕ್ತಿ ಇಂತಹ ಪರಿಸ್ಥಿತಿಯಲ್ಲಿ ದೇವಾಚ್ಞೆಗಳೆ ಸೀಮಿತ 
ಪಾಲನೆಯಲ್ಲೇ ತೃಪ್ತಿಪಡುವ ಬದಲು ಅಲ್ಲಾಹನ ಭೂಮಿಯಲ್ಲಿ ಅಲ್ಲಾಹನ ಇಚ್ಛೆ ಹಾಗೂ 
ಅವನ ನಿಯಮಗಳ ಹೊರತು ಬೇರಾವ ಇಚ್ಛೆಗಳೂ ನಡೆಯಬಾರದು ಮತ್ತು ಸಂಪೂರ್ಣ 
ವಾಗಿ ಅವನ ನಿಯಮಗಳೇ ಜಾರಿಯಾಗಬೇಕು ಎಂದು ಮನಸಾರೆ ಅಪೇಕ್ಸಿಸುತ್ತಲಿರುತ್ತಾನೆ. 
ಮಾತ್ರವಲ್ಲದೆ ಆ ನಿಟ್ಟಿನಲ್ಲಿ ಜೀವನ ಪರ್ಯಂತ ಹೆಣಗಾಡುತ್ತಲೂ ಇರುತ್ತಾನೆ. 
' ಸರ್ವಜ್ನನೂ ಪರಮ ಯುಕ್ತಿವಂತನೂ ಆಗಿರುವ ಅಲ್ಲಾಹನು ತನ್ನ ಧರ್ಮವು 
ಪ್ರಾಬಲ್ಯದ ಸ್ಥಿತಿಯಲ್ಲಿರುವುದಕ್ಕಾಗಿಯೇ ಕಳುಹಿಸಲ್ಪಟ್ಟಿದೆ ಮತ್ತು ತನ್ನ ಸಂದೇಶವಾಹಕರು 
ಜಗತ್ತಿನಲ್ಲಿ ಜಗದೊಡೆಯನ ವ್ಯವಸ್ಥೆಯನ್ನು ಸ್ಥಾಪಿಸುವುದಕ್ಕಾಗಿಯೇ ಕಳುಹಿಸಲ್ಪಟ್ಟಿದ್ದಾರೆ 
ಎಂದು ಸ್ವತಃ ತಾನೇ ಸ್ಪಷ್ಟವಾಗಿ ಹೇಳಿರುವನು. 


ದ ಉತ್ಪಾನಕ್ಕಾಗಿ ಹೋರಾಟ - 05 
EL 


"ಸನ್ಮಾರ್ಗ ಮತ್ತು ಸತ್ಯಥರ್ಮದೊಂದಿಗೆ ತನ್ನ ಸಂದೇಶವಾಹಕನನ್ನು ಕಳುಹಿಸಿರು 
ನು ಅವನೇ: ಅದನ್ನು ಸಂಪೂರ್ಣ ಧರ್ಮದ ಮೇಲೆ ಪ್ರಬಲಗೊಳಿಸಲಿಕ್ಕಾಗಿ. ಬಹುದೇವ 
ಸಸಿಗಳಿಗೆ. ಇದು ಎಷ್ಟೇ ಅಪ್ರಿಯವಾದರೂ ಸರಿಯೆ." : 

(ಪವಿತ್ರ ಕುರ್‌ಆನ್‌, 61:9, 9:33) 
ಪವಿತ್ರ. ಕುರ್‌ಆನಿನಲ್ಲಿ ಈ 'ವಾಕ್ಕವು ಪ್ರಸ್ತುತ 'ಅತ್ತೌಬಾ' جلاک‎ 'ಅಸ್ಫಫ್ಟ್‌' 
ಸ್ಯಯಗಳಲ್ಲಿ ಮಾತ್ರವಲ್ಲದೆ ಕೆಲವು ಭಿನ್ನ ಪದಗಳೊಂದಿಗೆ 'ಅಲ್‌ ಫತಹ್‌' ಎಂಬ, 
್ಯಯದಲ್ಲೂ ಪುನರಾವರ್ತಿಸಲ್ಪಟ್ಟಿದೆ. ಈ ರೀತಿ ಒತ್ತು ಕೊಟ್ಟು ಮೂರು ಬಾರಿ 
'ರಾವರ್ತಿಸಲ್ಪಟ್ಟಿರುವ “ಈ ವಾಕ್ಕವು ಅಲ್ಲಾಹನು ತನ್ನ ಧರ್ಮವನ್ನು ಅಂದರೆ 'ತನ್ನ 
اھ‎ ಜೀವನ ವ್ಯವಸ್ಥೆಯನ್ನು ಜಗತ್ತಿಗೆ ಪರಿಚೆಯಿಸಿರುವುದರ ಉದ್ದೇಶವನ್ನು 
ವೂ ಸಂಶಯಕ್ಕೆ ಎಡೆಯಿಲ್ಲದಂತೆ ಬಹಳ ವ್ಯಕ್ತವಾಗಿ ತಿಳಿಯಪಡಿಸುತ್ತದೆ. ಹೀಗಿರುತ್ತಾ 
ವಿಶ್ವಾಸಿಗಳು ಸತ್ಯಧರ್ಮಕ್ಕೆ ಅಪೇಕ್ಷಿತ ಪ್ರಾಬಲ್ಯವನ್ನು ಗಳಿಸಿಕೊಡುವುದಕ್ಕಾಗಿ ತಮ್ಮ 
೯ಸ್ಫವನ್ನೂ ತೊಡಗಿಸಬೇಕಾದುದು ಅವರ ಧರ್ಮ ಮತ್ತು ವಿಶ್ವಾಸದ ಅನಿವಾರ್ಯ 
ಕೆ ಎನಿಸುತ್ತದೆ. ಈ ರೀತಿ ತಮ್ಮ ಸರ್ವಸ್ವವನ್ನೂ ಈ ಮಾರ್ಗದಲ್ಲಿ ಅರ್ಪಿಸುವುದು. 
ರು ಸತ್ಯವಿಶ್ವಾಸಿಗಳೆಂಬುದಕ್ಕೆ ಪುರಾವೆಯಾಗುವುದರ ಜೊತೆಗೆ ಅವರು ಈ ಮೂಲಕ 
ಲೋಕದಲ್ಲಿ ಅಲ್ಲಾಹನ ಸಹಾಯವನ್ನೂ ಪರಲೋಕದಲ್ಲಿ ಶಾಶ್ವತ ಸ್ವರ್ಗವನ್ನೂ 

ಯಲು ಅರ್ಹರೆನಿಸಿಕೊಳ್ಳುತ್ತಾರೆ. 

“ಪ್ರಸ್ತುತ ದಿವೈವಾಕ್ಕದಲ್ಲಿ, ಅಲ್ಲಾಹನು ತನ್ನ ಧರ್ಮವನ್ನು ಸಂದೇಶವಾಹಕರ 
ಲಕ ಕಳುಹಿಸಿರುವುದು' ಆ ಧರ್ಮವನ್ನು ಇತರೆಲ್ಲ ಧರ್ಮ ಮತ್ತು ವ್ಯವಸ್ಥೆ 
'ದುರು ಸ್ಥಾಪಿಸುವುದಕ್ಕಾಗಿ ಎಂದು ತಿಳಿಸಲಾಗಿದೆ. ಒಬ್ಬ ದೇವ ಸಂದೇಶವಾಹಕನ 
ೂಲಕ ಅಲ್ಲಾಹನ ಧರ್ಮ ಸ್ಥಾಪಿಸಲ್ಪಡಲು ಅಥವಾ ಅದು ಪ್ರಾಬಲ್ಯಕ್ಕೆ ಬರಲು 
ಏವ ಒಂದೇ ಮಾರ್ಗ ಏನೆಂದರೆ, ಆ ಸಂದೇಶವಾಹಕನ; ಮತ್ತು "ಆತನು ಪರಿಚಯಿಸು 
9د‎ ಧರ್ಮದ ಅನುಯಾಯಿಗಳೆಲ್ಲರೂ ಆ ನಿಟ್ಟಿನಲ್ಲಿ: ಸಕ್ರಿಯವಾಗಿ ಹೋರಾಡ 
ಕು. ಏಕೆಂದರೆ ಯಾವುದೇ ಪ್ರವಾದಿ, ಏಕಾಂಗಿಯಾಗಿ ಮಿಥ್ಮ ವ್ಯವಸ್ಥೆಯನ್ನು 
ಾಗೆದು ಸತ್ಯವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರಲು ಸಾಧ್ಯವಾಗದು. ಆ ಶ್ರಮದಲ್ಲಿ 
೩ ಸತ್ಕವಿಶ್ವಾಸಿ ಸಿಗಳು ಸಂಪೂರ್ಣ ಪಾಲ್ಗೊಳ್ಳುವುದು ಅತ್ವ ಗತ್ಯ. ಆದ್ದರಿಂದಲೇ 
ಕೃಫ್ಸ್‌' ಅಧ್ಯಾಯದಲ್ಲಿ ಪ್ರಸ್ತುತ ವಾಕ್ಕದ "ಬೆನ್ನಿಗೇ ಹೀಗೆ ಹೇಳಲಾಗಿದೆ: | 

“ಸತ್ಯವಿಶ್ವಾಸಿಗಳೇ, ನಿಮ್ಮನ್ನು ವೇದನಾಯುಕ್ತ ಯಾತನೆಯಿಂದ ರಕ್ಷಿಸುವಂತಹ 
»ದು ವ್ಯಾಪಾರವನ್ನು ನಾನು ನಿಮಗೆ ತೋರಿಸಿ ಕೊಡಲೇ? ಅಲ್ಲಾಹ್‌ ಮತ್ತು ಅವನ 
ದೇಶವಾಹಕರ ಮೇಲೆ ವಿಶ್ವಾಸವಿರಿಸಿರಿ' ಮತ್ತು ನಿಮ್ಮ ಸಂಪತ್ತುಗಳಿಂದಲೂ 
ವಗಳಿಂದಲೂ. ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿರಿ. ನೀವು ಅರಿಯುವವರಾಗಿದ್ದರೆ, 
ಸ್ಕು ಪಾಲಿಗೆ ಇದೇ ಉತ್ತಮವಾಗಿದೆ. ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು . 
ತ್ತು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವಂತಹ ಸ್ವರ್ಗೋದ್ಯಾನಗಳಲ್ಲಿ 


106 R ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತ 
ಬು 


ನಿಮ್ಮನ್ನು ಪ್ರವೇಶಗೊಳಿಸುವನು. ಸದಾ ನೆಲೆಸುವಂಶಹ ' ಸ್ವರ್ಗಗಳಲ್ಲಿ ಅತ್ಯುತ್ತ 
ಭವನಗಳನ್ನು ನಿಮಗೆ ದಯಹಾಲಿಸುವನು. ಇದೇ ಮಹಾ ಯಶಸ್ಸು ಮತ್ತು 3 
ಬಯಸುವಂತಹ ಇನ್ನೊಲಿದು ವಸ್ತುವನ್ನೂ ನಿಮಗೆ ಕೊಡುವನು. ಅಂದರೆ, ಅಲ್ಲಾ 
ಕಡೆಯಿಂದ ಸಹಾಯ ಮತ್ತು ಶೀಘ್ರದಲ್ಲೇ Plas ವಿಜಯ. ಸಂದೇಶವಾಹಕ 
ಸತ್ಯವಿಶ್ವಾಸಿಗಳಿಗೆ ಇದರ ಸುವಾರ್ತೆ ನೀಡಿರಿ. (61:10- 

"ಈ ವಾಕ್ಯದ ಆರಂಭದಲ್ಲೇ ود‎ ಎಂದು اج:متعوہ‎ 
ವುದರಿಂದ ಇದು ಕೇವಲ ಪ್ರವಾದಿ ಮುಹಮ್ಮದ್‌ರ(ಸ) ಕಾಲದ ಸಹಾಬಿಗಳಿಗೆ ಮ 
ಅನ್ವೈೆಯಿಸದೆ, ಎಲ್ಲ ಕಾಲದ ಸತ್ಯವಿಶ್ವಾಸಿಗಳಿಗೂ ಸಮಾನವಾಗಿ ಅನ್ವಹಿಸುತ್ತದೆಂಬ: 
ವ್ಯಕ್ತವಾಗುತ್ತದೆ. "ಎರಡನೆಯದಾಗಿ ಒಬ್ಬ ಮನುಷ್ಯನು ನರಕಯಾತನೆಯಿಂದ ರಕ 
ಪಡೆಯಬೇಕಿದ್ದರೆ, ಅವನ ಪಾಪಗಳೆಲ್ಲ ಕ್ಟಮಿಸಲ್ಪಡಬೇಕಿದ್ದರೆ ಮತ್ತು "ಅವನು بھ‎ 
ಸುಖಕ್ಕೆ ಅರ್ಹರೆನಿಸಿಕೊಳ್ಳಬೇಕಿದ್ದರೆ, ಅವನು ಅಲ್ಲಾಹ್‌ ಮತ್ತು ಆತನ.ಸಂದೇಶವಾಷ 
ಮೇಲೆ ಪ್ರಾಮಾಣಿಕವಾಗಿ ವಿಶ್ವಾಸವಿಡುವುದರ ಜೊತೆಗೆ, ಅಲ್ಲಾ 2چ‎ ಸಂಪ್ರೀತಿಗಾಗಿ ಮ 
ಅವನ ಧರ್ಮದ ಸಂಸ್ಥಾಪನಾರ್ಥವಾಗಿ ತನ್ನೆಲ್ಲಾ ಶಕ್ತಿ 'ಸಾಮರ್ಥ್ಯಗಳನ್ನೂ ಸಂಪತ್ತನ 
ಕೊನೆಗೆ ಜೀವವನ್ನೂ ತೊಡಗೆಸಿ ಹೋರಾಡಬೇಕಾದುದು ಅನಿವಾರ್ಯ ಎಂಬುದು ಸ್ಥ 
ವಾಗುತ್ತದೆ. ಮೂರನೆಯದಾಗಿ, ಮೇಲ್ನೋಟಕ್ಕೆ ' ಹೋರಾಟದ ಈ ಮಾರ್ಗವು نہ‎ 
ಕಠಿಣವಾಗಿ ಕಾಣಿಸಿದರೂ ಪರಿಣಾಮದ ದೃಷ್ಟಿಯಿಂದ ಇದೊಂದು ಅತ್ಯಂತ ಲಾಃ 
' ವ್ಯವಹಾರವಾಗಿದೆ. ನಿಜವಾದ ವಿಜಯ ಈ ಮಾರ್ಗದಲ್ಲೇ ಅಡಗಿದೆ. ಈ ಲೋ 
ಸಂಪತ್‌-ಸೌಕರ್ಯಗಳೆಲ್ಲಾ ತೀರಾ ತಾತ್ಕಾಲಿಕವಾಗಿದ್ದು ಹೇಗೂ ಕೊನೆಗೊಮ್ಮೆ ಮನುಷ್ಯ 
ಅವೆಲ್ಲವನ್ನು ಅನಿವಾರ್ಯವಾಗಿ ತೊರೆಯಲೇಬೇಕಾಗುತ್ತದೆ. ಹಾಗಿರುವಾಗ ಮನುಷ್ಯ 
ಇವೆಲ್ಲವನ್ನು .ಅಲ್ಲಾಹನ ಧರ್ಮದ لع‎ ತೊಡಗಿಸಿ ಬಿಡುವ ಮೂ 
ಪರಲೋಕದ ಶಾಶ್ವತ ಸುಖವನ್ನು ಖರೀದಿಸಿಕೊಳ್ಳು ವುದೇ ಜಾಣತನ ಎಂಬ ಅಂಶ ಕೂ 
ಈ ವಾಕ್ಯದಿಂದ ತಿಳಿದು ಬರುತ್ತದೆ. ನಾಲ್ಕನೆಯದಾಗಿ, ಪರಲೋಕದ ಶಾಶ್ವತ ವಿಜಃ 
“ಮಾತ್ರವಲ್ಲದೆ ಸಾಕ್ಷಾತ್‌ ಈ ಲೋಕದಲ್ಲೂ -ವಿಜಯ ಸಾಧಿಸಲು ಇರುವ' جع‎ 
ಇದೊಂದೇ. ಜಗತ್ತಿನಲ್ಲಿ ಅಲ್ಲಾಹನ ಧರ್ಮವನ್ನು ಸ್ಥಾಪಿಸಲಿಕ್ಕಾಗಿ ತಮ್ಮ ಸರ್ವಸ್ವವನ 
ತೊಡಗಿಸಿ ಶ್ರಮಿಸುವ ಜನರು ಇಹದಲ್ಲೇ ಅಲ್ಲಾಹನ ನೆರವು 'ಮತ್ತು , ಅನುಗ್ರಹ 
ಪಾತ್ರರಾಗುತ್ತಾರೆ ಮತ್ತು ವಿಜಯಿಗಳಾಗುತ್ತಾರೆ ಎಂಬ ಅಂಶವೂ ಇದರಲ್ಲಿ ಅಡಕವಾಗಿ: 

'ಅತ್ತೌಬ' ಅಧ್ಯಾಯದಲ್ಲಿ ಅಲ್ಲಾಹನು ಹೀಗೆ ಹೇಳಿರುವನು: 

"ಅಲ್ಲಾಹ್‌ ಮತ್ತು ನಿರ್ಣಾಯಕ ದಿನದ ಮೇಲೆ ವಿಶ್ವಾಸವಿಡುವವರು ತಮಗೆ ತನ 
ಧನಗಳೊಂದಿಗೆ ಹೋರಾಟ ನಡೆಸುವುದರಿಂದ ವಿನಾಯಿತಿ ನೀಡಬೇಕೆಂದು ಎಂಜೆಂದಿಗ 
ವಿನಂತಿಸಲಾರರು. ಅಲ್ಲಾಹನು ಧರ್ಮನಿಷ್ಮರನ್ನು ಚೆನ್ನಾ, ಗಿ ಬಲ್ಲವನಾಗಿರುತ್ತಾನೆ. ಅಲ್ಲಾ 
i ಮತ್ತು ಅಂತಿಮ ದಿನದಲ್ಲಿ ವಿಶ್ವಾಸವಿರಿಸದವರು ಮಾತ್ರ ಇಂತಹ ನಿಮವೇದನೆಗಳೆನ 
ಮಾಡುತ್ತಾರೆ. ಅವರ ಹೃದಯಗಳಲ್ಲಿ ಸಂಶಯವಿದೆ. ಅವರು ತಮ್ಮ ಸಂಶಯಗಳಲ್ಲೆ 
ತಲ್ಲಣಗೊಳ್ಳುತ್ತಿದ್ದಾರೆ." k (944-4: 


೯ದ ಉತ್ಸಾನಕ್ಕಾಗಿ ಹೋರಾಟ 2 107 


ಪವಿತ್ರ ಕುರ್‌ಆನಿನ ಈ ವಾಕ್ಯದಿಂದ ತಿಳಿಯುವಂತೆ, ಮನುಷ್ಯನು ಧರ್ಮ ಸಂಸ್ಥಾಪ 
ರ್ಕವಾಗಿ ನಡೆಯುವ ' ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾನೋ ಇಲ್ಲವೋ ಎಂಬುದು 
'ನ ವಿಶ್ವಾಸವನ್ನು ಪರೀಕ್ಟಿಸುವ ಮಾನದಂಡವಾಗಿದೆ. ಒಬ್ಬ. ಪ್ರಾಮಾಣಿಕ ಸತ್ತ 
ನ್ವಸಿಯು ಎಂದೆಂದೂ ಈ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಶ್ರಮಿಸಲಾರ. 
'ನಂತೂ' ತನ್ನೆಲ್ಲವನ್ನೂ ಈ ಮಾರ್ಗದಲ್ಲಿ ಉತ್ಸಾಹದಿಂದ ಅರ್ಪಿಸಿ ಬಿಡುತ್ತಾನೆ. ಇದಕ್ಕೆ 
ಒರುದ್ಧವಾಗಿ ಧರ್ಮದ ಉತ್ಪಾನಕ್ಕಾಗಿ ನಡೆಯುವ ಹೋರಾಟದಲ್ಲಿ ತನ್ನ ಪಾಲನ್ನು 
\ಸಬಯಸದ ವ್ಯಕ್ತಿ ವಿವಿಧ ನೆಪಗಳನ್ನು ಒಡ್ಡಿ ಈ ಹೊಣೆಗಾರಿಕೆಯಿಂದ ದೂರ 
ಏಿತ್ತಾನೆ. ಅಲ್ಲಾಹನು ಇಂತಹ ಪಲಾಯನವಾದಿಗಳ ಕುರಿತು ಅವರಿಗೆ ಅಲ್ಲಾಹನ 
ತ್ತು ಪರಲೋಕದ, ಮೇಲೆ ವಿಶ್ವಾಸವೇ ಇಲ್ಲ ಎಂದು ಸಾರಿರುವನು. ಇಂತಹ ವ್ಯಕ್ತಿಗಳು 
ನು ಮುಸ್ಲಿಮರೆಂದು ವಾದಿಸುತ್ತಿದ್ದರೆ ಆ'ವಾದ ಸುಳ್ಳು. 

ಈ ಸಂದರ್ಭದಲ್ಲಿ, ಮುಸ್ಲಿಮೇತರರೇ ಬಹುಸಂಖ್ಯಾತರಾಗಿರುವಂತಹ ಭಾರತ 
ದ್ದು ಕೊಂಡು ನಾವು"ಧರ್ಮದ ಉತ್ಸಾನಕ್ಕಾಗಿ ಶ್ರಮಿಸಲು ಹೇಗೆ 'ಸಾಧ್ಯ ಎಂದು 
ಇರಾದರೂ ಪ್ರಶ್ನಿಸಬಹುದು. ಅದಕ್ಕೆ ಉತ್ತರವೇನೆಂದರೆ, ಸ್ವತಃ ಪ್ರವಾದಿ ಮುಹಮ್ಮದ್‌(ಸ) 
3ರು ಧರ್ಮೋತ್ಥಾನದ ಕಾರ್ಯವನ್ನು ಒಂದು ಅಪ್ಪಟ ಮುಸ್ಲಿಮೇತರರ: ಸಮಾಜದಲ್ಲೇ 
ಸಂಭಿಸಿದ್ದರು. ಅವರ ಪರಿಶ್ರಮದಿಂದ ಅವರಿಗೆ- ಅನುಯಾಯಿಗಳು ' ದೊರೆತರು. 
ಘಟಿತ ಶ್ರಮದ ಮತ್ತು ಹೋರಾಟದ ಫಲವಾಗಿ ಕ್ರಮೇಣ ಇಸ್ಲಾಮ್‌ ಧರ್ಮವು 
ಮ್ಹುತ್ತಲೇ ಹೋಗಿ ಕೊನೆಗೊಂದು ದಿನ ಅರೇಬಿಯದಾದ್ಯ್ಧಂತ ಇಸ್ಲಾಮ್‌ ` ಹಬ್ಬಿತು. 
ಹಿ ಅರೇಬಿಯಾದ ಪ್ರಬಲ ಧರ್ಮವಾಗಿ ಬಿಟ್ಟಿತು. j 

ಭಾರತ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ: ರಾಜಾಲ್ವಿಕೆ' ಅಥವಾ ಸರ್ವಾಧಿಕಾರ ಇರುವ 
ಸೃಗಳಿಗೆ ಹೋಲಿಸಿದರೆ ಪ್ರಜಾಸತ್ತಾತ್ಮಕ ದೇಶಗಳಲ್ಲಿ ವ್ಯವಸ್ಥೆಯನ್ನು ಪರಿವರ್ತಿಸುವ 
ರ್ಸು ಹೆಚ್ಚು ಸುಲಭ. ಅಲ್ಲಿ ದೇಶದ ಜನತೆ ಯಾವ ವ್ಯವಸ್ಥೆಯನ್ನು ಬಯಸುತ್ತಾರೋ 
ವ್ಯವಸ್ಥೆಯೇ ಸ್ಥಾಪಿತವಾಗುತ್ತದೆ. ಇಲ್ಲಿಯ ಬಹುಸಂಖ್ಯೆಯು ಇಸ್ಲಾಮ್‌ ತಮ್ಮೆಲ್ಲ 
راد‎ ಪರಿಹಾರವಾಗಿದೆ ಎಂಬುದನ್ನು' ಅರಿತೊಡನೆ ಇಸ್ಲಾಮ್‌ ಧರ್ಮವೇ ಈ 
'ಶದ ವ್ಯವಸ್ಥೆಯಾಗಿ ಮಾರ್ಪಡಬಹುದು. ಆದರೆ ಆ ಹಂತವನ್ನು ತಲುಪಬೇಕಿದ್ದರೆ 
ವು ಈ ಹಂದೆ ಹೇಳಿರುವ ಕೆಲಸಗಳನ್ನೆಲ್ಲಾ ಮಾಡಬೇಕಾದುದು ಅನಿವಾಯ£-. 
ಧ್ಲಾಮಿನ ಪ್ರತಿಪಾದಕರು ನಿಜಕ್ಕೂ ಇಸ್ಲಾಮಿನ ಜೀವಂತ ಮಾದರಿಗಳಾಗಿಬಿಟ್ಟಿರೆ, 
ಂಸ್ಲಿಮ್‌ ಸಮುದಾಯವು ಅಪೇಕ್ಷಿತ ಮಟ್ಟದಲ್ಲಿ ಸುಧಾರಣೆಗೊಂಡರೆ, ಇಸ್ಲಾಮನ್ನು 
ತರರಿಗೆ ಪರಿಚಯಿಸುವ ಕಾರ್ಯವು ವ್ಯಾಪಕವಾಗಿ ನಡೆದರೆ ಮತ್ತು ಇಸ್ಲಾಮಿನ ಕುರಿತು 
ಕರಲ್ಲಿರುವ ತಪ್ಪು ತಿಳುವಳಿಕೆಗಳನ್ನು ನಿವಾರಿಸಲಾದರೆ ಖಂಡಿತವಾಗಿಯೂ ಈ ದೇಶದಲ್ಲಿ 
ಕ್ಲಾಮ್‌' ಸ್ಥಾಪಿತವಾಗುವ ದಿನ ದೂರವಿಲ್ಲ. ಇನ್‌ಶಾ ಅಲ್ಲಾಹ್‌. 


ಭಧ 


ಸುಸಂಘಟಿತ ಸಾತ್ಮಿಕ ಸಮಾಜದ ಅಗಃ 


ಜಗತ್ತಿನಲ್ಲಿ ಯಾವುದೇ ಜನಾಂಗ ಅಥವಾ ಗುಂಪಿನ ಸ್ಪತಂತ್ರ ಉಳಿವು ಮ 
ಗೌರವಸ್ಥ ಅಸ್ತಿತ್ವವು ಆ ಜನಾಂಗದಲ್ಲಿರುವ ಬಕ್ಕವನ್ನು ಅವಲಂಬಿಸಿದೆ. وہ‎ 
ಸ್ವತಃ ಒಂದು ದೊಡ್ಡ ಶಕ್ತಿಯಾಗಿದೆ. ಆಂತರಿಕ ಏಕತೆಯುಳ್ಳ ಮತ್ತು ಸಂಘಃ 
ವಾಗಿರುವ " ಜನಾಂಗವೊಂದನ್ನು ಅಡಿಯಾಳಾಗಿ ಮಾಡುವುದು ಅಥವಾ ಅದನ್ನು ಲಃ 
ಹಾಕುವುದು ಸುಲಭ ಸಾಧ್ಯವಲ್ಲ. ಯಾವುದೇ ಸಮುದಾಯವಿರಲಿ, ಅದರ ಬಳಿ ಐ 
ತ್ಯಾಗಶೀಲತೆ. ಮತ್ತು ಹೋರಾಟದ ಹುರುಪು ಇರುವ ತನಕ ಅದು ಉನ್ನತವಾ 
ಗೌರವದ" ಸ್ಥಾನದಲ್ಲಿರುತ್ತದೆ. ಅಂತಹ ,ಜನಾಂಗದ ಮೇಲೆ ಕೈ ಹಾಕಲು ಹೊರ 
ವವರು ಕೈ ಸುಟ್ಟುಕೊಳ್ಳುತ್ತಾರೆ. 
۱ ಇದಕ್ಕೆ ವೃತಿರಿಕ್ತವಾಗಿ ವಿಚ್ಛಿದ್ರತೆಯ ವ್ಯಾಧಿಗೆ ತುತ್ತಾದ ಜನಾಂಗಗಳು ಪ್ರಃ 
ಸಾಧಿಸುವುದಿಲ್ಲ. pi ಶಕ್ತಿ -ಸಾಮರ್ಥ್ಯಗಳೆಲ್ಲಾ ಒಳ ಜಗಳಗಳಲ್ಲೇ ವ್ಯರ್ಥವಾಗುತ್ತ 
ಅಂತಹೆ ಜನಾಂಗಕ್ಕೆ ಜಗತ್ತಿನಲ್ಲಿ ಯಾವುದೇ ಘನತೆ ಅಥವಾ ವರ್ಚಸ್ಸು ಉಳಿಂ 
ವುದಿಲ್ಲ. ಇತರ ಜನಾಂಗಗಳು ಧೈರ್ಯವಾಗಿ ಅದರ ಮೇಲೆ ಮುಗಿಬೀಳುತ್ತವೆ. ಆ 
ಅದರ ಪ್ರಾಬಲ್ಯವನ್ನು ಮಾತ್ರವಲ್ಲದೆ: ಸ್ವಾತಂತ್ರ್ಯವನ್ನು ಕೊಡಾ ನಾಶ ಮಾಡಿಬಿಡುತ್ತ. 
ಆ ಜನಾಂಗಕ್ಕೆ ತನ್ನ ಸ್ವಂತಿಕೆಯನ್ನಾಗಲೀ, ತನ್ನ ಧರ್ಮ, ನಂಬಿಕ್ಕೆ' ಭಾ: 
'ಸಂಸ್ಕೃತಿಯನ್ನಾಗಲೀ ರಕ್ಷಿಸಲು ಸಾಧ್ಯವಾಗುವುದಿಲ್ಲ. ಅದು ಎಲ್ಲವನ್ನೂ ಕಳೆಕೊಂ। 
ಅನ್ಕರ ದಾಸ್ಯಕ್ಕೆ ತುತ್ತಾಗಿ ಅಪರಿಚಿತತೆ ಮತ್ತು ಅಪಮಾನದ ಬದುಕು ಸಾಗಿಸಃ 
ನಿರ್ಬಂಧಿತವಾಗುತ್ತದೆ. 

- ಇದು ಕೇವಲ ಸಾಮಾನ್ಯ 000 ಅನ್ವಯಿಸುವ ವಿಷಯ. ಇನ 
ಒಂದು ಜನಾಂಗದ ಬಳಿ ತನ್ನದೇ ಆದ ಒಂದು ಸಿದ್ದಾಂತವನ್ನು ಸಂಸ್ಥಾಪಿಸುವ ಗ 
- ಇದೆ ಎಂದಾದರೆ ಅಂತಹ ಜನಾಂಗದ ಪಾಲಿಗೆ ಆಂತರಿಕ ಐಕ್ಕವು ಇತರರಿಗಿಃ 
ಹಲವಾರು ಪಟ್ಟು ಅಧಿಕ ಮಹತ್ವ ಹೊಂದಿರುತ್ತದೆ. ಐಕ್ಕವಿಲ್ಲದೆ ಜಗತ್ತಿನಲ್ಲಿ ಯಾ 
ಗುರಿಯನ್ನೂ SS ಸಂಘಟನೆಯಿಲ್ಲದೆ ಯಾವುದೇ ವ್ಯವಸ್ಥೆಯ 
ಸಂಸ್ಥಾಪಿಸುವಂತಿಲ್ಲ. ಸಂಘಟಿತ ಶಕ್ತಿಯಿಲ್ಲದೆ ಲೋಕದಲ್ಲಿ ಯಾವುದೇ ಕ್ರಾ 
ತರುವುದನ್ನು ಊಹಿಸಲಿಕ್ಕೂ ಸಾಧ್ಯವಲ್ಲ 


ಸಂಘಟಿತ ಸಾತ್ವಿಕ ಸಮಾಜದ ಅಗತ್ಯ 109 


ಮುಸ್ಲಿಮ್‌ ಸಮುದಾಯ, ಇಂದು ಜಗತ್ತಿನ ಎಲ್ಲ ಭಾಗಗಳಲ್ಲೂ ಹರಡಿ 
ೊಂಡಿರುವ ' ಸಮುದಾಯ. ಈ ಸಮುದಾಯದಲ್ಲಿ ಪ್ರಬಲವಾದ ಆಂತರಿಕ ಏಕತೆ 
ಇಲ್ಲದಿದ್ದರೆ ಇದನ್ನು" ಅನ್ಯರ ಪ್ರಾಬಲ್ಯದಡಿಯಲ್ಲಿ ಅವರ ಜೊತೆ ಲೀನವಾಗದಂತೆ _ 
ಕ್ಷಿಸಲು ಸಾಧ್ಯವಿಲ್ಲ. ಮುಸ್ಲಿಮ್‌ ಸಮುದಾಯವು ಇಸ್ಲಾಮಿನ ಉನ್ನತ ಆದರ್ಶಗಳನ್ನು .. 
ಕ್ರಿಸಬೇಕಾದ ಸಮುದಾಯ. ಈ ಆದರ್ಶಗಳು ಪ್ರಾಬಲ್ಕ ಪಡೆಯಬೇಕಿದ್ದರೆ ಮುಸ್ಲಿಮ್‌ 
ಮುದಾಯವು ಆಂತರಿಕ ಬಿಕ್ಕಟ್ಟುಗಳಿಂದ ಸಂಪೂರ್ಣ ಮುಕ್ತವಾಗಿರಬೇಕಾದುದು 
.93د‎ ಒಳ ಜಗಳೆಗಳು ಈ ಸಮುದಾಯವನ್ನು ಹಲವು ಮಾರಕ ಅಪಾಯಗಳಿಗೆ 
ಏರಿಯಾಗಿಸಬಲ್ಲವು. ಸಮುದಾಯವು ಅಸಂಘಟಿತವಾಗಿರುವಾಗ ಕೇವಲ ಕೆಲವೇ ದುಷ್ಪ 
3ಕ್ಷಿಗಳು ಕೂಡಾ ಷಡ್ಕಂತ್ರಗಳನ್ನು ಹೂಡಿ ಸಮುದಾಯವನ್ನು ದಾರಿಗೆಡಿಸಿ ಬಿಡಲು 
೨ವಕಾಶವಿರುತ್ತದೆ. ಈ ಸಮುದಾಯದ ಇತಿಹಾಸ ನೋಡಿದರೆ, ಇದು ವಿಚ್ಛಿದ್ರವಾಗಿದ್ದ 
ಣಲಾವಧಿಗಳಲ್ಲೇ ಅನೇಕ ದಾರಿಗೆಡಿಸುವ ಶಕ್ತಿಗಳು ತಲೆ ವಿತ್ತಿ ಹಲವು ವಿನಾಶಗಳಿಗೆ 
ಣರಣವಾಗಿರುವುದನ್ನು ಕಾಣಬಹುದು. ಇಂತಹ ಶಕ್ತಿಗಳು ಮತ್ತು ಅವರಿಂದುಂಟಾಗುವ 
ಕ್ರಕೋಭೆಗಳು ಸಮುದಾಯವನ್ನು ಮತ್ತಷ್ಟು ವಚ್ಛಿದ್ರತೆಗೆ ತಳ್ಳುತ್ತವೆ. ಮುಸ್ಲಿಮ್‌ 
ಸಮುದಾಯವು ವಿಶ್ವದಲ್ಲಿ ಇಸ್ಲಾಮೊ ವ್ಯವಸ್ಥೆಯನ್ನು ಸಂಸ್ಥಾಪಿಸುವ ತನ್ನ ಗುರಿಯನ್ನು 
ಇಧಿಸಬೇಕಿದ್ದರೆ" ಅದು ಸಂಘಟಿತವಾಗಬೇಕಾದುದು ಮತ್ತು ತನ್ನ ಗುರಿ ಸಾಧನೆಗಾಗಿ 
ಹಘಟಿತ ಹೋರಾಟ ನಡೆಸಬೇಕಾದುದು ಅನಿವಾರ್ಯ. ವಿಚ್ಛಿದ್ರತೆಯ ಅವಸ್ಥೆಯಲ್ಲಿ 
೨ದು ತನ್ನ ಈ ಗುರಿಯ ಹತ್ತಿರ ಸುಳಿಯಲಿಕ್ಕೂ ಸಮರ್ಥವಾಗದು. 

ಇದೇ ಕಾರಣದಿಂದ, ಇಸ್ಲಾಮ್‌ ಧರ್ಮವು ಮುಸ್ಲಿಮರ ಪರಸ್ಪರ ಏಕತೆ ಮತ್ತು 
ಘಟನೆಗೆ ಅಸಾಮಾನ್ಯ ಮಹತ್ವ ಕೊಟ್ಟಿದೆ. ಅದು ಮುಸ್ಲಿಮರಿಗೆ ಸಂಘಟಿತವಾಗಿರ 
ಸೇಕೆಂದು ಹಾಗೂ ಎಲ್ಲ ಬಗೆಯ ವಿಚ್ಛಿದ್ರತೆಗಳಿಂದ ದೂರವಿರಬೇಕೆಂದು ಆದೇಶಿಸು 
ಸುದರ ಜೊತೆಗ ಮುಸ್ಲಿಮ್‌ ಐಕ್ಕ ಹಾಗೂ ಸಂಘಟನೆಯ ಬುನಾದಿಗಳೇನು, ಅದರ 
ಉದ್ದೇಶವೇನು ಮತ್ತು ಆದನ್ನು ಸದಾ ಉಳಿಸಿಕೊಳ್ಳುವ ಬಗೆ ಹೇಗೆ ಎಂಬುದನ್ನೂ 
ನಿವರವಾಗಿ ತಿಳಿಸಿದೆ. ಪವಿತ್ರ ಕುರ್‌ಆನಿನ ಈ ಆದೇಶವನ್ನು ಗಮನಿಸಿರಿ: 

"ನೀವೆಲ್ಲರೂ. ಒಟ್ಟಾಗಿ ಅಲ್ಲಾಹನ ಹಾಶವನ್ನು ಬಿಗಿ ಹಿಡಿಯಿರಿ ಮತ್ತು ಭಿನ್ನ 
ನಿನ್ನರಾಗದಿರಿ: ನಿಮ್ಮ ಮೇಲೆ ಅಲ್ಲಾಹನು ಮಾಡಿದ್ದ ಆ ಉಪಕಾರವನ್ನು ಸ್ಮರಿಸಿರಿ. ನೀವು 
ಸರಸ್ಪರ ಶತ್ರುಗಳಾಗಿದ್ದಿರ. ಅವನು ನಿಮ್ಮ ಹೃದಯಗಳನ್ನು ಜೋಡಿಸಿದನು ಮತ್ತು 
೨ಪನ ಅನುಗ್ರಹದಿಂದ ನೀವು ಸಹೋದರರಾದಿರಿ. ನೀವು ಅಗ್ನಿ ತುಂಬಿದ ಒಂದು ಕುಂಡದ 
ಅಂಚಿನಲ್ಲಿ ನಿಂತಿದ್ದಿರಿ. ಅಲ್ಲಾಹನು ನಿಮ್ಮ ನ್ನು ಅದರಿಂದ ರಕ್ಷಿಸಿದನು. ಈ ದೃಷ್ಟಾಂತ 
ಗಳಿಂದ, ನಿಮಗೆ ನಿಮ್ಮ ಶಾಶ್ವತ ವಿಜಯದ ನೇರ ಮಾರ್ಗ ಕಾಣಬಹುದೆಂದು ನಿರೀಕ್ಷಿಸಿ 
ಅಲ್ಲಾಹನು ತನ್ನ ನಿದರ್ಶನಗಳನ್ನು ನಿಮಗೆ ಪ್ರಕಾಶಗೊಳಿಸುತ್ತಾನೆ."' (3:103) 

'ಈ ವಾಕ್ಯವು ನಮಗೆ ಅನೇಕ ಪಾಠಗಳನ್ನು ಕೊಡುತ್ತದೆ. ಮೊದಲನೆಯದಾಗಿ, 
ಮುಸ್ಲಿಮರ ಪರಸ್ಪರ ಬಏಕ್ಕವು ಅಲ್ಲಾಹನ" "ಒಂದು ದೊಡ್ಡ' 'ಅನುಗ್ರ ಹವಾಗಿದೆ. 


110 : ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ" 
Po EEL. lie eit 


ಎರಡನೆಯದಾಗಿ, ಮುಸ್ಲಿಮರು ಸನ್ಮಾರ್ಗದಲ್ಲಿರುವುದು ಅವರ ಐಕ್ಕವನು; 
ಅವಲಂಬಿಸಿದೆ, ಐಕ್ಕವಿಲ್ಲದೆ ' ಅವರು ಸನ್ಮಾರ್ಗದಲ್ಲಿ ಸ್ಥಿರವಾಗಿ ಉಳಿದಿರಲ 
ಸಾಧ್ಯವಿಲ್ಲ. ಮೂರನೆಯದಾಗಿ, ಅನೈಕ್ಕ ಅಥವಾ ವಿಚ್ಛಿದ್ರತೆಯು ಶಾಪ ಹಾಗು 
ಖಂಚನಾರ್ಹವಾಗಿದೆ. ನಾಲ್ಕನೆಯದಾಗಿ, ಅಲ್ಲಾಹನ ಪಾಶ ಅರ್ಥಾತ್‌ ದೇವ ಧರ್ಮ 
ಜೊತೆಗಿನ ಸಂಬಂಧವೇ ಮುಸ್ಲಿಮರ ಐಕ್ಕದ ಬುನಾದಿಯಾಗಿದೆ. ಅಂದರೆ ಅವರ 
ಅಲ್ಲಾಹನ ಧರ್ಮವನ್ನು, ಅವನ ಗ್ರಂಥವನ್ನು ಮತ್ತು ಅವನ ಸಂದೇಶವಾಹಕಃ 
ಆದರ್ಶವನ್ನು ಬಲವಾಗಿ ನೆಚ್ಚಿಕೊಂಡಿರಬೇಕು. ಧರ್ಮದ' ಬುನಾದಿಯಲ್ಲಿ ಪರಸ್ಪಃ 
ಸಹೋದರರಾಗಬೇಕು. ವಿಚ್ಛಿದ್ರತೆಯಿಂದ ಸಂಪೂರ್ಣ ದೂರವಿರಬೇಕು. ಈ ರೀತಿ ಏಕಃ 
ಸಾಧಿಸಿದ ಬಳಿಕ ಅವರು ನಿರ್ವಹಿಸಬೇಕಾದ ಕರ್ತವ್ಯವೇನು? 

“ನಿಮ್ಮಲ್ಲಿ ಸತ್ಯರ್ಮದ ಕಡೆಗೆ ಆಹ್ವಾನಿಸುವ, ಒಳಿತನ್ನು ಆಜ್ಞಾಪಿಸುವ "ಮತ್ತು 
ಕೆಡುಕುಗಳಿಂದ ತಡೆಯುವಂತಹ ಜನಕೂಟ ವೊಂದು ಇರಬೇಕಾದುದು ಅತ್ಯಗತ್ಯ, ಈ ಕಾಯಃ 
ವೆಸಗುವವರೇ ನಿಶ್ಚಯವಾಗಿಯೂ ಕೃಶಾರ್ಥರಾಗುವರು." (ಪವಿತ್ರ ಕುರ್‌ಆನ್‌, 3:104 

ಅರ್ಥಾತ್‌, ಇಸ್ಲಾಮಿನೆಡೆಗೆ ವಿಶ್ವವನ್ನು ಆಮಂತ್ರಿಸುವುದು, ವಿಶ್ವದಲ್ಲಿ ಒಳಿತನ್ನು 
ಸಂಸ್ಥಾಪಿಸುವುದು ಮತ್ತು' ಕೆಡುಕನ್ನು ಹೋಗಲಾಡಿಸುವುದೇ ಈ ಸಂಘಟಿತ ಶಕ್ತಿಯ 
ಉದ್ದೇಶವಾಗಬೇಕು. .. 

ಪ್ರಸ್ತುತ 'ಆಲಿ ಇಮ್ರಾನ್‌' ಅಧ್ಯಾಯದ ಮುಂದಿನ ವಾಕ್ಯಗಳಲ್ಲಿ ಅನೈಕ್ಕದ مت‎ 
, ಹಾಗೂ ಪರಿಣಾಮಗಳನ್ನು ಬಹಳ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ: 

“ಸುವ್ಯಕ್ತ ನಿದರ್ಶನಗಳು ಪ್ರಾಪ್ತಿಯಾದ ಮೇಲೆ ಭಿನ್ನಾಭಿಪ್ರಾಯಗಳಲ್ಲಿ ಸಿಲು; 
ವಿಭಿನ್ನ ಪಕ್ಷ ಪಂಗಡಗಳಲ್ಲಿ ಹರಿ ಹಂಚಿ ಹೋದವರಂತೆ ನೀವಾಗಬಾರದು. ಹೀಃ 
ಮಾಡಿದವರು ಘೋರ' ಯಾತನೆಯನ್ನನುಭವಿಸುವರು. ಅಂದು ಕೆಲವರು ಪ್ರಸನ್ನವದಃ 
ರಾಗುವರು. ಇನ್ನು ಕೆಲವರ ಮುಖಗಳು ಕರ್ರಗಾಗುವುವು. ಮುಖ ಕರ್ರಗಾದವರೊಡನೆ (ಹೀಗ 
ಹೇಳಲಾಗುವುದು), 'ಈಮಾನಿನ ಭವ್ಯ ಕೊಡುಗೆ ಪ್ರಾಪ್ತವಾದ ಬಳಿಕವೂ ನೀವು ನಿಷೇಧ 
ನೀತಿಯನ್ನು ಅನುಸರಿಸಿದಿರಾ? ಸರಿ, ಹಾಗಾದರೆ ಈ ಕೃತಘ್ನತೆಯ ಬದಲಿಗೆ ನರಕ ಯಾತನೆಯ 
ಸವಿಯನ್ನುಣ್ಣಿರಿ.' ಪ್ರಸನ್ನವದನರಾದವರ ಏಚಾರ-ಅವರಿಗೆ ಅಲ್ಲಾಹನ ಕೃಪಾಶ್ರಯದಲ್ಲಿ 
ಸ್ಥಾನ ಸಿಗುವುದು ಮತ್ತು ಅವರು ಸದಾ ಅದೇ ಸ್ವಿತಿಯಲ್ಲಿರುವರು." (3:105-107 

ಈ ವಾಕ್ಕ ಎಷ್ಟೊಂದು ಪಾಠ ಬೋಧಕವಾಗಿದೆ: ವಿಚ್ಛಿದ್ರತೆಗೆ ಕಾರಣವಾಗುವವರು 
ಮತ್ತು ಸ್ವತಃ ವಿಚ್ಛಿದ್ರರಾಗುವವರು ಪರಲೋಕದಲ್ಲಿ ಘೋರ ಶಿಕ್ಲೆಗೆ ತುತ್ತಾಗುವುದಲ್ಲದ 
ಈ ಲೋಕ ದಲ್ಲಿ ಅವರು ಆ ಮೂಲಕ ಇಸ್ಲಾಮಿನಿಂದ ಸಂಬಂಧ ಕಡಿದುಕೊಂಡಂತಾಗುತ್ತದೆ. 
ಅದು ಕುಫ್ರ್‌ ಅರ್ಥಾತ್‌ و‎ ಅಥವಾ ಸತ್ಯಧಿಕ್ಕಾರಕ್ಕೆ ನಿಕಟವಾಗಿರುವ ಕ್ರಿಯೆಯಾಗಿದೆ. 
ಅದಕ್ಕಿರುವ ಶಿಕ್ಷೆ ಕೂಡಾ ಕುಫ್ರ್‌ಗೆ ಇರುವ ಶಿಕ್ಷೆಯಂತೆ ಯಾತನಾಮಯವಾಗಿರುತ್ತದೆ. 

ಮುಸ್ಲಿಮ್‌ ಸಮಾಜವನ್ನು ಸುಸಂಘಟಿತಗೊಳಿಸುವ ಮತ್ತು ಅದನ್ನು ಸಂಘಟಿತ 
ಸ್ಥಿತಿಯಲ್ಲೇ ಉಳಿಸುವ ನಿಟ್ಟಿನಲ್ಲಿ ಇಸ್ಲಾಮ್‌ ನೀಡಿರುವ ಆದೇಶವೇನೆಂದರೆ, ಪ್ರಥಮವಾ? 


ಸಂಘಟಿತ ಸಾತ್ಮಿಕೆ ಸಮಾಜದ ಆಗತ್ಯ : 11 


ಬುಸ್ಲಿಮರು ತಮಗೊಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕು, ಆ ಬಳಿಕೆ ಅಲ್ಲಾಹನು 
ಸತ್ತು ಪ್ರವಾದಿಯು ನಿಗದಿಪಡಿಸಿರುವ ಮೇರೆಗಳಿಗೆ ಬದ್ಧವಾಗಿದ್ದು ಆತನನ್ನು ಅನುಸರಿಸ, 
ಸಕು. ಈ ರೀತಿ ನಾಯಕನನ್ನು ಅನುಸರಿಸಬೇಕಾದುದು, ಅಲ್ಲಾಹ್‌ ಮತ್ತು ಪ್ರವಾದಿಯನ್ನು 
;ನುಸರಿಸುವಷ್ಟೇ ಪ್ರಾಮುಖ್ಯವಾಗಿದೆ. ಈ ಮಧ್ಯೆ" ಒಂದು ವೇಳೆ ಯಾವುದಾದರೂ 
)ಷಯದಲ್ಲಿ ವಿವಾದವುಂಟಾದರೆ ಅಲ್ಲಾಹ್‌ ಮತ್ತು ಪ್ರವಾದಿಯ . ಆದೇಶವೇನೆಂಬುದನ್ನು 
ಸೋಡಿ ಆ ಪ್ರಕಾರ ತೀರ್ಮಾನಿಸಬೇಕು. 

'ಓ ಸತ್ಯವಿಶ್ವಾಸಿಗಳೆ ಅಲ್ಲಾಹನ ಆಜ್ಞಾಪಾಲನೆ ಮಾಡಿರಿ, ಸಂದೇಶವಾಹಕರ 
ಏತ್ತು ನಿಮ್ಮೊಳಗಿನ 'ಉಲುಲ್‌ ಅಮ್ರ್‌'ರ (ಆಜ್ಞಾಧಿಕಾರ ಹೊಂದಿದವರ) ಆಜ್ಞಾಪಾಲನೆ 
.مھا‎ ಅನಂತರ ನಿಮ್ಮೊಳಗೆ رجہ‎ ವಿಷಯದಲ್ಲಿ" ವಿವಾದವುಂಟಾದರೆ 
ವು ನಿಜಕ್ಕೂ. ಅಲ್ಲಾಹನ ಮತ್ತು ಅಂತಿಮ ದಿವಸದ ಮೇಲೆ ವಿಶ್ವಾಸವಿರಿಸುತ್ತೀರಾದರೆ 
ವಿವಾದವನ್ನು ಅಲ್ಲಾಹ್‌ ಮತ್ತು' ಸಂಜೇಶವಾಹಕರ ಕಡೆಗೆ ತಿರುಗಿಸಿರಿ. ಇದುವೇ 
ತಂತ ಸರಿಯಾದ ಕರ್ಮ ವಿಧಾನ. ಇದು ಪರಿಣಾಮದ ದೃಷ್ಟಿಯಿಂದಲೂ 


ಿತ್ತಮವಾಗಿದೆ.'"' i (4:59) 
ಇದು ಪವಿತ್ರ ಕುರ್‌ಆನಿನ, ಆದೇಶವಾದರೆ, ಪ್ರವಾದಿ : ಮುಹಮ, ದ್‌ರ(ಸ) ನುಡಿ ಈ 
ಇತಿ ಇದೆ: 


ನನ್ನನ್ನು ಯಾರಾದರೂ ಅನುಸರಿಸಿದರೆ ಅವನು 1 ಅನುಸರಿಸಿದನು. 
ಸನ್ನ ಆಜ್ಞೆಗಳನ್ನು ಯಾರಾದರೂ. ಉಲ್ಲಂಘಿಸಿದರೆ ಅವನು ಅಲ್ಲಾಹನ. . ಆಜ್ಞೆಗಳನ್ನು 
ಉಲ್ಲಂಘಸಿದನು. ಯಾರು ನಾಯಕನ , ಆಜ್ಞಾಪಾಲನೆ ಮಾಡಿದನೋ ಅವನು. ನನ್ನ 
3ಜ್ಞಾಪಾಲನೆ ಮಾಡಿದನು. ಯಾರು ನಾಯಕನ ಆಜ್ಜೋಲ್ಲಂಘನೆ ಮಾಡಿದನೋ ಅವನು 
ಸನ್ನ ಆಜ್ಞೋಲ್ಲಂಘನೆ ಮಾಡಿದನು. ಇಮಾಮ್‌(ನಾಯಕನು) ಗುರಾಣಿಯಾಗಿರುತ್ತಾನೆ. , 
ಏಿರಾಣಿಯ ರಕ್ಟಣೆಯಲ್ಲಿ ಯುದ್ಧ "ಮಾಡಲಾಗುತ್ತದೆ ಮತ್ತು ಅದರ ಮೂಲಕ ಅಪಾಯ 
ಸ೪ಂದ ರಕ್ಷಣೆ ಪಡೆಯಲಾಗುತ್ತದೆ.” ' - (ಬುಖಾರಿ, ಮುಸ್ಲಿಮ್‌) 

ಈ ಹದೀಸ್‌ನಿಂದ ಸ್ಪಷ್ಟವಾಗುವ ಪ್ರಕಾರ, ನಾಯಕನ. ಆಜ್ಞೆಗಳನ್ನು ಪಾಲಿಸುವುದು 
೨ಲ್ಲಾಹ್‌ ಮತ್ತು ಪ್ರವಾದಿಯ ಆಜ್ಞೆಗಳನ್ನು ಪಾಲಿಸುವುದಕ್ಕೆ ಸಮಾನವಾಗಿದೆ. ಅವನ 
೨ಜ್ಜೆಗಳನ್ನು ಮುರಿಯುವುದು ಅಲ್ಲಾಹ್‌ ಮತ್ತು ಪ್ರವಾದಿಯ ಆಜ್ಞೆಗಳನ್ನು ಮುರಿಯು 
ಫಿದಕ್ಕೆ ಸಮಾನವಾಗಿದೆ. ಸಮುದಾಯವನ್ನು ಬಾಹ್ಮ ಅಪಾಯಗಳಿಂದ ಸುರಕ್ಷಿತವಾಗಿಡಲು 
ತುತ್ತು ಆಂತರಿಕ ಅಪಾಯಗಳಿಂದ ಸುರಕ್ಷಿಸಲು ನಾಯಕನ ಅನುಸರಣೆ ಅನಿವಾರ್ಯವಾಗಿದೆ. 

ಒಮ್ಮೆ ಪ್ರವಾದಿ(ಸ) ಹೀಗೆ ಹೇಳಿದರು: ~ 

*ಸತ್ಮವಿಪ್ವುಸಿಯ ಮೇಲೆ (ತನ್ನ ನಾಯಕನ) ಆಜ್ಞೆಗಳನ್ನು "ಆಲಿಸುವುದು ಮತ್ತು . 
ನಾಲಿಸುವುದು ಕಡ್ಡಾಯವಾಗಿದೆ. ತಾನು ಮೆಚ್ಚುವ ಆದೇಶಗಳನ್ನೂ ತಾನು ಮೆಚ್ಚದಿರುವ 
ತದೇಪಗಳನ್ನೂ ಅವನು ಪಾಲಿಸಬೇಕು. ಇದು ಪಾಪಕಾರ್ಯದ ಆದೇಶ ನೀಡಲಾಗುವ ತನಕ. 


112 | | ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ 
sn نے ہے مہ‎ 


ಒಂದು ವೇಳೆ ಪಾಪ ಕಾರ್ಯವನ್ನು ಆಡೇಶಿಸಲಾದರೆ, ಅದನ್ನು ಆಲಿಸಲೂಬಾರದು, 
ಪಾಲಿಸಲೂ ಬಾರದು." (ಬುಖಾರಿ, ಮುಸ್ಲಿಮ್‌) 
'  ಪ್ರವಾದಿವರ್ಯರ(ಸು ಇನ್ನೊಂದು ಪಚನ ಹೀಗಿದೆ: 

"(ನಾಯಕನ)" ಅನುಸರಣೆಯಿಂದ ದೂರವಿದ್ದ, ವ್ಯಕ್ತಿಯು ಪುನರುತ್ಥಾನ ھ8‎ 
ಅಲ್ಲಾಹನನ್ನು ಭೇಟಿಯಾಗುವಾಗ(ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಳ್ಳಲು) ಅವನ ಬಳ 
ಯಾವ ನೆಪವೂ `ಇರಲಾರದು.' ತನ್ನ ಕೊರಳ ಮೇಲೆ ಬೈಅತ್‌ನ (ನಿಷ್ಠೆ ಮತ್ತು 
ಅನುಸರಣೆಯ _ ಕರಾರಿನ), ನೊಗವಿಲ್ಲದ ಸ್ಥಿತಿಯಲ್ಲಿ ಸಾಯುವ ವ್ಯಕ್ತಿ ಅಜ್ಞಾನದ 
۱ (ಇಸ್ಲಾಮೇತರ) ಸ್ಥಿತಿಯಲ್ಲಿ ಸತ್ತನು. NE (ಮುಸ್ಲಿಮ್‌) 

`ಒಂದು” ನಾಯಕತ್ವಕ್ಕೆ 'ಬದ್ಧವಾದ' ಸುಸಂಘಟಿತ" ಸಮುದಾಯದ ಸ್ಥಾಪನ 
ಕಡ್ಡಾಯವೆಂದೂ "ಅದಕ್ಕೆ ಬದ್ಡವಲ್ಲದ 'ಬದುಕು چو‎ ಬದುಕೆಂದೂ ಇದರಿಂದ 
ವ್ಯಕ್ತವಾಗುತ್ತದೆ. ۰ 

ಮುಸ್ಲಿಮ್‌ ಸಮುದಾಯದಲ್ಲಿ ಪರಸ್ಪರ ಏಕತೆಗೆ ಎಷ್ಟು 'ಮಹತ್ಯ ಇದೆ 
ಎಂಬುದನ್ನು ನಾವು ಪವಿತ್ರ ಕುರ್‌ಆನಿನ `ಈ, ಕೆಳಗಿನ ವಾಕ್ಕದಲ್ಲಿ ಗುರುತಿಸಬಹುದು: 
ری ایج‎ ಅವನ .ಮಾರ್ಗದಲ್ಲಿ .ಸೀಸದ ಎರಕ ಹೊಯ್ದ . ಉಕ್ಕಿನ 
'ಗೋಡೆಯೋ ಎಂಬಂತೆ ಪಂಕ್ತಿಬಡ್ಡರಾಗಿ ಹೋರಾಡುವವರೇ' ಪ್ರಿಯರು." (61:4) 
ಅಂದರೆ ಯುದ್ಧದಂತೆಹ ಅತ್ಯಂತ ಸಂಕೀರ್ಣ ಹಾಗೂ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ 
ಸತ್ಯವಿಶ್ವಾಸಿಗಳ ಮಧ್ಯೆ ಅಭೇದ್ಯ ಸಂಬಂಧವಿರಬೇಕು. ಅವರು 'ಅಲ್ಲಾಹನ ಧರ್ಮದ 
ಉತ್ಸಾನಕ್ಕಾಗಿ' ಎರಕ ಹೊಯ್ದ ಬಲಿಷ್ಠ ಗೋಡೆಯಂತೆ یی‎ ಶ್ರಮ ನಡೆಸಬೇಕು: 
ಪ್ರವಾದಿ(ಸ) ಒಮ್ಮೆ ಹೀಗೆ ಹೇಳಿದರು: 

“ಒಬ್ಬ ಸತ್ಯವಿಶ್ವಾಸಿಯು ಇನ್ನೊಬ್ಬ ಸತ್ಯ ವಿಶ್ವಾಸಿಯ ಪಾಲಿಗೆ ಗೋಡೆಯಂತಿ 
" ರುತ್ತಾನೆ: ಗೋಡೆಯ ಒಂದು ಭಾಗವು ಇನ್ನೊಂದು ಭಾಗಕ್ಕೆ ಬಲ ಒದಗಿಸುತ್ತ 
ಅಿರುತ್ತದೆ." . ಹೀಗೆ ಹೇಳಿ 22 پ3‎ ಬೆರಳುಗಳನ್ನು ಪರಸ್ಪರ ۰288 
'ಹೀಗೆ' ಎಂದು ಹೇಳಿದರು. | و‎ (ಬುಖಾರಿ ಮುಸ್ಲಿ ಸಮ್‌) 


ہت 


ಸಂಕಲ್ಪ ಶುದ್ದಿ 

ಅಲ್ಲಾ ಹನು ತನ್ನ ದಾಸರಿಂದ ' ಏನನ್ನು ಅಪೇಕ್ಷಿಸುತ್ತಾನೆ ಎಂಬುದರ ವಿವರವನ್ನು. 
ತ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಅಲ್ಲಿ' ತಿಳಿಸಲಾಗಿರುವ ಆದೇಶಗಳ "ಅನುಸರಣೆ 
ಕ್ರಿತಿಯೊಬ್ಬ ಸತ್ಯವಿಶ್ವಾಸಿಯ ಕರ್ತವ್ಯವಾಗಿದೆ. ಈ ಅನುಸರಣೆಯೇ ಅವನನ್ನು: ಇಹ-' 
ಕರಗಳ ವಿಜಯಕ್ಕೆ 'ಅರ್ಹಗೊಳಿಸುತ್ತದೆ. ಆದರೆ ಮನುಷ್ಯನ” ಯಾವುದೇ ಸತ್ಯರ್ಮವು ' 
೨ಲ್ಲಾಹನ ಬಳಿ ಸ್ವೀಕೃತವಾಗಬೇಕಿದ್ದರೆ, ಆ ಕರ್ಮವನ್ನು ಅಪ್ಪಟವಾಗಿ ಕೇವಲ' ಅಲ್ಲಾಹನ 
ಪ್ರೀತಿ" ಮತ್ತು ಪರಲೋಕದ ವಿಜಯವನ್ನು ಉದ್ದೇಶವಾಗಿಟ್ಟು' ಮಾಡಬೇಕಾದುದು . 
ತ್ಯೆ ಗತ್ಯ. ಕೇವಲ ತೋರಿಕೆಗಾಗಿ ಮಾಡಿದ ಕರ್ಮಗಳು ಅಥವಾ ಲೌಕಿಕ ಸ್ವಾರ್ಥಗಳನ್ನು 
ಖುಂದಿಟ್ಟು ಮಾಡಲಾದ" 'ಕರ್ಮಗಳು ಅಲ್ಲಾಹನ ಬಳಿ ಸ್ಟೀಕೃತವಾಗುವುದಿಲ್ಲ. ಅಂತಹ . 


ರ್ಮಗಳು. ತಿರಸ್ಕರೆಸಲ್ಪಡುತ್ತವೆ. ” ತೋರಿಕೆಗಾಗಿ ಕರ್ಮವೆಸಗುವುದು ಕಪಟವಿಶ್ವಾಸಿಗಳ تک‎ 


ಕ್ಷೆಣವೆಂದು ಪವಿತ್ರ ಕುರ್‌ಆನ್‌ ಹೇಳುತ್ತದೆ: 

ಫು ಕಷಿಟವಿಶ್ವಾಸಿಗಳು زم سر دی‎ ವಂಚನೆ' 'ಮಾಡುತ್ತಿದ್ದಾ ರೆ. ವಸ್ತು ತಃ 
ہت ات‎ ಅವರನ್ನು ವಂಚನೆಯಲ್ಲಿ : ಬಿಟ್ಟಿರುತ್ತಾನೆ: ಇವರು ನಮಾರು್‌ . 
ಖಾಡಲು ಆರೆ ಮನಸ್ಸಿನಿಂದ, ಕೇವಲ 'ಜನರಿಗೆ ತೋರಿಸಲಿಕ್ಕಾಗಿ ಏಳುತ್ತಾರೆ. ಇವರು 
1ಲ್ಪಾಹನನ್ನು ಅತ್ಯಲ್ಪವೇ 'ಸ್ಮರಿಸುತ್ತಾರಿ."- ٠ (4:142) 

ತೋರಿಕೆಗಾಗಿ ಕೆಲಸ ಮಾಡುವುದು, ಅಲ್ಲಾಹನ ಮೇಲೂ ಪರಲೋಕದ ಮೇಲೂ 
ಶ್ವಾಸ ಇಲ್ಲ ್ಲಿದಿರುವುದರ ಲಕ್ಷಣ "ಎಂದು ಪವಿತ್ರ ಕುರ್‌ಆನ್‌ ಹೇಳಿದೆ: 

ಪತೃವಿಶ್ವಾಸಿಗಳೇ, ತನ್ನ" ಸಂಪತ್ತನ್ನು ಆಡಂಬರಕ್ಕಾಗಿ uc ಮಾಡುವವ‏ .نا" 
ಹಾಗೂ ಅಲ್ಲಾಹ್‌ ಮತ್ತು ಪರಲೋಕದಲ್ಲಿ ವಶ್ವಾಸವಿರಿಸದವನ ಹಾಗೆ ಉಪಕಾರ‏ کہا 
ನೀವು ನಿಷ್ಟಲಗೊಳಿಸಿ‏ وسر ಣರವಿರಿಸಿಯೂ ನೋಯಿಸಿಯೂ ನಿಮ್ಮ‏ 


ೂಳ್ಳಬೇಡಿರಿ* 2) 


"ಪ್ರವಾದಿ 'ಮುಹಮ್ಮದ್‌(ಸು) ಹೇಳಿರುವರು: \ 
ಕರ್ಮಗಳು ಸಂಪೂರ್ಣದಾಗಿ ಸಂಕಲ್ಪಗಳನ್ನು. ಅವಲಂಬಿಸಿವೆ. ಮನುಷ್ಯನು ಯಾವ: 
ಂಕಲ್ಪ ದಿಂದ ಕರ್ಮವೆಸಗುವನೋ. ಅದರ ಫಲ ಮಾತ್ರ ಅವನಿಗೆ ಸಿಗುವುದು. ಅಲ್ಲಾಹ್‌ 


114 ? ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತದೆ" 


ಮತ್ತು ರಸೂಲರಿಗಾಗಿ ಹಿಜ್ರತ್‌(ವಲಸೆ) ಮಾಡುವವನಿಗೆ ಅಲ್ಲಾಹ್‌ ಮತ್ತು ರಸೂಲರಿಗಾ! 
ಹಿಜ್ರತ್‌ ಮಾಡಿದ ಫಲ ಸಿಗುವುದು, ಇನ್ನು ಯಾರು ಲೌಕಿಕ ಸಂಪಾದನೆ ಮಾಡಲಿಕ್ಕಾ! 
ಅಥವಾ ಹೆಣ್ಣನ್ನು ವಿವಾಹವಾಗಲಿಕ್ಕಾಗಿ ಹಿಜ್ರತ್‌ ಮಾಡುವನೋ ಅವನ ಹಿಜ್ರತ್‌ಗೆ 
ಯಾವ ಉದ್ದೇಶದಿಂದ ಹಿಜ್ರತ್‌ ಮಾಡಲಾಗಿತ್ತೋ ಅದರ ಪ್ರಕಾರ ಮಾತ್ರ ಫೇ 
ದೊರೆಯುವುದು. i . ಮುಖಾರಿ ಮುಸ್ಲಿಮ್‌ 
. ಜಿಹಾದ್‌ನಂಕೆ ಹಿಜ್ರತ್‌ ಕೂಡಾ ಒಂದು ದೊಡ್ಡ ಪುಣ್ಯ ಕಾರ್ಯ. ಅದ 
ಸತ್ಯವಿಶ್ವಾಸದ ಒರೆಗಲ್ಲು ಕೂಡಾ ಆಗಿದೆ. ಮನುಷ್ಮ್ಕನು ಅಲ್ಲಾಹನ ಧರ್ಮವನ್ನು 
ನಿರಾತಂಕವಾಗಿ ಪಾಲಿಸಲಿಕ್ಕಾಗಿ ತನ್ನ ತಾಯ್ದಾಡನ್ನೂ ಬಂಧುಗಳನ್ನೂ ವ್ಯಾಪಾರ, ಸೊತ್ತ 
ಇತ್ಯಾದಿಗಳನ್ನೂ ಬಿಟ್ಟು ಬೇರೊಂದು ಅಪರಿಚಿತ ನಾಡಿಗೆ ಹೋಗುತ್ತಾನೆ. ಇದ 
ಎಷ್ಟೊಂದು ದೊಡ್ಡ ತ್ಯಾಗ! ಆದರೆ ಇಷ್ಟು ದೊಡ್ಡ ತ್ಯಾಗ ಮಾಡುವಾಗಲೂ ಒಬ್ಬ 
ವ್ಯಕ್ತಿಯ ಮನಸ್ಸಿನಲ್ಲಿ ಅಲ್ಲಾಹನ ಸಂಪ್ರೀತಿ ಗಳಿಸುವ ಮತ್ತು ಪ್ರವಾದಿಯ ಅನುಸರ 
' ಮಾಡುವ ಸ್ಫೂರ್ತಿ ಇರುವ ಬದಲು ಇತರ ಲೌಕಿಕ ಉದ್ದೇಶವೇನಾದರೂ ಇದ್ದರೆ 
ಧನ ಸಂಪಾದನೆ,: ವಿವಾಹ ಮುಂತಾದ ಪ್ರೇರಣೆಗಳಿದ್ದರೆ ಅವನಿಗೆ ಈ ಬಗ್ಗೆ 
ಪರಲೋಕದಲ್ಲಿ ಯಾವುದೇ اد‎ ಸಿಗಲಾರದು. 'ಒಮ್ಮೆ ಪ್ರವಾದಿ(ಸ) ಹೇಳಿದರು: 
"ಪರಲೋಕದಲ್ಲಿ ಪ್ರಥಮವಾಗಿ ಹುತಾತ್ಮ ವ್ಯಕ್ತಿಯ ಬಗ್ಗೆ ತೀರ್ಮಾಃ 
ಮಾಡಲಾಗುವುದು. ಅವನನ್ನು ಕರೆ ತರಲಾಗುವುದು. 'ಅಲ್ಲಾಹನು ಅವನಿಗೆ ತನ 
ಅನುಗ್ರಹಗಳನ್ನು ನೆನಪಿಸುವನು, ಅವನು ಅವೆಲ್ಲವನ್ನೂ ಅರಿತುಕೊಳ್ಳುವನು. ಆ ಬಳಿ! 
ಅಲ್ಲಾಹನು, ನೀನು ಈ ಅನುಗ್ರಹಗಳ ಕುರಿತು ಎಂತಹ ಧೋರಣೆಯನ್ನು ಅನುಸರಿಸಿಂ 
ಎಂದು ಪ್ರಶ್ನಿಸುವನು. ಆಗ- ಆತನು ನಾನು ನಿನ್ನ ಮಾರ್ಗದಲ್ಲಿ ಹೋರಾಟ ನಡೆಸಿದೆ 
ಕೊನೆಗೆ ಹುತಾತ್ಮನೂ ಆದೆ ಎಂದು ಹೇಳುವನು. ಆಗ, ನೀನು ಸುಳ್ಳು ಹೇಳುತ್ತಿರುವೆ 
ನೀನು ಹೋರಾಡಿದ್ದು, ಜನರು ನಿನ್ನನ್ನು ವೀರನೆಂದು ಕರೆಯಬೇಕೆಂಬ ಅಪೇಕ್ಲೆಯಿಂದ 
ಅವರು ನಿನ್ನನ್ನು ಹಾಗೆ ಕರೆದದ್ದಾಯಿತು ಎಂದು ಅಲ್ಲಾಹನು ಹೇಳುವನು. ಅನಂತಃ 
ಅವನ ಮುಖವನ್ನು ನೆಲಕ್ಕೊರೆಸುತ್ತಾ ಎಳೆದೊಯ್ದು ನರಕಕ್ಕೆ ಎಸೆಯಬೇಕೆಂದು ಆದೇಶಿ; 
ಲಾಗುವುದು. ಆ ಬಳಿಕ (ಧರ್ಮದ) ಜ್ಞಾನ ಕಲಿತು ಇತರರಿಗೆ ہہ‎ ಪವಿ 
ಕುರ್‌ಆನಿನ ಪಠಣ ಮಾಡುತ್ತಲಿದ್ದ ವ್ಯಕ್ತಿಯನ್ನು ತರಲಾಗುವುದು. ಅಲ್ಲಾಹನು ಅವನಿಃ 
ತನ್ನ ಅನುಗ್ರಹಗಳನ್ನು ನೆನಪಿಸುವನು. . ಅವನು ಅವುಗಳನ್ನು ಅರಿತುಕೊಳ್ಳುವನು € 
ಬಳಿಕ ನೀನು ಈ رت‎ ಹಗಳ ಬಗ್ಗೆ ಯಾವ ಧೋರಣೆಯನ್ನು ಅನುಸರಿಸಿದೆ ಎಂದ 
ಪ್ರಶ್ಲಿಸಲಾಗುವುದು. ಅವನು, ನಾನು ಜ್ಞಾನ ಸಂಪಾದಿಸಿದೆ, ಇತರರಿಗೆ ಕಲಿಸಿದೆ ಮತು 
ನಿನಗಾಗಿ ಕುರ್‌ಆನ್‌ ಪಠಿಸುತ್ತಿದ್ದೆ ಎಂದು ಹೇಳುವನು. ಆಗ, ನೀನು ಸುಳ್ಳು ಹೇಳುತ್ತಿರುವೆ 
ನೀನು ಜ್ಞಾನ ಸಂಪಾದಿಸಿದ್ದು ಜನರು. ನಿನ್ನನ್ನು ಜ್ಞಾನಿ ಎಂದು ಕರೆಯಬೇಕೆಂಬ مضہ‎ 
ದಿಂದ. ನೀನು ಕುರ್‌ಆನ್‌ ಓದುತ್ತಿದ್ದುದು ಜನರು ನಿನ್ನನ್ನು ಕುರ್‌ಆನಿನ ಪಂಡಿತನೆಂದ 


೦ಕಲ್ಪ ಶುದ್ಧಿ ٠ ۱ 115 


ಸೊಗಳಬೇಕೆಂಬ ಉದ್ದೇಶದಿಂದ. ಜನರು ಹಾಗೆ ಹೊಗಳಿದ್ದಾಯಿತು ಎಂದು ಅಲ್ಲಾ; ಹನು 
ಳುವನು. ಆ ಬಳಿಕ ಅವನ ಮುಖವನ್ನು ನೆಲಕ್ಕೊರೆಸುತ್ತಾ ಅವನನ್ನು ನರಕಕ್ಕೆ 
ಳೆದೊಯ್ಮಲು ಆದೇಶಿಸಲಾಗುವುದು. ಆ ಬಳಿಕೆ ಅಲ್ಲಾಹನ ಮುಂದೆ ಈ ಲೋಕದಲ್ಲಿ 
ಲ್ಲ ಬಗೆಯ ಸಂಪತ್‌ ಸೌಕರ್ಯಗಳನ್ನು ದಯಪಾಲಿಸಿರುವ ವ್ಯಕ್ತಿಯನ್ನು ತರಲಾಗು 
ದು. ಅಲ್ಲಾಹನು, ಅವನಿಗೂ ತನ್ನ ಅನುಗ್ರಹಗಳನ್ನು ನೆನಪಿಸುವನು. ಅವನು 
'ವುಗಳನ್ನು ಅರಿತುಕೊಳ್ಳುವನು. ನೀನು ಈ ಅನುಗ್ರಹಗಳ. ವಿಷಯದಲ್ಲಿ ಯಾವ 
ಗೋರಣೆ ಅನುಸರಿಸಿದೆ ಎಂದು. ಅವನನ್ನು ಪ್ರಶ್ನಿಸಲಾಗುವುದು. : ಆಗ ಆತನು 'ನಾನು 
'ದನ್ನು ,ಯಾವೆಲ್ಲ ಮಾರ್ಗದಲ್ಲಿ ವ್ಯಯಿಸುವುದನ್ನು ನೀನು ಮಚ್ಚುವೆಯೋ ಆ ಎಲ್ಲ 
ಶಾರ್ಗ ಗಳಲ್ಲಿ ವೈಯಿಸಿದ್ದೇನೆ ಎಂದು ಹೇಳುವನು. ಆಗ, ನೀನು ಸುಳ್ಳು ಹೇಳುತ್ತಿರುವೆ. 
حم‎ ಖರ್ಚು ಮಾಡುತ್ತಿದ್ದುದೆಲ್ಲಾ ಜನರು 'ನಿನ್ನನ್ನು ಕೊಡುಗೈ ದಾನಿಯೆಂದು ಕೊಂಡಾಡ 
ಕೆಂಬ ಉದ್ದೇಶದಿಂದ. ಅವರು ನಿನ್ನನ್ನು ಕೊಂಡಾಡಿದ್ದಾಯಿತು ಎಂದು ಅಲ್ಲಾಹನು 
ಳುವನು. ಆ ಬಳಿಕ ಅವನ ಮುಖವನ್ನೂ ನೆಲಕ್ಕೊರೆಸುತ್ತಾ ಎಳೆದೊಯ್ದು ' ನರಕಕ್ಕೆ 
تد‎ - ಆದೇಶಿಸಲಾಗುವುದು." (ಮುಸ್ಲಿಮ್‌) 
ಈ ಹದೀಸ್‌ನಲ್ಲಿ ತೋರಿಕೆಯ ಬುದ್ಧಿಯ - ನೀಡಲಾಗಿರುವ ಎಚ್ಚರಿಕೆ 
ಹಷ್ಟೊಂದು ಭಯಾನಕವಾಗಿದೆ! ಮನುಷ್ಯನ್ನ ಬಳಿ ಮೂರು ಬಗೆಯ ಸಾಮರ್ಥ್ಯ 
ಳಿರುತ್ತವೆ. ಶಾರೀರಿಕ ಸಾಮಥ ರೈ, ಬೌದ್ಧಿಕ" ಸಾಮರ್ಥ್ಯ ಮತ್ತು ಆರ್ಥಿಕ ಸಾಮರ್ಥ್ಯ. 
ಜವಾದ -ಸತ್ಯವಿಶ್ವಾಸಿಯು ಈ ಎಲ್ಲ ಸಾಮರ್ಥ್ಯಗಳನ್ನು ಕೇವಲ ಅಲ್ಲಾಹನ 
2ಚ್ಚುಗೆಗಾಗಿ ಅವನ ಮಾರ್ಗದಲ್ಲಿ ತೊಡಗಿಸುತ್ತಾನೆ. ಒಂದು ವೇಳೆ ಯಾರಾದರೂ 
1 ಎಲ್ಲ ಸಾಮರ್ಥ್ಯಗಳನ್ನು ಧರ್ಮ ಮಾರ್ಗದಲ್ಲಿ ತ್ಯಾಗ' ಮಾಡುವಾಗ, ಅಲ್ಲಾಹನ 
ದಲು ಇತರರ ಮೆಚ್ಚುಗೆ ಮತ್ತು ಹೊಗಳಿಕೆಯನ್ನು ಅಪೇಕ್ಲಿಸಿದ್ದರೆ ಆ ತ್ಕಾಗವು 
7 ತರುವ ಪಾಪಕ್ಕೆ ಕಾರಣವಾಗುತ್ತದೆ. ಅವರ ಎಲ್ಲ ತ್ಯಾಗಗಳೂ ವ್ಯರ್ಥ ಮಾತ್ರ 
ಲ್ಲದೆ ವಿನಾಶಕರವಾಗಿ ಪರಿಣಮಿಸುತ್ತದೆ. ಅಲ್ಲಾಹನು ಕೊಟ್ಟ EA 
ಸರ. ಮೆಚ್ಚು; ಗೆಗಾಗಿ ನ್ಯಯಿಸುವುದಕ್ಕೆ ನರಕಾಗ್ನಿಯೇ ಶಿಕ್ಸೆ. 


'ಈಫಿ 


ಧರ್ಮ ಸಂಸ್ಥಾಪಃ 


'ಪೆವತ್ರ ಕುರ್‌ಆನಿನಲ್ಲಿ ಅಲ್ಲಾಹನ ಸಂದೇಶವಾಹಕರ ಆಗಮನ, ದಿವ್ಯಗ್ರಂಥಗ 
ಅವತೀರ್ಣ "ಮತ್ತು ದಿವ್ಯ ಧರ್ಮದ ರವಾನೆಯ ಉದ್ದೇಶ ತಿಳಿಸುತ್ತಾ ಹೀಗೆ ಹೇಳಲಾಗಿದೆ: 
- “ಅವನು ನೂಹರಿಗೆ ಆಜ್ಞಾಪಿಸಿದ್ದ ಧರ್ಮ ವಿಧಾನವನ್ನೇ ನಿಮ ಗಾಗಿಯೂ ನಿಶ್ವಯಿ 
ಕೊಟ್ಟಿದ್ದಾನೆ ಮತ್ತು (ಮುಹಮ್ಮದರೆಲ ಈಗ ನಾವು ಅದನ್ನೇ ದಿವೃವಾಣಿಯ 'ಮೂಲ 
ನಿಮ್ಮ ಕಡೆಗೆ ಕಳುಹಿಸಿರುತ್ತೇವೆ, ಇದನ್ನೇ" ನಾವು ಇಬ್‌ರಾಹೀಮ್‌, ಮೂಸಾ ಮತ 
ಈಸಾರಿಗೂ ಬೋಧಿಸಿದ್ದೆವು. ಈ 'ಧರ್ಮವನ್ನು ಸಂಸ್ಥಾ. ಪಸರ ಮತ್ತು ಇದರಲ್ಲಿ ವಿಭಿಃ 
 ರಾಗದಿರಿ ಎಂಬ 'ಆದೇಶದೊಂದಿಗೆ."' ' ۱ Axl: 
۱ " ಅಂದರೆ ಅಲ್ಲಾಹನ ಧರ್ಮವು ಸಂಸ್ಥಾಪಿಸಲ್ಪಡಬೇಕು ಎಂಬುದೇ بدھ‎ ಪ್ರವಾದಿಗ 
ಆಗಮನದ ಮತ್ತು ಎಲ್ಲ ಧರ್ಮ ಸಂಹಿತೆಗಳ ರವಾನೆಯ ಹಿಂದಿರುವ ಮೂಲಭೂತ ಉದ್ದೇಃ 
" ಅಲ್ಲಾಹನ ಧರ್ಮ ಎಂದರೇನು ಎಂಬುದನ್ನು ನಾವು ಈ ಹಿಂದಿನ ಅಧ್ಯಾಯಗಳಲ್ಲಿ ಕುರ್‌ಆಕ 
ಮತ್ತು ಹದೀಸ್‌ನ ಆಧಾರದಲ್ಲಿ ಸವಿಸ್ತಾರವಾಗಿ ವಿವರಿಸಿರುವೆವು. ಇದೀಗ `ನಾವು'ಧರ್ಮ: 
ಸಂಸ್ಥಾಪನೆ ಅಥವಾ "ಇಕಾಮತುದ್ದೀನ್‌' ಅಂದರೇನು ಎಂಬುದನ್ನು ನೋಡೋಣ. -ಈ ನಿಟ್ಟಿನೇ 
ಮೊದಲು ನಾವು ಈ' ಇಕಾಮತ್‌ ಅಥವಾ ಸಂಸ್ಥಾಪನೆ ಎಂಬ ಪದದ ವಿವರಗಳನ 
ಅರಿಯುವುದಗತ್ಯ. ಪವಿತ್ರ. ಕುರ್‌ಆನಿನಲ್ಲಿ ಈ.ಪದವು ಹಲವಾರು ಬಾರಿ ಪ್ರಯೋಗಿಸಲ್ಪಟ್ಟಃ 
: "ಅಲ್ಲಿ ಅವರೊಂದು ಗೋಡೆಯನ್ನು ಕಂಡರು. دوہ‎ ಬೀಳುವುದರಲ್ಲಿತ್ತು, 
ವ್ಯಕ್ತಿಯು ಆ ಗೋಡೆಯನ್ನು ಸರಿಪಡಿಸಿ ನಿಲ್ಲಿಸಿತು.” ے‎ 08:77 
ಇಲ್ಲಿ ಗೋಡೆಯನ್ನು ಸಂಸ್ಥಾಪಿಸುವುದು ಎಂದರೆ ಅದನ್ನು ಬಲಪಡಿಸುವುದು, ಬೀಳದ 
” ತಡೆಯುವುದು, ಬಲವಾಗಿ, ನೇರವಾಗಿ ಕಟ್ಟಿ ನಿಲ್ಲಿಸುವುದು ಎಂದು ಅರ್ಥ. ت‎ 
"ನ್ಯಾಯದೊಂದಿಗೆ ಸರಿಯಾಗಿ ತೂಗಿರಿ ಮತ್ತು ತೂಕದಲ್ಲಿ ಕಡಿತ ಮಾಡಬೇಡಿರ. 
» (ಪವಿತ್ರ ಕುರ್‌ಆನ್‌, ا:55‎ 
`ಇಲ್ಲಿ ತೊಕದ ಸ್ಥಾಪನೆ ಅಥವಾ ತಕ್ಕಡಿಯ ಸ್ಥಾಪನೆ ಎಂದರೆ ಬಹಳ ಕರಾರುವಾಕ್ಯಾ! 
ಹೆಚ್ಚು ಕಡಿಮೆ ಇಲ್ಲದೆ ಸರಿಯಾಗಿ ತೂಕ ಮಾಡಿಕೊಡುವುದು ಎಂದರ್ಥ. 
*ಸಾಕ್ಟೈ ವನ್ನು ಸರಿಯಾದ ರೀತಿಯಲ್ಲಿ ಅಲ್ಲಾಹನಿಗಾಗಿಯೇ ನೀಡಿರಿ." 
(ಪವಿತ್ರ ಕುರ್‌ಆನ್‌, 65: 


೯ ಸಂಸ್ಥಾಪನೆ. _ - ’ .ےر‎ .17 


ಸಾಕ್ಷ ದ ಸ್ಥಾಪನೆ ಎಂದರೆ ತಾರತೆಮ್ಯ: "ಮಾಡೆ ಇದ್ದದ್ದನ್ನು ಇದ್ದೆ ತೆ ಸಾಕ್ಷ್ಯ 0 


ಯುವುದು. ಎಂದರ್ಥ. 7 ۱ 
| “ಪ್ರತಿಯೊಂದು ಉಪಾಸನೆಯಲ್ಲಿ ಗಮನವನ್ನು ಸರಯಾಗಿಂಸಚೇಕಿಲದೂ ಧರ್ಮವನ್ನು 
ನಿಗೇ ಮೂಸಲಾಗಿಟ್ಟು ಅವನನ್ನೆ ٤ ಕೂಗಿ ಕರೆಯಬೇಕೆಂದೂ ಅವನ ಆಚ್ಜೆಯಾಗಿರುತ್ತ ದೆ" 


(ಪವಿತ್ರ ಕುರ್‌ಆನ್‌, 7:29) - 


ಇಲ್ಲಿ ದಿಕ್ಕನ್ನು" ಸ್ಥಾಪಿಸುವುದು ಎಂದರೆ, ಎಲ್ಲ ಬಗೆಯ ಬಹುದೇವಾರಾಧನೆಗಳಿಂದ 
ಕ್ಷವಾಗಿದ್ದು ನಿಷ್ಕಳಂಕವಾಗಿ; ಸರಿಯಾಗಿ ಅಲ್ಲಾಹನ ಆರಾಧನೆ ಮಾಡುವುದು ಎಂದರ್ಥ. . 
; “ನೀವು 38ت‎ ಯಿಂದ ನಿಮ್ಮ ಮುಖವನ್ನು ಈ ಧರ್ಮದ ಕಡೆ' ಕೇಂದ್ರ ಆಕರಿರಿ. 7 
سو‎ ಮಾನವನನ್ನು ಸೃಷ್ಟಿಸಿದ ಪ್ರ ಕೃತಿಯಲ್ಲಿ 6 ಸ್ಥಿರವಾಗಿರಿ.'" 
| (ಪವಿತ್ರ.ಕುರ್‌ಆನ್‌, 30: 30) 
“ಅದುದರಿಂದ ನಿವಾರಣೆಯಾಗುವ ಯಾವ ಸಾಧ್ಯತೆಯೂ ಅಲ್ಲಾಹನ ಕಡೆಯಿಂದ 
,ದಿರುವಂತಹ ಆ ದಿನವು. ಬರುವುದಕ್ಕೆ ಮುಂಚಿತವಾಗಿ ನಿಮ್ಮ ಮುಖವನ್ನು ಈ ಸತ್ಯ 
ದ ಕಡೆಗೆ سیت‎ ರಿ. ಅಂದು: ಜನರು ಸಿಡಿದು ಪರಸ್ಪರ ಬೇರ್ಪಡುವರು.' 
ಲ (ಪವಿತ್ರ ಕುರ್‌ಆನ್‌, 30:43) 
: ಈ ಎರಡೂ نت‎ ಗಳಲ್ಲಿ ಧರ್ಮಕ್ಕಾಗಿ ದಿಕ್ಕನ್ನು ಸ್ಥಾಪಿಸುವುದು ಅಂದರೆ ಬೇರೆಲ್ಲದ . : 
3 ವಿಮುಖನಾಗಿ ಸಂಪೂರ್ಣ ಗಮನವನ್ನು ಏಕಾಗ್ರಚಿತ್ತವಾಗಿ ಅಲ್ಲಾಹನ ಧರ್ಮದಲ್ಲಿ 
ನ್ರೀಕರಿಸಿ, 'ಚಾಚೂ ತಪ್ಪದೆ ಧರ್ಮದ ಅನುಸರಣೆಯಲ್ಲಿ ನಿರತೆನಾಗುವುದು. و2‎ 
-ಪವಿತ್ರ ಕುರ್‌ಆನಿನ ಅನೇಕ ಕಡೆ 'ನಮಾರುಖ್‌ನ ಸಂಸ್ಥಾಪನೆ: ಮಾಡಬೇಕೆಂದು ವಿಭಿನ್ನ 
ಇನಗಳಿಂದ ಆದೇಶಿಸಲಾಗಿದೆ. ಇಲ್ಲಿ ನಾವು;ಕೇವಲ ಮೂರು سس‎ 
»ದಿಡುತ್ತಿ اید‎ 
ಸ್ಹೋರ್ಯನೆ: ಇಳಿಮುಖಾರಂಭದಿಂದ ನಿಶಾಂಧಕಾರದ ತನಕ ನಮಾರಳುನ್ನು F 
ಸ್ಲಾಪಿಸಿರಿ ಮತ್ತು ಪ್ರಾತಃಕಾಲದ ಕುರ್‌ಆನನ್ನು ರೂಢಿಗೊಳಿಸಿಕೊಳ್ಳಿರಿ. ಏಕೆಂದರೆ ಪ್ರಾತಃ, 
'ದ ಕುರ್‌ಆನ್‌" ಪ್ರಮಾಣಿತವಾಗಿರುತ್ತದೆ.” (17:78) 
"ನಮಾರಖ್‌ ಮುಗಿಸಿಕೊಂಡ ಬಳಿಕ ನಿಂತೂ ಕುಳಿತೂ ಮಲಗಿಯೂ ಎಲ್ಲ ಅವಸ್ಥೆ 
ಸ್ಲಾ ಅಲ್ಲಾಹನನ್ನು 7 ೈರಿಸುತ್ತಲೇ' ಇರಿ. ಶಾಲತಿಯುಂಟಾದ ಮೇಲೆ ಸಂಸೂಗ ; 
ಸಿರುನ್ನು ನೆರವೇರಿಸಿರಿ. دہ‎ ವದಲ್ಲಿ ನಮಾರು್‌ ಸತ್ಯವಿಶ್ವಾಸಿಗಳ. ಮೇಲೆ ಸಮಯ 4 
:ನೆಯೊಂದಿಗೆ ನೆರವೇರಿಸಲು ಎಧಿಸಲ್ಪಟ್ಟಿರುವ ಕಡ್ಡಾ ಯ ವಿಧಿಯಾಗಿರುತ್ತ: ದೆ." 
F (4: 103) 
. - "ಅವುಗಳೊಳಗೆ ಜೆಳಗು ಚೈಗುಗ್ಗಳಲ್ಲಿ ಅವನೆ ಕೀರ್ತನೆ ಮಾಡುತ್ತಿ ರುವವರನ್ನು ವ್ಯಾಪಾರ 
یا‎ ಕ್ರಯ-ವಿಕ್ರಯಗಳು, ಅಲ್ಲಾಹನ :ಸ್ಮರಣೆಯೆಂದಲೂ ನಮಾರಿುನ ಸಂಸ್ಥಾಪನೆ 
»ದಲೂ ರುುಕಾತಿನ ಪಾವತಿಯಿಂದಲೂ ಅಲಕ್ಸ್ಯರಾಗಿ: ಮಾಡುವುದಿಲ್ಲ. ME (a4. 37. 


118 ಇಸ್ಲಾಮ್‌'ನಿಮ್ಮಿಂದ ಏನು ಬಯಸುತ್ತ: 


ಇಲ್ಲಿ ನಮಾರುಖ್‌ನ ಸಂಸ್ಥಾಪನೆ ಎಂದರೆ - ಸಮಯ ಮತ್ತಿತರ ಎಲ್ಲವನ್ನೂ ಸಂಪೂಃ 
ಪಾಲನೆ ಮಾಡುತ್ತಾ ಸರಿಯಾಗಿ ನಮಾರು್‌ ನಿರ್ವಹಿಸುವುದು. ' 
" “ತ್ತಲಾಕ್‌ (ವಿವಾಹ ವಿಚ್ಛೇದನೆ) ಎರಡು ಸಲ. ಅನಂತರ ನ್ಯಾಯೋಚಿತವ 
ಸ್ತ್ರೀಯನ್ನು میں‎ ಬೇಕು ಅಥವಾ ಯೋಗ್ಯ ರೀತಿಯಿಂದ ಅವಳನ್ನು ಬಿಡುಃ 
ಗೊಳಿಸಬೇಕು. ಬಿಡುಗಡೆಗೊಳಿಸುವಾಗ ನೀವು ಅವರಿಗೆ (ಪತ್ನಿಯರಿಗೆ) ಕೊಟ್ಟಿದ್ದ ಸಾಧನ 
ಪೈಕಿ ಏನನ್ನೂ ಮರಳಿ ಪಡೆಯುವುದು ನಿಮಗೆ ಧರ್ಮಸಮ್ಮತ ಅಲ್ಲ. ದಂಪತಿಗ 
ಅಲ್ಲಾಹನ ಮೇರೆಗಳಲ್ಲೇ ನೆಲೆನಿಲ್ಲಲು ಅಸಾಧ್ಯವಾದೀತೆಂಬ ಸಂದೇಹ ಸ್ಥಿತಿಯು ಇ 
ಹೊರತಾಗಿದೆ. "ಇಂತಹ ಸ್ಥಿತಿಯಲ್ಲಿ ಅವರಿಬ್ಬರೂ ಅಲ್ಲಾಹನ ಮೇರೆಗಳಲ್ಲೇ ۱ 
ನಿಲ್ಲಲಾರರೆಂದು ನಿಮಗೆ ಶಂಕೆಯುಂಟಾದಾಗ 2 ಸ್ತ್ರೀಯು ತನ್ನ ಪುರುಷನಿಗೆ (ಪತಿಗೆ) ಏನಾದಃ 
ಪರಿಹಾರ ಕೊಟ್ಟು ಬಿಡುಗಡೆ ಹೊಂದುವುದರಲ್ಲಿ ದೋಷವಿಲ್ಲ. ಅಲ್ಲಾಹನಿಂದ رجہ‎ 


 ಸೆಲ್ಪಟ್ಟಿ ಮೇರೆಗಳಿವು. ಇವುಗಳನ್ನು ಉಲ್ಲಂಘಸಬೇಡಿರಿ. ' ಅಲ್ಲಾ; ಹನ ಮೇರೆಗಳ! 


ಯಾರಾದರೂ ಮೂರಿದರೆ ಅವರೇ: ಅಕ್ರಮಿಗಳು. ” (ಪವಿತ್ರ ಕುರ್‌ಆನ್‌, 22 

ಈ ವಾಕ್ಕದಲ್ಲಿ' ಅಲ್ಲಾಹನ ಮೇರೆಗಳ ಸಂಸ್ಥಾಪನೆ ಎಂದರೆ, ಸಾಮಾಜಿಕ ಜೀವಃ 
ಕುರಿತು ಅಲ್ಲಾಹನು ನೀಡಿರುವ ಎಲ್ಲ ಆದೇಶಗಳ ಕಟ್ಟುನಿಟ್ಟಾದ ಪಾಲನೆ. "ಅಲ್ಲಾ 
ಮೇರೆಗಳ ಉಲ್ಲಂಘನೆ ಎಂದರೆ ದೇವಾದೇಶಗಳ ಉಲ್ಲಂಘನೆ. 

ಅಹ್ನೆ ಕಿತಾಬ್‌ ಅಥವಾ ಗ್ರಂಥ ನೀಡಲ್ಪಟ್ಟ ا رت‎ ಬಗ್ಗೆ ಪವಿತ್ರ ಕುರ್‌ಆ 
ಹೀಗೆಂದಿದೆ: 

"ಪೂ ಗ್ರಲಥದವರು (ಈ ಉದ್ದಟತನದ 'ಬದಲು) 'ಎಜ್ಯಾಸವಟ್ಛಿದ್ದರೆ' ಹಾಃ 
ದೇವಭಯ ನೀತಿಯನ್ನನುಸರಿಸುತ್ತಿದ್ದರೆ, ನಾವು ಅವರ ಕೆಡುಹಗಳನ್ನು ಅವರಿ 
ದೂರೀಕರಿಸುತ್ತಿದ್ದೆವು ಮತ್ತು ಅವರನ್ನು ಸಕಲ ಸೌಭಾಗ್ಯಗಳಿಂದ ಕೂಡಿದ ”ہمت‎ 


ಗಳಿಗೆ ತಲಪಿಸಿ 'ಬಿಡುತ್ತಿದ್ದೆವು.'' 4 (5: 


ಈ ವಾಕ್ಯದಲ್ಲಿ 'ಗ್ರಂಥದವರಿಗೆ- ಪಾಪ 0-9 ಸ್ವರ್ಗದ ಕೊಡ 


.. ನೀಡಲು ಎರಡು ಶರತ್ತುಗಳನ್ನು ಮುಂದಿಡಲಾಗಿದೆ. ಮೊದಲನೆಯದಾಗಿ ಅವರು > 


ಎಶ್ವಾಸ. ಸ್ವೀಕರಿಸಬೇಕು. ಎರಡನೆಯದಾಗಿ. ತಮ್ಮ ಸಂಪೂರ್ಣ" ಜೀವನದಲ್ಲಿ ತ 


. ಅರ್ಥಾತ್‌ ಅಲ್ಲಾಹನ ಆದೇಶಗಳನ್ನು ಹಾಲಿಸುವ-. ಮತ್ತು ಆಜ್ಞೋಲ್ಲಂಘನೆಯಿ: 


ದೂರವಿರುವ "ನೀತಿಯನ್ನು ಪಾಲಿಸಬೇಕು. ಒಂದು ವೇಳೆ ಅವರು ಹಾಗೆ ಮಾಡುತ್ತಿ 
ಪ್ರಸ್ತುತ ಎರಡೂ ಕೊಡುಗೆಗಳಿಗೆ ಆವರು ಅರ್ಹರಾಗುತ್ತಿದ್ದರು.' 

ಇದರ ಮುಂದಿನ ವಾಕ್ಕ ಹೀಗಿದೆ: ; 

"ಕಟ! ಅವರು ತೌರಾತ್‌, ಇಂಜೀಲ್‌' ಮತ್ತು ಅವರಪಾಲಕ ಪ್ರಭುವಿನ ವತಿಯೀ: 
ಅವರ ಕಡೆಗೆ ಕಳುಹಿಸಲ್ಪಟ್ಟಿದ್ದ ಇತರ ಗ್ರಲಥಣೆಳನ್ನು ಸಂಸ್ಥಾಪಿಸಿರುತ್ತಿದ್ದರೆ! ಹ 


7 


 -ಮಾಡುತ್ತಿದ್ದರೆ, ಅವರಿಗಾಗಿ ಆಹಾರವು ಮೇಲ್ಭಾಗದಿಂದ ವರ್ಷಿಸುತ್ತಿತ್ತು, ಕೆಳಛಾಗದೀ 


< ಸಂಸ್ಥಾಪನೆ i 119 


ಬರುತ್ತಿತ್ತು. , ಅವರಲ್ಲಿ ಕೆಲವರು ಸನ್ಮಾರ್ಗಿಗಳೂ ಇದ್ದಾರೆ ಆದರೆ ಅವರಲ್ಲಿ 
ನವರು ಮಹಾ ದುಷ್ಕರ್ಮಿಗಳಾಗಿದ್ದಾರೆ." (ಪವಿತ್ರ ಕುರ್‌ಆನ್‌, 5:66) 

ಈ ವಾಕ್ಕದಲ್ಲಿ ತೌರಾತ್‌, ಇಂಜೀಲ್‌ ಮತ್ತು ಇತರ ದಿವ್ಯಗ್ರಂಥಗಳನ್ನು ಸ್ಥಾಪಿಸು 
) ಎಂದರೆ, ಸಂಪೂರ್ಣ ಬದುಕಿನಲ್ಲಿ ಅವುಗಳ ಆದೇಶಗಳನ್ನು ಪಾಲಿಸುವುದು ಮತ್ತು 
, ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕ ಇತ್ಕಾದಿ ಎಲ್ಲ ಕ್ಷೇತ್ರಗಳಲ್ಲಿ ಅವುಗಳನ್ನು 
ಹ್ಮಾನಿಸುವುದು ಎಂದು ಅರ್ಥ. ಪವಿತ್ರ ಕುರ್‌ಆನ್‌ನಿಂದಲೂ ಸ್ವತಃ ತೌರಾತ್‌ 
'ಲೂ ಸ್ಪಷ್ಟವಾಗಿ ತಿಳಿದು ಬರುವಂತೆ, ತೌರಾತ್‌ನಲ್ಲಿ ಜನರ ಸಾಮಾಜಿಕ ಮತ್ತು 
ಕೀಯ ಜೀವನದ ಬಗ್ಗೆ ಹಲವಾರು ಆದೇಶಗಳಿದ್ದುವು. ವಿವಿಧ ಅಪರಾಧಗಳಿಗೆ 
ಬೇಕಾದ ಶಿಕ್ಸೆಗಳ : ವಿವರವೂ ಅದರಲ್ಲಿತ್ತು. ತೌರಾತ್‌ನ ಸ್ಥಾಪನೆ ಎನ್ನುವಾಗ 
ಸಲ್ಲಿರುವ ಈ ಎಲ್ಲ ಆದೇಶ ಮತ್ತು ನಿಯಮಗಳ ಪರಿಪೂರ್ಣ ಪಾಲನೆ ಒಳಗೊಂಡಿದೆ. 

ತುಸು ಮುಂದುವರಿದು ಇದೇ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ: 

ಗ್ರಂಥದವರೇ, ನೀವು ತೌರಾತನ್ನೂ ಇಂಜೀಲನ್ನೂ ನಿಮಗೆ ನಿಮ್ಮ ಪಾಲಕಪ್ರಭುವಿನ‏ نا'' 
ಬಿಂದ ಅವತೀರ್ಣಗೊಳಿಸಲ್ಪಟ್ಟ ಇತರ ಗ್ರಂಥಗಳನ್ನೂ ನೆಲೆ ನಿಲ್ಲಿಸುವ ತನಕ ನಿಮಗೆ‏ 
ವ ತಳೆಹದಿಯೂ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಡಿರಿ."' (ಪವಿತ್ರ ಕುರ್‌ಆನ್‌, 5:68)‏ 

ಇಲ್ಲಿ ಕೂಡಾ ತೌರಾತ್‌ ಮತ್ತು ಇತರ ದಿವ್ಯ ಗ್ರಂಥಗಳ ಸ್ಥಾಪನೆ ಎಂದರೆ ದೇವದತ್ತ 
0ء‎ ಸಂಸ್ಥಾಪನೆ ಮತ್ತು ಅದರ ಎಲ್ಲ ಆದೇಶಗಳ ಪರಿಪೂರ್ಣ ಪಾಲನೆ ಎಂದೇ ಅರ್ಥ. 

ಈ ಎಲ್ಲ ಉದಾಹರಣೆಗಳಿಂದ ವ್ಯಕ್ತವಾಗಿ ತಿಳಿಯುವಂತೆ, ಇಕಾಮತುದ್ದೀನ್‌ 
ವಾ ಧರ್ಮಸಂಸ್ಥಾಪನೆ ಎಂದರೆ, ಅಲ್ಲಾಹನ ಧರ್ಮವನ್ನು ಅಪೇಕ್ಷಿತ ರೀತಿಯಲ್ಲಿ” 
೯ವಾಗ ಪಾಲಿಸುವುದು, ದೇವಾದೇಶಗಳನ್ನು ಪಾಲಿಸುವುದು, ಸಂಪೂರ್ಣ ಸ್ಥಿರಚಿತ್ತತೆ 
ಏಕಾಗ್ರತೆಯೊಂದಿಗೆ ಧರ್ಮಕ್ಕೆ ಸಂಬಂಧಿಸಿದ ಕರ್ತವ್ಯಗಳನ್ನು ಈಡೇರಿಸುವುದು 
ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಸತ್ಯಧರ್ಮದ ತತ್ವಗಳನ್ನು ಸಂಸ್ಥಾಪಿಸುವುದು 
ಅನುಷ್ಠ್ಮಾನಿಸುವುದು ಎಂದರ್ಥ. 

ಅಲ್ಲಾಹನ ಧರ್ಮದ ಉತ್ಪಾನಕ್ಕಾಗಿ ಶ್ರಮಿಸುವುದು ಧರ್ಮ ಸಂಸ್ಥಾಪನೆಯ ಅವಿಭಾಜ್ಯ 
4. ಏಕೆಂದರೆ ಧರ್ಮವು ಪ್ರಾಬಲ್ಕದ ಸ್ಥಾನಕ್ಕೆ ತಲುಪುವ ತನಕ ಧರ್ಮ ಸಂಸ್ಥಾಪನೆಯನ್ನು 
ಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ. ಅಧಿಕಾರದ ಕಡಿವಾಣವು ಸತ್ಯದ ವಾಹಕರ ಕೈಯಲ್ಲಿದ್ದಾಗ 
ತ್ರ ಸಮಾಜದ ಎಲ್ಲ ಕ್ಲೇತ್ರಗಳಲ್ಲಿ ಸತ್ಯಧರ್ಮದ ನಿಯಮಾವಳಿಗಳನ್ನು ಸ್ಥಾಪಿಸಲು 
ವಾಗುವುದು. ವೈಯಕ್ತಿಕ ಮತ್ತು ಸಾಮೂಹಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ 
لہ‎ ಪಾಲಿಸಲು ಸಾಧ್ಯವಾಗಬೇಕಾದರೆ ಅವನು ವ್ಯವಹರಿಸುವ ಎಲ್ಲ ಕ್ಷೇತ್ರಗಳಲ್ಲಿ 
ದ ನಿಯಮಗಳೇ ಅನುಷ್ಠಾನದಲ್ಲಿರಬೇಕಾದುದು ಅನಿವಾರ್ಯ. ಅನ್ಕಥಾ ಅವನು ಎಷ್ಟೇ 
ಂಸಿದರೂ ಸಂಪೂರ್ಣ ಧರ್ಮಾನುಸರಣೆ ಅವನಿಗೆ ಅಸಾಧ್ಯವೆನಿಸಬಹುದು. ಧರ್ಮವು ಬೇರೆ 
ಸ್ನೆಗಳ ಅಧೀನದಲ್ಲಿರುವ ತನಕ ಈ ಸ್ಥಿತಿ ಅನಿವಾರ್ಯ. ಆದ್ದರಿಂದಲೇ ಧರ್ಮವು 


3 
5 
್ತಿ 
5 
مم‎ 


120 f 1 - ಇಸ್ಲಾಮ್‌ ನಿಮ್ಮಿಂದ ಏನು ಬಯಸುತ್ತ 


ಅಧೀನತೆಯಿಂದ ಪ್ರಾಬಲ್ಯದ ಸ್ಥಿತಿಗೆ ತರಲ್ಪಡಬೇಕು. ಧರ್ಮವು ಬಂದಿರುವುದೇ ಪ್ರಾಃ 
ದಲ್ಲಿರುವುದಕ್ಕಾಗಿ. ಪವಿತ್ರ ಕುರ್‌ಆನ್‌ ಪ್ರವಾದಿವರ್ಯರ(ಸ) ಬಗ್ಗೆ ಹೀಗೆ ಹೇಳಿದೆ: 
"ಸನ್ಮಾರ್ಗ ಮತ್ತು ಸತ್ಯಧರ್ಮದೊಂದಿಗೆ ತನ್ನ ಸಂದೇಶವಾಹಕನನ್ನು ಕಳುಹಿ 
ವವನು ಅವನೇ. ಅದನ್ನು ಸಂಪೂರ್ಣ ಧರ್ಮದ ಮೇಲೆ ಪ್ರಬಲಗೊಳಿಸಲಿಕ್ಕಾಗಿ. ಬಹುಃ 
ವಿಶ್ವಾಸಿಗಳಿಗೆ ಇದು ಎಷ್ಟೇ ಅಪ್ರಿಯವಾದರೂ ಸರಿಯೆ" (6) 
ಇದರಿಂದ ಪ್ರವಾದಿಯ(ಸ) ಆಗಮನದ ಉದ್ದೇಶ ಕೇವಲ ಧರ್ಮ ಬೋ 
ಯಾಗಿರದೆ, ಧರ್ಮೋತ್ಥಾನ ಅವರ ಕರ್ತವ್ಯವಾಗಿದೆ ಎಂಬುದು ವ್ಯಕ್ತವಾಗುತ್ತದೆ. ಆದ್ದ 
ಅಲ್ಲಾಹನು ಪ್ರವಾದಿವರ್ಯರ(ಸ) ಅನುಯಾಯಿಗಳ 'ಸಮುದಾಯದ ಮೇಲೆ, ಧವೆ. 
ತ್ಥಾನಕ್ಕಾಗಿ ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌(ಹೋರಾಟ) ನಡೆಸುವುದನ್ನು ಕಡ್ಗಾ 
ಗೊಳಿಸಿರುವನು. ಅಷ್ಟೇ ಅಲ್ಲ, ಈ ಹೋರಾಟವೇ ನಿಮಗೆ ಇಹದಲ್ಲಿ ಅಲ್ಲಾಹನ ನೆರವ 
, ಪರದಲ್ಲಿ ನರಕದಿಂದ ಮುಕ್ತಿ ಹಾಗೂ ಸ್ವರ್ಗದ ಶಾಶ್ವತ ಅನುಗ್ರಹಗಳಿಗೆ ಪ್ರವೇಶವ 
*ಗಳಿಸಿಕೊಡುವ ಸಾಧನವೆಂದು ಅವರಿಗೆ ಸ್ಪಷ್ಟವಾಗಿ ತಿಳಿಸಲಾಗಿದೆ. 
"ಸತ್ಯವಿಶ್ವಾಸಿಗಳೇ, ನಿಮ್ಮನ್ನು ವೇದನಾಯುಕ್ತ ಯಾತನೆಯಿಂದ ರಕ್ಷಿಸುವೇ 
" ಒಂದು ವ್ಯಾಪಾರವನ್ನು ನಾನು ನಿಮಗೆ ತೋರಿಸಿ ಕೊಡಲೇ? ಅಲ್ಲಾಹ್‌ ಮತ್ತು ಆ 
ಸಂದೇಶವಾಹಕರ ಮೇಲೆ ವಿಶ್ವಾಸವರಿಸಿರಿ ಮತ್ತು ನಿಮ್ಮ ಸಂಪತ್ತುಗಳಿಂದಲೂ × 
” ಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿರಿ. ನೀವು ಅರಿಯುವವರಾಗಿದ್ದರೆ, ನ 
ಹಾಲಿಗೆ ಇದೇ ಉತ್ತಮವಾಗಿದೆ. ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು 
'ಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವಂತಹ ಸ್ಫರ್ಗೋದ್ಯಾನೆಗಳಲ್ಲಿ ನಿಮ್ಮನ್ನು ಪ್ರ: 
ಗೊಳಿಸುವನು. ಸದಾ ನೆಲೆಸುವಂತಹ ಸ್ವರ್ಗಗಳಲ್ಲಿ ಅತ್ಯುತ್ತಮ ಭವನಗಳನ್ನು ನಿ 
ದೆಯಪಾಲಿಸುವನು. ಇದೇ ಮಹಾ ಯಶಸ್ಸು." (ಪವಿತ್ರ ಕುರ್‌ಆನ್‌, 61:10. 
ಇಕಾಮತುದ್ದೀನ್‌ ಅಥವಾ ಧರ್ಮ ಸಂಸ್ಥಾಪನೆಯೆಂಬುದು ಬಹಳ ವಿಶಾಲ ಅರ್ಥ 
ಪದವಾಗಿದ್ದು ಅದರಲ್ಲಿ ಧರ್ಮದ ನಿಸ್ವಾರ್ಥ ಹಾಗೂ ಪರಿಪೂರ್ಣ ಅನುಸಃ 
ಧರ್ಮಪ್ರಚಾರ, ಸತ್ಯಸಾಕ್ಸ್ಯ, ಧರೋತ್ಸಾನಕ್ಕಾಗಿ ಪರಿಶ್ರಮ, ಧರ್ಮ ಮಾರ್ಗದಲ್ಲಿ ಹೋ 
ಮತ್ತು ಎಲ್ಲ ದೇವನಿಪ್ಲಿತ ಹೊಣೆಗಾರಿಕೆಗಳ ಈಡೇರಿಕೆಯು ಸೇರಿದೆ. ಧರ್ಮಸಂಸ್ಥಾಪನೆ 
ಎಲ್ಲ ಪ್ರವಾದಿಗಳ ಆಗಮನ ಮತ್ತು ಎಲ್ಲ ಧರ್ಮ ಗ್ರಂಥಗಳ ಅವತೀರ್ಣದ ಮ 
ಉದ್ದೇಶವಾಗಿದೆ. ಅಲ್ಲಾಹನು ಎಲ್ಲ ಕಾಲದ ಸತ್ಯವಿಶ್ವಾಸಿಗಳಿಗೂ ಧರ್ಮ ಸಂಸ್ಥಾಪನ 
ಪರಿಶ್ರಮಿಸಲು ಆದೇಶಿಸಿರುವನು. ಈ ವಿಷಯದಲ್ಲಿ ಸದಾ ಒಗ್ಗ ೈಟ್ಟನಿಂದಿರಬೇಕೆಂದೂ 32 
ತೋರಬಾರದೆಂದೂ ಎಚ್ಚರಿಸಿರುವನು. ಇದುವೇ ಇಹ-ಪರಗಳಲ್ಲಿ ವಿಜಯ ಮತ್ತು ಮೋ 
ಸಾಧನವೆಂದು ಸಾರಿರುವನು. ಆದ್ದರಿಂದ ಸಹಜವಾಗಿ ಇದುವೇ ಪ್ರತಿಯೊಬ್ಬ ಮುಸ್ಲಿ 
ಮತ್ತು ಸಂಪೂರ್ಣ ಮುಸ್ಲಿಮ್‌ ಸಮಾಜದ ಧ್ಯೇಯ, ಗುರಿ ಹಾಗೂ ಜೀವನೋದ್ದೇಶವಾ 


وجب 


